ಕಾಠಕೋಪನ್ಯಾಸ ಮಂಜರಿ 


(ಕಠೋಪನಿಷತ್ತಿನ ತಾತ್ಪರ್ಯ ವಿವರಣೆ) 


ಶ್ರೀ ಸಚ್ಚಿದಾನಂದೇಂದ್ರ ಸರಸ್ಪತೀಸ್ವಾಮಿಗಳವರು 


ಪ್ರಕಾಶಕರು 
ಅಧ್ಯಾತ್ಮ ಪಕಾಶ ಕಾರ್ಯಾಲಯ 
ಧ್ಯಾತ್ಮ ಪ್ರಕಾಶ ಕಾಯ 


2002 





(ಉಪನಿಷತ್ತು ಗಳ ಅಭಿಪ್ರಾ ಯವನ್ನು ಸರಳವಾದ ತಿಳಿಗನ್ನಡದಲ್ಲಿ ವಿವರಿಸುವಮಂಜರಿಗಳು: ) 

೧. ಈಶಾವಾಸ್ಕೊ ೇಪನ್ಯಾ ಸಮಂಜರಿ : ಶ್ರೀಶ್ರಿ ೇಗಳವರು ೧೯೩೮ನೆಯ ಸೆ ಪ್ಪೆಂಬರ್‌ನಿಂದ 
೧೯೩೯ನೆಯ ಆಸಸ್‌ "ವರೆಗ ಅಧ್ಯಾತ್ಮ ಪ್ರ ಕಾಶದಲ್ಲಿ "“ಉಪನಿಷದ್ವಾಕ್ಕ' ಗಳೆಂಬ ಹೆಸರಿನಲ್ಲಿ ಬರೆ 
ದಿರುವ ಲೇಖನಗಳನು ಪರಿಷ್ಕರಿಸಿ ಗ್ರ ಗ ಂಥರೂಪವಾದ ಮಂಜರಿಯಾಗಿ ಹೊರತಂದಿದೆ. ಮೂಲ 
ಮಂತ್ರಗಳನ್ನು ಕನ್ನಡದಲ್ಲಿ ಮುದ್ರಿಸಿ ತತ್ತ ನನ್ನು ಭಾಷ್ಯಾನುಸಾರವಾಗಿ ಪ್ರತಿಪಾದಿಸಿದೆ. ಈ ಗ್ರಂಥ 
ವನ್ನು ಓದಿ ಆಟಾರ್ಯಮುಖೇನ ಮೂಲೆಭಾಷ್ಯವನ್ನು ಅಧ್ಯ ಯನಮಾಡಿದರೆ ಹೆಚ್ಚುಪ ಪ್ರಯೋಜನ 
ವನ್ನು ಪಡೆಯಬಹುದು. (ಎರಡನೆಯ ಮುದ್ರ ಣ: ೧೯೯೨- ಪುಟಗಳು "ಜಿಮ್ಮಿ +೩೨) 
ಶಿ ಕೇನೋಪನ್ಯಾಸಮಂಜರಿ : ಉಪನಿಷತ್ತಿನ ಸಾರವನ್ನು "ಸುಲಭವಾಗಿ ತಿಳಿಯಬೇಕೆನ್ನುವವರು 
ಮೊದಲು ""ಮಂಜರಿ'' ಯನ್ನು ಓದಿ ಭಾಷ್ಯಾಧ್ಯಯನಮಾಡಿದರೆ ಹೆಚ್ಚಿನಪ ಪ್ರ ಯೋಜನವಾಗು 
ವದು. ಕನ್ನಡದಲ್ಲಿ ಮೂಲಮಂತ್ರ ಗಳನ್ನು ಕೊಟ್ಟು ಭಾಷ್ಯಾ ನುಸಾರವಾಗಿ' ತಾತ್ಪರ್ಯವನ್ನು 
ನಿರೂಪಿಸಿದೆ. ಇದು ಜಿಜ್ಞಾಸುಗಳಿಗೆ `ಅತ್ಯ ಂತ' ಉಪಯುಕ್ತ ವಾದ ಗ್ರಂಥ. 

'(ಮೂರನೆಯ ಮುದ್ರಣ :೧೯೯೫- ಪುಟಗಳು ಡೆಮ್ಮಿ೪ + ೪೮) 
ಕ್ಷಿ ಕಾಶಕೋಪನ್ಯಾಸಮಂಜರಿ : ಕಠೋಪನಿಷತ್ತಿನ ವಿವರಣೆಯನ್ನು ಭಾಷ್ಯಾನುಸಾರವಾಗಿ 
ತಿಳಿಗನ್ನ ಡದಲ್ಲಿ ಉಪನ್ಯಾಸರೂಪವಾಗಿ ವಿವರಿಸಿದೆ. ಯಮನು ನಚಿಕೇತನಿಗೆ ಉಪದೇಶಿಸಿದ 
ಆತ್ಮಸ್ಥ ರೂಪ, 'ಅಧ್ಯಾತ್ಮ ಯೋಗ - -ಇವುಗಳ ಮರ್ಮವನ್ನು ಸುಲಭರೀತಿಯಿಂದ ವರ್ಣಿಸಿದೆ. 

ಈಗ ಇದು ನಿಮ್ಮ ಕೈಯಲ್ಲಿದೆ. 

(ಮೂರನೆಯ ಮುದ್ರಣ: ೨೦೦೨ ಪುಟಗಳು ಡೆಮ್ಮಿ ೬*೨೭೪) 
೪. ಸಜಾ ಸಾರ; ಶ್ರೀಶ್ರೀ ಸಚಿ 4 ದಾನಂದೇಂದ್ರ ಸರಸ್ವತೀಸ್ವಾಮಿಗಳವರು 
ಉಪನಿಷತ್‌ ಭಾಷ್ಠಗಳನ್ನೆಲ್ಲ ಲ್ಲಕನ್ನಡಿಸಿಪ್ರ ಕಟಿಸಿದ ಮೇಲೂ ತೃಪ್ಪ ್ರರಾಗದೆ' ಜಿಜಾ ಸುಳಿಗೆ ಶಾಸ್ತ್ರಾರ್ಥ 
ವಾದವಿವಾದಗಳು, ಖಂಡನಮಂಡನಗಳ ಗಡಿಬಿಡಿಯಿಲ್ಲದೆ ತಿಳಿಯಾದೆ ಭಾಷೆಯಲ್ಲಿಯೇ 
ಉಪನಿಷತ್ತುಗಳ ಸಾರವನ್ನು ತಿಳಿಯಿಸಬೇಕೆಂದು ಮಂಜರಿ ಎಂಬ ಹೆಸರಿನ ವಿವರಣ ರೂಪವಾದ 
ವ್ಯಾಖ್ಯಾನವನ್ನು ಬರೆದಿದಾ ಡೆ. ಜಿಜ್ಞಾಸುಗಳು ಶ್ರಿ ಶ್ರೀಶಾಂಕರಭಾಷ್ಯವನ್ನು ಓದುವ ಮೊದಲು, ಅಥವಾ 
ಅಧ್ಯ ಯನ ಮಾಡಿದಮೇಲೂ ಉಪನಿಷತ್ತಿನ ತಾತ್ಪರ್ಯವನ್ನು ಗ್ರಹಿಸಲು ಈ ಗ್ರಂಥ ಬಹಳ 
ಸಹಾಯಕವಾಗಿದೆ. (ಮೂರನೆಯ ಮುದ್ರಣ: oe ಪುಟಗಳು ಡೆಮ್ಮಿ೪ * ೮೮) 
೫.ಪ್ರ ಶ್ನೋಪನ್ಯಾಸಮಂಜರಿ : ಮುಂಡಕೋಪನಿಷತ್ತಿನ ವಿವರವೆಂದು ಈ ಉಪನಿಷತ್ತನ್ನು 
ಆಚಾರ್ಯರು ವರ್ಣಿಸಿದಾ ರೆ. ಇದರಲ್ಲಿ ಸ ಸಂವಾದರೂಪ ದಲ್ಲಿ ಪ್ರಾಣನ ಸ ಸ್ವರೂಪ, 
ಅವತಾರ -ಉತ್ಪತ್ತಾ ದಿಗಳು, ಓಂಕಾರೋಪಾಸನೆ, ಪೋಡಶಕಲಪುರುಷನ ಜ್ದಾ ನ- ಇವುಗಳನ್ನು 
ಬಹಳ ಚೆನ್ನಾಗಿ ವರ್ಣಿಸಿದೆ. ಶ್ರೀಗಳವರು ತಮ್ಮ ಉಪನ್ಯಾ ಸವಿವರಣೆಯಲ್ಲಿ ಉಪನಿಷತ್ತಿನ 
ಗ ಗ್ರಂಧಿಗಳನ್ನೆಲ್ಲ ಬಿಡಿಸಿ ತಿಳಿಸಿದ್ದಾ ರಿ. ( ಎರಡನೆಯ ಮುದ್ರ ಗ: ೧೯೯೭ ಪುಟಗಳು ಡೆಮ್ಮಿ ೪+ ೯) 
ವ ಮಾಂಡೂಕೊ ೀಪನ್ಯಾಸಮಂಜರಿ: ಶ್ರೀಶ್ರೀ ಸಚಿ $ದಾನಂದೇಂದ್ರ ಸರಸ್ವತೀಸ್ವಾಮಿಗಳು ೧೯೫೫ನೇ 
ಇಸವಿಯಲ್ಲಿ "ಅಧ್ಯಾತ್ಮ ಪ್ರಕಾಶ' ಮಾನಪಃಿ ್ರಿಕೆಯಲ್ಲಿ ಸಂದೇಶರೂಪದಾಗಿ ಬರೆದಿದ್ದ ಹನ್ನೆ: ರಡು 
ಲೇಖನಗಳ; ಸಂಗ ಗೃಹವನ್ನು : ಪರಿಷ್ಕರಿಸಿ ಮಂಜರಿಯಾಗಿ ಹೊರತಂದಿದೆ. ಇದರಲ್ಲಿ ಅಡಕವಾಗಿರುವ 
ಅವಸ್ಥಾತ್ರ ಯಪ್ರ ಕ್ರಿ ಯೆಯ ರಹಸ ್ಯವು ಸ ಸಾಮಾನ್ಯಜಿಜ್ಞಾಸುಗಳಿಗೆ ಸರಳವಾಗಿಯೂ, 
ಶಾಸಿ ್ರೀಯವಾಗಿಯೂ, ಅನುಭವಗಮ್ಯ ರೇತಿಯಾಗಿಯೂ ಅರ್ಥವಾಗುವಂತೆ ಪ್ರತಿಪಾದಿಸಿದೆ. ಬಹಳ 


ಅತ್ಯುತ್ತಮವಾದ ವಿಷ ಷಯಗಳನ್ನು ಹೊಂದಿದೆ. 


(ಎರಡನೆಯ ಮುದ್ರಣ: ೧೯೮೨ ಪು. ಕ್ರೌನ್‌, ಜತ 
ಪ. ತೈೆತ್ತಿರಿಯೋಪನ್ಯಾಸಮಂಜರಿ : ಅಧ್ಯಾತ್ಮಪ್ರ ಕಾಶ ಮಾಸಪತಿ ತ್ರಿಕೆಯಲ್ಲಿ 1999ನೇಸಿ ಸೆಪ್ಟೆಂಬರ್‌ 
ನಿಂದ 2000ನೇ ಮೇ ಪೂರ , ಸಂಪಾದಕರು ಧಾರಾವಾಹಿಯಾಗಿ ಈ ಉಪನಿಷತ್ತಿನ 


ವಿಷಯಾನುಕ್ರಮಣಿಕೆ 


ಅಧಾ ತ್ಮ ಗ್ರಂಥಾವಳಿ 


ಕಾಠಶಕೋಪನ್ಯಾಸಮಂಜರಿ 


(ಕಶೋಪನಿಷತ್ತಿನ ತಾತ್ವರ್ಯ ವಿವರಣೆ) 


ಬರೆದವರು : 
ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವಶೀಸ್ವಾಮಿಗಳವರು 


ಕ್ರಮಾಂಕ ೧೦೫ 


ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ, 
ಹೊಳೆನರಸೀಪುರ - ೫೭೩ ೨೧೦ 
ಪಿ೦ಲಿ೦ಿ೨ 


ಮುನ್ನು ಡಿ 


ಬ್ರಹ್ಮೀಭೂತ ಶ್ರೀಶ್ರೀ ಸಚ್ಚಿದಾನಂದೇಂದ್ರಸರಸ್ಪತೀಮಹಾಸ್ವಾಮಿಗಳವರು 
ಹೊಳೆನರಸೀಪುರದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಲ್ಲಿತಾ॥ ೨೨-೨-೧೯೫೩ 
ರಿಂದ ತಾ॥ ೧೯-೯-೧೯೫೪ ರವರೆಗೆ ಪ್ರತಿ ಭಾನುವಾರವೂ ಕಠೋಪನಿಷತನ್ನು 
ಕುರಿತು ಅನುಗ್ರಹಿಸಿದ ಉಪದೇಶಗಳನ್ನು ಮೊದಲ ಬಾರಿಗೆ ೧೯೬೦ರಲ್ಲಿ "ಅಧ್ಯಾತ್ಮ 
ಪ್ರಕಾಶ' ಮಾಸಪತ್ರಿಕೆಯಲ್ಲಿ ಪುನರ್ಮುದ್ರಣವಾಗಿ ಗ್ರಂಥರೂಪದಲ್ಲಿ 
ಪ್ರಕಟಿಸಲಾಗಿತ್ತು ಅದರ ಪ್ರತಿಗಳೆಲ್ಲವೂ ಮುಗಿದುಹೋದದ್ದರಿಂದ ೧೯೯೧ರಲ್ಲಿ 
ಮತ್ತೆ ಪ್ರಕಟಿಸಲಾಯಿತು. ಹಿಂದಿನ ಪ್ರಕಟನೆಗಳಲ್ಲಿ ದೇವನಾಗರೀಲಿಪಿಯಲ್ಲಿದ್ದ 
ಉಪನಿಷನ್ಮಂತ್ರಗಳನ್ನು ಕನ್ನಡಲಿಪಿಯಲ್ಲಿ ಕೊಟ್ಟಿರುವದನ್ನು ಬಿಟ್ಟರೆ ಮತ್ತೆ ಯಾವ 
ಬದಲಾವಣೆಯನ್ನೂ ಮಾಡದೆ ಮೂರನೆಯ ಬಾರಿಗೆ ಮುದ್ರಣಮಾಡಲಾಗಿದೆ. 


ಪೂಜ್ಯ ಶ್ರೀಶ್ರೀಗಳವರು ಶ್ರೀ ಶಂಕರಾಚಾರ್ಯರು ದಶೋಪನಿಷತ್ತುಗಳ 
ಮೇಲೆ ಬರೆದಿರುವ ಭಾಷ್ಯಗಳೆನ್ನೆಲ್ಲ ಕನ್ನಡಕ್ಕೆ ಅನುವಾದಿಸಿದ ಮೇಲೂ ತೃಪರಾಗದೆ 
ಆಯಾ ಉಪನಿಷತ್ತುಗಳ ಸಾರವನ್ನೂ ಹಾಗೂ ಸಿದ್ಧಾಂತವನ್ನೂ ಸರಳವಾಗಿ 
ಪ್ರತಿಪಾದಿಸುವ ಹಾಗೂ ಜಿಜ್ಞಾಸುಗಳಿಗೆ ತತ್ತ್ವಾನುಸಂಧಾನಕ್ಕೆ 
ಅನುಕೂಲವಾಗುವಂಥ ಮುಂಜರಿಗಳೆಂಬ ಗ್ರಂಥಮಾಲೆಯನ್ನೇ ಬರೆದು 
ಪರಮೋಪಕಾರವನ್ನು ಮಾಡಿದ್ದಾರೆ. ಅದರಲ್ಲಿಯೂ ಕಾಶಕೋಪನಿಷತಿನ 
ರಹಸ್ಯವಾದ ಉಪದೇಶಗಳನ್ನು ಸಾಕಷ್ಟು ವಿವರಿಸಿ ಗ್ರಂಥಗ್ರಂಥಿಗಳನ್ನೆಲ್ಲ ಬಿಡಿಸಿ 
ಜಿಜ್ಞಾಸುಗಳಿಗೆ ಬರಬಹುದಾದ ಸಂಶಯಗಳನ್ನೂ ಸೂಚಿಸಿ ಪರಿಹಾರಗಳನ್ನೂ 
ಉಲ್ಲೇಖಿಸಿ ಈ ಮಂಜರಿಯನ್ನು ಅಚ್ಚುಕಟ್ಟಾಗಿ ರಚಿಸಿರುತಾರೆ. ಪ್ರಧಾನವಾಗಿ 
ಮಾನವರಿಗೆಲ್ಲಮರಣಾನಂತರದ ಜೀವನದಲ್ಲಿಸಂಶಯಕ್ಕೆ ಎಡೆಯಾಗಿರುವ ಆತ್ಮನ 
ವಿಷಯದಲ್ಲಿ ಯಮದೇವನು ನಚಿಕೇತನಿಗೆ ಉಪದೇಶಿಸಿರುವ ಅಜರಾಮರನಾದ 
ಆತ್ಮನ ಸ್ವರೂಪವನ್ನು ಚೆನ್ನಾಗಿ ಮಥನಮಾಡಿ ಆತ್ಮನು ಎಂದಿಗೂ ಜನನಮರಣಗಳಿಲ್ಲದ 
ಅಮೃತಸ್ಸರೂಪನೇ ಎಂಬ ಬ್ರಹ್ಮವಿದ್ಯಾಚಾರ್ಯನಾದ ಯಮದೇವನು ಉಪದೇಶಗಳ 
ಖಚಿತವಾದ ಸಿದ್ಧಾಂತವನ್ನೇ ಅಂಗೈನೆಲ್ಲಿಕಾಯಿಯಂತೆ ಸರಳವಾದ ಶೈಲಿಯಿಂದ 
ಪ್ರತಿಪಾದಿಸಿ ಈ ಗ್ರಂಥದಲ್ಲಿ ಅಳವಡಿಸಿರುತಾರೆ. ಯಮದೇವನ ಉಪದೇಶಿಸಿದ 
ಬ್ರಹ್ಮವಿದೆಯು ಅನುಭವಗಮ್ಮನವೆಂದು ಪ್ರತಿಪಾದಿಸಿ ಅವನನು 
ಬ್ರಹ್ಮವಿದ್ಯಾಚಾರ್ಯನೆಂದೇ ಸ್ತುತಿಸಿ ಜಿಜ್ಞಾಸುಗಳಿಗೆ ಅಭಯವನ್ನು ನೀಡಿದ್ದಾರೆ. 


ಲ್‌ 


iV 


ಹೀಗೆ ಉಪನಿಷತಿನ ಶಂಕರಭಾಷ್ಯದ ಅಧ್ಯ ಯನಕ್ಕಿಂತಲೂ ಮಿಗಿಲಾಗಿ ಸಂಸ್ಕೃತವು 
ಬಾರದ ಜಿಜ್ಞಾಸುಗಳಿಗೆ ಮತ್ಯುಪ್ರೊ ತವಾದ ಬ್ರಹ್ಮವಿದ್ಯೆ ಯ ಸಾಕ್ಷಾತ್‌ ಪರಿಚಯವನ್ನು 
ಈ ಮಂಜರಿ "ಗ್ರಂಥದ ರೂಪದಲ್ಲಿ ಶ್ರೀಗಳವರು ದಯಪಾಲಿಸಿದಾರೆ. ಕು 
ಜಿಜ್ಞಾಸುಗಳಾಗಿ ಸ ಸಾವಧಾನವಾಗಿ ಈ ಗ್ರಂಥವನ್ನು ಪಠಿಸಿ ಕೃತಾರ್ಥರಾಗಬೇಕಾಗಿ 
ಕೋರಿದೆ. 


ಶ್ರೀಶ್ರೀಗಳವರು ರಚಿಸಿರುವ ಆರು ಮಂಜರಿಗಳ (ಈಶ, ಕೇನ, ಕಠ, ಮುಂಡಕ, 
ಪ್ರಶ್ನ ಮಾಂಡೂಕೃ) ಜೊತೆಗೆ ಈಚೆಗೆ ಕಾರ್ಯಾಲಯದ ಪಂಡಿತರಾದ ಶ್ರೀ 
ಲಕ್ಷಿ "ನರಸಿಂಹಮೂರ್ತಿಗಳು ಬರೆದಿರುವ ಐದು (ಐತರೇಯ, ತೈತ್ರಿರೀಯ, 
ಛಾಂಡೋಗ್ಯ, ಬೃಹದಾರಣ್ಯಕ, ಶ್ವೇತಾಶ್ನತರ) ಉಪನಿಷತುಗಳ ಮೇಲಿನ 
ದುಂಜರಿಗಳನ್ನೂ ಕೂಡಿಸಿ ಟ್ಟು ಹನ್ನೊಂದು ಉಪನಿಷಸ್ಮಂಜರಿಗಳನ್ನು 
ROR ಪ್ರಕಟಿಸಿದ್ದರೆ. ವಾಚಕರು ಈ ಮಂಜರಿಮಾಲೆಯನ್ನೂ 
ಸ್ವೀಕರಿಸಿ ಪ್ರೋತ್ಸಾಹಿಸಬೇಕಾಗಿ ಪ್ರಾರ್ಥನೆ. 


ಈ ಗ್ರಂಥಪ್ರಕಟನೆಗೆ ಕೆಳಗೆ ಕಂಡ ಮಹನೀಯರುಗಳು ಧನಸಹಾಯವನ್ನು 
ನೀಡಿರುತಾರೆ. 


೧. ಅಂತರಂಗ ಭಕರು, ಬೆಂಗಳೂರು ರೂ. ೧೦೦೦/- 
೨. ಶ್ರೀಮತಿ ಮಾಣಿಕೃಮೃ ಬೆಂಗಳೂರು ರೂ. ೧೦೦೦/- 
&. ಶ್ರೀಮತಿ ಎ.ಎಸ್‌. ಜಯಲಕ್ಷ್ಮಮ್ಯ ಬೆಂಗಳೂರು ರೂ. ೧೦೦೦/- 
೪. ಶ್ರೀಯುತ ಎಸ್‌.ಎನ್‌. ಮೂರ್ತಿ, ಬೆಂಗಳೂರು ರೂ. ೧೦೦೦/- 
೫. ಶ್ರೀಯುತ ಕೆ.ಟಿ. ಅನಂತಸುಬ್ಬರಾವ್‌, ಬೆಂಗಳೂರು ರೂ. ೫೦೦/- 
೬. ಶ್ರೀಯುತ ಮಲ್ಲೇಶಪ್ಪ ಶಿವನಗೆರೆ, ಮಧುಗಿರಿ ತಾ| ರೂ. ೩೦೦/- 


ಮೇಲ್ಕಂಡ ಧನಸಹಾಯಮಾಡಿದ ದಾನಿಗಳಿಗೆಲ್ಲ ಕಾರ್ಯಾಲಯದ 
ಪರವಾಗಿ ಕೃತಜ್ಞತಾ ಪೂರಕವಾದ ವಂದನೆಗಳನ್ನು ಸಮರಿಸುತ್ತೇವೆ. 


ಪ್ರಕಾಶಕರು 


ವಿಷಯಗಳ ಪರಿವಿಡಿ 


ಕ್ರ 
ವಾಜಶ್ರವಸನು ಯಜ್ಞದಲ್ಲಿಮಗನನ್ನುದಾನಮಾಡಿದ್ದು 
ನಚಿಕೇತನು ಕೇಳಿಕೊಂಡ ಮೊದಲನೆಯ ವರ 


ನಚಿಕೇತನು ಬೇಡಿದ ಎರಡನೆಯ ವರ 

ನಾಚಿಕೇತಾಗ್ನಿ 

ಅಗ್ನಿವಿದ್ಯೆಯ ಫಲ 

ನಚಿಕೇತನ ಮೂರನೆಯ ಪ್ರಶ್ನೆಯ ತತ್ತ್ವ 

ನಚಿಕೇತನ ಪರೀಕ್ಷೆ 

ಯಮನು ನಚಿಕೇತನ ಮುಮುಕ್ಕುತೆಯನ್ನುಕೊಂಡಾಡಿದ್ದು 
ಆತ್ಮತತ್ತ್ವವು ಅನುಭವೈಕಗಮ್ಯ 


ಆತ್ರ ಜ್ಞಾನವು ಧರ್ಮಾಧಮ ಗಳನ್ನು ಮಾರಿದ ತತ್ತ್ವವನ್ನುತಿಳಿಸುತ್ತದೆ 
ಓಂಕಾರವು ಪರಾಪರಬ್ರಹ್ಮಪ್ರಾಪಿಗೆ ಪರಮೋಪಾಯವು 
ಭಗವನ್ನಾಮದ ಮಹಿಮೆ 

ಪರಮಾರ್ಥದ ಸ್ವರೂಪ 

ಪರಮಾತ್ಮನ ಮಹಿಮೆಯೂ ಅದನ ರಿತುಕೊಂಡವರಿಗೆ 
ಆಗುವ ಪ ಗ್ರಯೋಜನವೂ 

ಆತ್ಮಜ್ಞಾನಕ್ಕೆ ಸಾಧನ 

ಹೃದಯಗುಹೆಯಲ್ಲಿರುವ ಇಬ್ಬರು ಆತ್ಮರು 

ಜೀವನಿಗೆ ಸಂಸಾರಮೋಕೃಗಳು ಆಗುವದು ಹೇಗೆ? 
ಪರಮಾತ್ಮನ ಸವ ೯ವ್ಯಾಪಕತ್ವ, ಸರ್ವಸೂಕ್ಸ್ಮತ್ವ 
ಅಧ್ಯಾತ್ಮಯೋಗ 

ಅಧ್ಯಾತ್ಮಮಾರ್ಗವು ಕಷ್ಟವಾಗಿರುವದೇಕೆ ಲ 
ಅಧ್ಯಾತ್ಮವಿದ್ಯೆಯ ಶ್ರವಣಶ್ರಾವಣದ ಫಲ 


ಪರಾಗ್ಭೃಷ್ಠಿಯು ಮರ್ತ್ಯತ್ತಕ್ಕೂ ಪ್ರತ್ಯಗ್ಲೃಷಿಯು ಅಮೃತತ್ಸೂ ಹೇತುಗಳು 


ಕ ಕೆಜೆ ಬಲಲ 


೨೪, 
೨೫. 
ವಿಕಿ 
ಖಯ; 
೨೮, 
ಹ 
೩೦. 
೩೧. 
೩೨, 
೩೩. 
೩೪, 
೩೫. 


ಎ 9 ತನಿ ನೇಲ 
ಆತ್ಮ ತತ್ತಸಿದ್ದಿಗೆ ಯುಕಿಗಳು 
ಗುಹವಾದ ಬಹ 

ಛೆ ಶ್ರಿ 


ಅದ್ಧಿತೀಯನನ್ನು ಕಂಡವರಿಗೆ ಫಲ; ಆತ್ಮನು ಸ್ವಪ್ರಕಾಶನು 
ಬ್ರಹ್ಮವನ್ನುಗುರುತಿಸುವದಕ್ಕೆ ಉಪಾಯ 
ಮನುಷ್ಯಲೋಕದಲ್ಲಿಯೇ ವಿವಿಕವಾಗಿ ಆತ್ಮಜ್ಞಾನವಾಗುವದು 
ಆತ್ಮ ತತ್ತ್ವವನ್ನು ಕಂಡುಕೊಳ್ಳುವ ರೀತಿ 

ಮರ್ತ್ಯನು ಅಮೃತನಾಗುವದು ಎಂದಿಗೆ? 
ಉಪನಿಷದುಪದೇಶದ ಸಾರವೂ ಫಲಶ್ರುತಿಯೂ 


ಕಾಠಕೋಪನ್ಯಾಸಮಂಜರಿ 


೧. ಉಪನಿಷತಿಗೆ ಪ್ರವೇಶಿಕೆ 
ಓಂ ನಮೋ ಭಗವತೇ ವೈವಸ್ತತಾಯ ಮೃತ್ಯವೇ 
ಬ್ರಹ್ಮವಿದ್ಯಾಚಾರ್ಯಾಯ ನಚಕೇತಸೇ ಚ | 


ಈ ಮೇಲೆ ಬರೆದುಕೊಂಡಿರುವದು ಕಾಶಕೋಪನಿಷತಿನ ಭಾಷ್ಯದ ಆರಂಭದಲ್ಲಿ 
ಶ್ರೀತಂಕರರಭಗವತ್ಪಾದರವರು ಬರೆದಿರುವ ಮಂಗಲವಾಕ್ಯವು. ಭಗವಂತನಾದ 
ವೈವಸ್ಥತಮ್ಮತ್ತುವಿಗೆ ಬ್ರಹ್ಮವಿದ್ಯಾಚಾರ್ಯನಿಗೆ ನಮಸ್ಕಾರ, ನಚಿಕೇತನಿಗೂ ನಮಸ್ಕಾರ[- ಎಂದು 
ವಾಕ್ಯಕ್ಕೆ ಅಕ್ಚರಾರ್ಥ. ಈ ಉಪನಿಷತಿನಲ್ಲಿಯಮನಿಗೂ ನಚಿಕೇತನೆಂಬ ಬ್ರಹ್ಮಚಾರಿಗೂ ನಡೆದ 
ಬ್ರಹ್ಮವಿದ್ಯಾವಿಷಯದ ಸಂವಾದದಿದೆ. 

ಬ್ರಹ್ಮವಿದ್ಯೆಯನ್ನು ಹೇಳಿಕೊಡುವ ಸಂಪ್ರದಾಯಕ್ಕೆ ವೈವಸ್ಥತಮೃತ್ಯುವು, ಎಂದರೆ 
ಸೂರ್ಯನ ಮಗನಾದ ಯಮನು,ಪ್ರವರ್ತಕನಾದ್ದರಿಂದ ಅವನನ್ನು ಬ್ರಹ್ಮವಿದ್ಯಾಚಾರ್ಯನು 
ಎಂದು ಕರೆದಿರುತ್ತದೆ. ಶಾಸ್ತ್ರವನ್ನು ವ್ಯಾಖ್ಯಾನ ಮಾಡುವದಲ್ಲದೆ ತಾನೂ 
ಆಚರಣೆಯಲ್ಲಿಟ್ಟುಕೊಂಡಿದ್ದು ಮಿಕ್ಕವರನ್ನೂ ಶಾಸ್ಟ್ರಾರ್ಥಾನುಷ್ಠಾನಮಾಡುವಂತೆ 
ಮನವೊಲಿಸಬಲ್ಲಾತನಿಗೆ ಆಚಾರ್ಯನೆಂದು ಹೆಸರು. ಯಮನು ಬ್ರಹ್ಮವಿದ್ಯಗೆ ಇಂಥ 
ಆಚಾರ್ಯನು. ಅವನಿಂದ ಬ್ರಹ್ಮವಿದ್ಯೆಯ ಉಪದೇಶವನ್ನು ಪಡೆದ ನಚಿಕೇತನು ಯಮನ 
ದೃಷ್ಟಿಯಿಂದ ಶಿಷ್ಯನಾದರೂ ಅವನ ಮೂಲಕವಾಗಿಯೇ ಈ ವಿದ್ಯೆಯು ಭೂಲೋಕಕ್ಕೆ ಬಂದು 
ಹರಡಿತು. ಈ ದೃಷ್ಟಿಯಿಂದ ನಮ್ಮ ಲೋಕಕ್ಕೆ ನಚಿಕೇತನೇ ಬ್ರಹ್ಮವಿದ್ಯೆಯ 
ಸಂಪ್ರದಾಯಪ್ರವರ್ತಕನಾದ ಆಚಾರ್ಯನೆನ ಬಹುದಾಗಿದೆ. ಭಾಷ್ಯದಲ್ಲಿ 
"ಬ್ರಹ್ಮವಿದ್ಯಾಚಾರ್ಯಾಯ' (ಬ್ರಹ್ಮವಿದ್ಯಾಚಾರ್ಯನಾದ) ಎಂಬ ವಿಶೇಷಣವು "ಮೃತ್ಯವೇ 
(ಮೃತ್ಯುವಿಗೆ) ಮತ್ತು "ನಚಿಕೇತಸೇ' (ನಚಿಕೇತನಿಗೆ) ಎಂಬೀ ಎರಡೂ ಪದಗಳ ನಡುವೆ 
ಇರುವದರಿಂದ ಮಧ್ಯಮಣಿನ್ಯಾಯದಿಂದ ಆ ಇಬ್ಬರಿಗೂ ಹೊಂದುವಂತೆ ಇದೆ. 

ಕಾಠಕೋಪನಿಷತಿಗೆ ಪೀಠಿಕೆಯಾಗಿ ಇಲ್ಲಿ ಕೆಲವು ವಾಕ್ಯಗಳನ್ನು 
ಬರೆಯಬೇಕೆಂದು ಸಂಕಲಿಸಿದೆ. ಇದು ಕೇವಲ ಪೀಠಿಕೆಯಲ್ಲದೆ ಈಗಿನ ಕಾಲದವರಾದ 
ನಮ್ಮಗಳಿಗೆ ಒಂದು ಸಂದೇಶವೂ ಆಗುವಂತಿದೆ, ಬ್ರಹ್ಮವಿದ್ಯೆಯು ಈಗಿನ ಕಾಲಕ್ಕೂ 
ಅನ್ವಯಿಸುವಹಾಗಿದೆಯೆ?- ಎಂದು ಕೇಳುವವರೆಲ್ಲರೂ ಈ ಸಂದೇಶವನ್ನು ಚಿತವಿಟ್ಟು 
ಆಲೈಸಿ ವಿಷಯವನ್ನು ಮನಸಿನಲ್ಲಿ ಹೊರಳಾಡಿಸಬೇಕು. 


೨ ಉಪನಿಷತಿಗೆ ಪ್ರವೇಶಿಕ 


ಮನುಷ್ಯನಿಗೆ ಉತಮಜೀವನಕ್ಕೆ ಏನೇನು ಬೇಕು ?- ಎಂದು ಕೇಳಿದರೆ 
ಬಹುಜನರು "ಅನ್ನ, ಬಟ್ಟೆ, ವಸತಿಗೊಂದು ಮನೆ - ಇಷ್ಟು ಬೇಕು' ಎಂದು ತಟ್ಟನೆ 
ಉತರವನ್ನು ಹೇಳಿಬಿಡುತಾರೆ. ಅನ್ನಬಟ್ಟೆಗಳಿಗೆ ನೆರವಾಗಿದ್ದು ಇರುವದಕ್ಕೆ 
ಚಳಿಗಾಳಿಮಳೆಬಿಸಿಲುಗಳ ಹೊಡೆತವನ್ನು ತಪ್ಪಿಸುವಂಥ ಒಂದು ಮನೆಯೂ ಇದ್ದರೆ 
ಸಾಕೆ? - ಎಂದು ಮತ್ತೆ ಕೇಳಿದರೆ ಅವರು ತಮ್ಮ ಉತರದ ಅಭಿಪ್ರಾಯವನ್ನು ಸಲ್ಪ 
ಹಿಗ್ಗಿಸಿದ ವಾಕ್ಯದಿಂದ ತಿಳಿಸಬೇಕಾಗುತದೆ. "ಅಷ್ಟೇ ಅಲ್ಲ ಮನೆಯವರ ನಿತ್ಯ ಜೀವನವು 
ಸರಿಯಾಗಿ ಸಾಗುವಂತೆ ಹೊಲಗದ್ದೆ ದನಕರು, ಹಣಕಾಸು, ನಮಗೆ ಬೇಕಾದದ್ದನ್ನು 
ಕೊಟ್ಟುತಮಗೆ ಬೇಕಾದ ಸಹಾಯವನ್ನು ಪಡೆದುಕೊಳ್ಳುವ ಒಳ್ಳೆಯ ನೆರೆಯವರು - 
ಅವೆಲ್ಲ ಬೇಕೆಂದೇ ನಮ್ಮ ಅಭಿಪ್ರಾಯ' ಎಂದು ಅವರು ಹೇಳಬೇಕಾಗುತ್ತದೆ. ಇನ್ನೂ 
ಸ ಲ್ಲ ವಿಚಾರಮಾಡಿದರೆ ಆಳು ಕಾಳು, ಪ್ರಯಾಣಸೌಕರ್ಯಗಳು, ದೇಹಾರೋಗ್ಯ, 
ಬಲ, ಆಯುಸ್ಸು - ಇವೂ ಬೇಕು ; ವಿನಿಮಯವಾಗಿ ಒಬ್ಬರಿಂದೊಬ್ಬರು 
ಪಡೆದುಕೊಳ್ಳಲಾಗುವ ವಿದ್ಯೆ, ಬುದ್ಧಿ ಕೀರ್ತಿ, ಇವೂ ಬೇಕು - ಎಂದು ಅವರಿಗೆ 
ಹೊಳೆದೇಶೀರುತದೆ. ರಾಷ್ಟ್ರದವರಲ್ಲಿ ಐಕಮತ್ಯಕ್ಕೆ ಬೇಕಾದ ದೇಶಪ್ರೇಮಾದಿಗಳು, 
ದೇಶದ ನೆಮ್ಮದಿಗೆ ಬೇಕಾಗುವ ರಕ್ಷಣೆ, ಜನರ ವ್ಯವಹಾರದ ತೊಡಕುಗಳನ್ನು ಬಿಚ್ಚುವ 
ನ್ಯಾಯಾಲಯಗಳು, ಆರೋಗ್ಯವು ತಪ್ಪಿದಾಗ ಬೇಕಾಗುವ ಚಿಕಿತಾಸ್ನಾನಗಳು - 
ಇತ್ಯಾದಿ, ಇತ್ಯಾದಿ. ಹೀಗೆ ನಮ್ಮ ಬೇಕುಗಳ ಪಟ್ಟಿಯು ವಿಚಾರಮಾಡಿದಂತೆಲ್ಲ 
ಬೆಳೆಯುತಲೇ ಹೋಗುವದು. ನಾಗರಿಕರೆನ್ನಿಸಿಕೊಳ್ಳುವದಕ್ಕೆ ಒಂದು ಜನಾಂಗಕ್ಕೆ 
ಏನೇನು ಬೇಕೋ, ಅವೆಲ್ಲ ನಮ್ಮ ಆಶಾಕೋಶದಲ್ಲಿ ಅಡಕವಾಗಿರುತದೆ ಎಂದರೆ, 
ಪಟ್ಟಿಯು ತಕ್ಕ ಮಟ್ಟಿಗೆ ವಿಶಾಲವಾಯಿತೆನ್ನಬಹುದು. 


ಆದರೆ ಇನ್ನೂ ಒಂದು "ಬೇಕು' ದೀರ್ಪದರ್ಶಿಗಳಾದವರಿಗೆ ಮನಸಿನಲ್ಲಿ 
ಹೊಳೆಯುವದಕ್ಕೆ ಅವಕಾಶವಿದೆ. ಎಂಥ ಬಲಿಷ್ಠನಾದ ಆಳಾಗಿದ್ದುರೋಗರುಜಿನಗಳ 
ಕಾಟವೇ ಇಲ್ಲದೆ ಸಲೀಸಾಗಿ ಜೀವನವನ್ನು ಸಾಗಿಸುತಿದ್ದರೂ ಅವನಿಗೂ ಒಂದಲ್ಲ 
ಒಂದುದಿನ ಮುಪ್ಪು ಬಂದು ಕಾಣಿಸಿಕೊಳ್ಳುವದು ಖಂಡಿತ. ಇದನ್ನು ಯಾರೂ 
ಅಲ್ಲಗಳೆಯುವಂತಿಲ್ಲ ಮುಪ್ಪೆಂದರೆ ಮರಣದ ದೂತನೇ. ಆ ದೂತನ 
ದರ್ಶನವಾದಮೇಲೆ ನಮ್ಮ ಹಣಕಾಸು, ಆಸ್ತಿ- ಮುಂತಾದವುಗಳ ಪ್ರಯೋಜನವು 
ನಮಗೆ ಬಹಳ ಕಡಿಮೆಯಾಗುವದು. ಅವನ್ನು ನೋಡಿಕೊಳ್ಳಬಲ್ಲ ನಮ್ಮವರು 
ಯಾರೂ ಇಲ್ಲದಿದ್ದರೆ ಮನಸಿಗೆ ಕಿರಿಕಿರಿಹತ್ತಿಕೊಳ್ಳುವದು ನಿಶ್ಚಯ. ಅಥವಾ 


ಕಾಶಕೋಪನಾ,ಸಮಂಜರಿ 


ಗಾಂಧಾರಿಗೆ ಇದ್ದಂತೆ ಹಲವರು ಮಕ್ಕಳಿದ್ದರೂ ಅವರು ಅವಿವೇಕಿಗಳಾಗಿದ್ದರೆ ಮತಷ್ಟು 
ಚಿಂತೆ. ಇಂಥ ಸಂದರ್ಭದಲ್ಲಿ "ಅರ್ಥಕಾಮ'ಗಳೆಂಬ ಪುರುಷಾರ್ಥಗಳು ನಮ್ಮಪಾಲಿಗೆ 
ಅನರ್ಥವೇ ಆಗಿಬಿಡುತವೆ. ಅಲ್ಲವೆ ? ಅಷ್ಟದಿಕ್ಕುಗಳನ್ನೂ ತೋಳಬಲದಿಂದ ಗೆದ್ದು 
ತನ್ನರಾಜಧಾನಿಯಲ್ಲಿಅಷ್ಟೆ ಶ್ರ ಶರ್ಯದಿಂದ ಮೆರೆಯುತಿದ್ದರಾವಣನಿಗೆ ಇನ್ನು ಯಾರ 
ಭಯವಾಗಲಿ, ಮತೇತರ ಚಿಂತೆಯಾಗಲಿ, ಇಲ್ಲದಿದ್ದರೂ ತನ್ನಕಾಮದ ಪೂರ್ತಿಗಾಗಿ 
ತಾನೇ ತಂದು ಅಶೋಕವನದಲ್ಲಿಟ್ಟುಕೊಂಡ ಸೀತೆಯು ಶೋಕಕ್ಕೆ ಕಾರಣಳಾದಳು. 
ಅವನು ತನ್ನ ರಾಜಧಾನಿಯ ಸುತ್ತಲೂ ಭದ್ರವಾದ ಕೋಟೆಕೊತಲುಗಳನ್ನು 
ನಿರ್ಮಾಣಮಾಡಿಸಿ ಪುರದ್ದಾರದಲ್ಲಿ ಲಂಕಿಣಿಯೆಂಬ ರಕ್ಕಸಿಯನ್ನು ಕಾವಲಿಟ್ಟಿದ್ದರೂ 
ಶತ್ರುಗಳ ಅಂಜಿಕೆಯೂ ಚಿಂತೆಯೂ ಅವನ ಊರಿನೊಳಕ್ಕೆ ತೂರಿಕೊಂಡು ಬಂದು 
ಅವನ ಅಂತಃಕರಣವನ್ನೇ ಹೊಕ್ಕಿತು! ಕಪಿಗಳ ದಂಡು ಲಂಕಾನಗರಿಯೊಳಕ್ಕೆ 
ಬಂದೇಬಿಟ್ಟಿತು. ಮುಂದೆ ಅವನಿಗೆ ಮರಣದೇವತೆಯ ದರ್ಶನವಾಗಲಾರದೆಂಬ 
ನಂಬಿಕೆ ಹಾರಿಹೋಯಿತು |! ಅಂತೂ ವಿಚಾರಪರನಾದವನಿಗೆ ಈ ಲೋಕದ 
ಭೋಗಗಳು ಮಾತ್ರ ಶಾಶ್ವತವಾದ ನೆಮ್ಮದಿಯನ್ನು ಕೊಡಲಾರವೆಂಬುದು 
ಮನದಟ್ಟಾಗುತದೆಯೆಂದಾಯಿತು. ಅವನಿಗೆ ಈ ಮುಪ್ಪುಸಾವುಗಳ ಸಮಸ್ಯೆಯು 
ಮುಂದೆ ಬಂದು ನಿಲ್ಲುವುದು ನಿಶ್ಚಿತ, ಮುಪ್ಪುಬಂದಾಗ, ಇನ್ನೇನು ಸಾವು ನಿಶ್ಚಿತ ಎಂದು 
ತಿಳಿದಾಗ, "ಈಗೇನು ಮಾಡಲಿ! ಎಂದು ಯೋಚಿಸುವವನು ಮೂರ್ಬನು. ಮನೆಗೆ 
ಬೆಂಕಿಬಿದ್ದಾಗ ಭಾವಿಯನ್ನು ತೋಡಿಸಿದರಾಯಿತು - ಎಂದು ಯಾವ 
ವಿವೇಕಿಯಾದರೂ ಯೋಚಿಸಿಯಾನೇನು? ಮರಣದ ಮರ್ಮವೇನು? ಸತ್ತಮೇಲೆ 
ನಮ್ಮ ಗತಿಯೇನು? ಆ ಮೇಲೂ ನಾವು ಇದ್ದುಕೊಂಡಿರುವೆವೆ ? ಇರುವದಾದರೆ 
ಆಗಿನ ನಮ್ಮ ನೆಮ್ಮದಿಗೆ ಯಾವ ಉಪಾಯವನ್ನು ಈಗಿನಿಂದಲೂ ಸಾಧಿಸಿ 
ಕೊಂಡಿರೆಬೇಕು ? ಮರಣವನ್ನೇ ತಪ್ಪಿಸಿಕೊಳ್ಳುವದಕ್ಕೆ ಯಾವದಾದರೂ 
ಉಪಾಯವಿದೆಯೆ ? ಇದ್ದರೆ ಅದು ಯಾವದು 9 - ಎಂಬುದನ್ನು 
ವಿಚಾರಪರನಾದವನು ಅವಶ್ಯವಾಗಿ ಮನಸಿಗೆ ಹತಿಸಿಕೊಳ್ಳುತಾನೆ. ಈ ವಿಮರ್ಶೆಯು 
ಧರ್ಮ, ಮೋಕ್ಷ - ಎಂಬ ಹೆಚ್ಚಿನ ಪುರುಷಾರ್ಥಗಳನ್ನು ನ ಬಗೆಗಣ್ಣಿನ ಮುಂದೆ 
ತಂದು ನಿಲ್ಲಿಸುತದೆ. 

ಜರಾಮರಣಗಳ ಯೋಚನೆ ಈಗಲೇ ಏಕೆ 9 - ಎಂಬುದು ಅವಿವೇಕದ 
ಪ್ರಶ್ನೆಎಂಬುದನ್ನು ಹೇಳಬೇಕಾದದ್ದೇ ಇಲ್ಲ ಏಕೆಂದರೆ ಲೌಕಿಕವ್ಯವಹಾರದಲ್ಲಿಕೂಡ 
"ಇಂದಿಗೆ ಉಂಡದ್ದೇ ಬಂತು, ನಾಳಿನ ವಿಚಾರವೇಕೆ ?' ಎಂದು ವಿವೇಕಿಗಳಾದವರು 
ಯಾರೂ ಕೇಳುವದಿಲ್ಲ ಹುಡುಗರಿಗೆ ಮುಂದಿನ ಜೀವನದ ಪ್ರಶ್ನೆ ಈಗಲೇ ಏಕೆ? - 


ಉಪನಿಷತಿಗೆ ಪ್ರವೇಶಿಕೆ 


ಎಂದರೆ ನಾವು ಯಾರೂ ಕೇಳುವದಿಲ್ಲ ಸುಖಜೀವನಕ್ಕೆ ಬೇಕಾಗುವ ತಿಳಿವಳಿಕೆಯನ್ನು 
ಅವರಿಗೆ ಈಗಿನಿಂದಲೂ ಕೊಡಿಸುವದಕ್ಕೆ ಪ್ರಯತ್ನಿಸುತ್ತೇವೆ. ವರ್ಷಗಟ್ಟಲೆಯ 
ಜೀವನಕ್ಕೆ ಬೇಕಾಗುವ ಆಸ್ತಿಯ ಸಂಪಾದನೆಗೆ ಈಗಿನಿಂದಲೇ ಪ್ರಯತ್ನಿಸುತ್ತೇವೆ. 
ಅನಿರೀಕ್ಬಿತಕಾರಣದಿಂದ ನಮಗೆ ಅಕಾಲಮರಣವುಂಟಾದರೆ ನಮ್ಮನ್ನು ನಂಬಿ 
ಕುಳಿತಿರುವ ಕುಟುಂಬದವರಿಗೆ ಏನು ಗತಿ? - ಎಂದು ಈಗಲೇ ಜೀವವಿಮೆ ಮುಂತಾದ 
ರಕ್ಷಣೋಪಾಯಗಳನ್ನು ಕೈಕೊಳ್ಳುತ್ತೇವೆ. ಹೀಗಿರುವಲ್ಲಿ ನಾವು ಒಂದು ದಿನ ಈ 
ಲೋಕವನ್ನು ಬಿಟ್ಟು ಹೋಗಲೇಬೇಕು ಎಂದು ನಿಃಸಂಶಯವಾಗಿ ತಿಳಿದಿರುವ 
ವಿವೇಕಿಗಳು ಯಾರುತಾನೆ ಜನ್ಮಾಂತರಲೋಕಾಂತರಗಳ ವಿಚಾರವನ್ನು ಮಾಡದೆ 
ಇದ್ದಾರು ) ಇಷ್ಟೇ ಅಲ್ಪ ಮನುಷ್ಯನಿಗಿರುವ ಕೊರತೆಗಳನ್ನೆಲ್ಲ ನಿವಾರಿಸುವದಕ್ಕೆ 
ವಿಜ್ಞಾನಶಾಸ್ತ್ರಜರು ಹೊಸಹೊಸ ಶೋಧಗಳನ್ನು ಮಾಡುತಲೇ ಇರುವರು. 
ಹೀಗಿರುವಲ್ಲಿ ಮರಣವನ್ನೇ ಆತ್ಯಂತಿಕವಾಗಿ ತಪ್ಪಿಸಿಕೊಳ್ಳುವ ಉಪಾಯವು 
ಯಾವದಾದರೂ ಇದೆಯೇ ? - ಎಂದು ವಿಚಾರಿಸುವದು ದೀರ್ಪದರ್ಶಿತ್ವದ 
ಗುರುತಾದೀತೇ ಹೊರತು ಅನವಶ್ಯವಾದ ಪ್ರಶ್ನೆಯೆನಿಸಲಾರದು. ಆದ್ದರಿಂದಲೇ ಒಬ್ಬ 
ಕವಿಯು ಹೀಗೆಂದು ಹಾಡಿ ತಿಳಿಸಿರುತಾನೆ : “ಹುಟ್ಟಿದರೆ ಸಾವಿಲ್ಲದಿಹ ಬಲು! 
ಬಟ್ಟೆಯನು ಸಾಧಿಸಲು ಬೇಕದು | ನೆಟ್ಟನಳವಡದಿರಲೀತನು ಬಿದ್ದ ಬಳಿಕಿನಲಿ । 
ಹುಟ್ಟದಿಹ ವಿದ್ಯೆಯನು ಕಲಿವುದು | ಸೃಷ್ಟಿಯೊಳಗುತಮವು ಹೊಟ್ಟೆಗೆ ಕಷ್ಟಪಡುವೀ 
ವಿದ್ಯೆಗಳ ಕಲಿತೇನು ಫಲವೆಂದ ॥'' 

ಇಲ್ಲಿ ಒಂದು ಆಕ್ಬೇಪವು ಎದ್ದುಕೊಳ್ಳುವ ಸಂಭವವಿದೆ. ಸಮಸ್ಯೆಯೇನೋ 
ವಿಚಾರಣೀಯವೇ ಆಗಿದೆ. ಆದರೆ ಅದನ್ನು ಬಗೆಹರಿಸುವವರು ಯಾರಿದಾರೆ 9 
ಸತಬಳಿಕ ಏನಾಗುವದೆಂಬ ಪ್ರಶ್ನೆಗೆ ಬದುಕಿರುವವರು ಉತರಕೊಡುವಂತಿಲ್ಲ 
ಸತವರು ಮರಳಿ ಹಿಂದಕ್ಕೆ ಬಂದು ಆ ಒಗಟನ್ನು ಬಿಚ್ಚಿ ಹೇಳುವಂತಿಲ್ಲ. 
ಹೀಗಿರುವದರಿಂದ ಈ ಪ್ರಶ್ನೆಯನ್ನು ಎಬ್ಬಿಸುವದು ನೆಲವನ್ನು ಗುದ್ದಿ ಮೈ 
ನೋಯಿಸಿಕೊಳ್ಳುವ ಚಾತುರಿಯೆಂದೇ ಕಾಣುತದೆಯಲ್ಲ! "ಮರಣವನ್ನು 
ತಪ್ಪಿಸಿಕೊಳ್ಳಬಹುದು' ಎಂಬ ಕಲ್ಲನೆಯಂತೂ ತೀರ ನಗೆಪಾಟಲಿಗೆ 
ಕಾರಣವಾಗಿರುತದೆ. ಈ ಲೋಕದಲ್ಲಿಸಾಯದೆ ಉಳಿದುಕೊಂಡವರು ಯಾರುತಾನೆ 
ಇದಾರೆ ? ಹಿಂದಿನ ಕಾಲದ ಯೋಗಿಗಳು, ತಪಸ್ವಿಗಳು, ಮಹರ್ಷಿಗಳು, 
ಆಚಾರ್ಯರು - ಎಲ್ಲರೂ ಈಗ ನಾಮಾವಶೇಷರಾಗಿರುತಾರೆ. ಹೀಗಿರುವಲ್ಲಿ 
ಸಾವನ್ನು ತಪ್ಪಿಸಿಕೊಳ್ಳಬಹುದೆಂಬುದು ಅರ್ಥಯುಕವಾದ ಮಾತೆಂದು 


೦ 
ಹೇಳಬಹುದೆ ? 


ಕಾಠಕೋಪನ್ಯಾಸಮಂಜರಿ ೫ 


ಆದರೂ ಯಾವದನ್ನೂ ವಿಚಾರಮಾಡದೆ ತೀರ್ಮಾನಮಾಡುವದು 
ಯುಕವಲ್ಲವ ಷ್ಟೆ ೧ ಇದನ್ನು ಆಕ್ಷೇಪಕರೂ ಒಪ್ಪಲೇಬೇಕು. ಮಾನ ನವನಿಗೆ ತಾನು 
ಆ ಗಾ ಸತ್ಯು ಇರಬೇಕು, ಜಂಡಾ ರೋಗರುಜಿನಗಳ 
ಉಪಟಳವಿಲ್ಲದೆ ಬಾಳಬೇಕು - ಎಂಬ ಆಶೆಯಿರುವದು ನಿಶ್ಚಯ. ಈ ಹ ಎಲ್ಲಾ 
ಮಾನವರಲ್ಲಿಯೂ ಇದೆ. ಇದು ಅವರಲ್ಲಿಹೇಗೆ ಬೇರೂರಿಕೊಂಡಿತು? ವ ಮಾನ 
ಎಂದಾದರೂ ಹಿಂದೆ ಸತಿದ್ದನೇನು? ಮುಪ್ಪನ್ನು ಕಂಡಿದ್ದನೇನು? ಚಾ ಇವು 
ತನಗೆ ಬರುವವೆಂಬ ಅಂಜಿಕೆ ಇವನಿಗೆ ಹೇಗೆ ಅಂಟಕೊಂಡಿತು) ಪ್ರ ಪ್ರಶ್ನೆಗೆ 
ತೃಪಿಕರವಾದ ಉತ್ತರವನ್ನು ಕಂಡುಕೊಳ್ಳ ಬೇಕು. ಅವರಿವರು ಮುಪ್ಪಿನಿಂದ 
ನರಳುವದನ್ನೂ ಅವರಿವ ರು ಸತಾಗ ಅವರ "ಮನೆಯವರಿಗೆ ಆದ ಅನ ನರ್ಥಗಳನ್ನೂ 
sc ಇಲ್ಲದ ಭೀತಿಯನ್ನು ಮೈಮೇಲೆ ಹಾಕಿಕೊಂಡಿದಾನೆ ಟು 
ಹೇಳುವದೂ ಒಂದು ಬಗೆಯ ಉತರ. ಹಾಗಿದ್ದರೆ ತನಗೆ ನಿಜವಾಗಿ ಮುಪ್ಪು 
ಸಾವುಗಳು ಇಲ್ಲವೆಂದೇ ಆಯಿತು. ಅದನ್ನು ಯಾರೂ ಒಪ್ಪುವದಿಲ್ಲ 
"ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ೦ತಿ ಕ್ಷಯಂ ಯೌವನಂ | 
ಪ್ರತ್ಯಾಯಾನ್ತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದೃಕ್ನಕ: ॥ 
ಲಕ್ಸ್ಮೀಸ್ಲೋಯತರಜ್ನಭಕ್ನುಚಪಲಾ ವಿದ್ಯುಚ್ಚಲಂ ಜೀವಿತಂ | ತಸ್ಮಾನ್ಮಾಂ 
ಶರಣಾಗತಂ ಶರಣದ ತ್ವಂ ರಕ್ಷ ರಕ್ಬಾಧುನಾ ॥॥' ಎಂದು ಬಲ್ಲವರು 
ಹೇಳಿರುವಂತೆ ನಾವು ನೋಡುತಿರುವ ಹಾಗೆಯೇ ನಮ್ಮಗಳ ಆಯುಸ್ಸು 
ಕಡಿಮೆಯಾಗುತಲೇ ಇರುತದೆ; ದಿನ ದಿನಕ್ಕೂ ಯೌವನವು ಸವೆಯುತಲೇ ಇರುತದೆ; 
ಕಳೆದುಹೋದ ದಿನಗಳು ಮರಳಿಬರುವಂತೆಯೇ ಇಲ್ಲ ಕಾಲವು ಇಡಿಯ ಜಗತನ್ನೇ 
ಭಕ್ತಿಸುತ್ತಿರುವುದು. ಇನ್ನು ನಮ್ಮ ಸಿರಿಸಂಪತುಗಳು ಕಡಲಿನ ತೆರೆಗಳಂತೆ ಏರಿಳಿತಗಳನ್ನು 
ಕಾಣುತ್ತಾ ಚಂಚಲವಾಗಿರುತವೆ ! ಹೀಗಿರುವಲ್ಲಿ ನಾವು ಮುಪ್ಪನ್ನು ಕಾಣುವದಿಲ್ಲ 
ನಮಗೆ ಎಂದಿಗೂ ಮರಣವು ಬರಲಾರದು -ಎನ್ನುವದು ವಿವೇಕದ ಮಾತಾದೀತೆ? 

ಹೀಗಿದ್ದರೂ ಮಾನವನಲ್ಲಿ ಇನ್ನೊಂದು ನಂಬಿಕೆಯು ಅಂಟಿಕೊಂಡೇ 
ಇರುತದೆ. ಇಡಿಯ ಜಗತ್ತಿ ನೊಡನೇ ನಾವೂ ದಿನದಿನಕ್ಕೂ 
ಮಾರ್ಪಡುತಿದೇವೆಂಬುದು ನಿಶ್ಚಯ. ಬಾಲ್ಯ, ಯೌವನ, ಕೌಮಾರ, ವಾರ್ಧಕ - 
ಎಂಬ ಅವಸ್ಥೆಗಳು ಒಂದರ ಹಿಂದೊಂದು ನಮಗೆ ಬರುತಲೇ ಇರುವವು, ನಿಜ. 
ಆದರೂ "ಹಿಂದೆ ಇದ್ದ ನಾನೇ ಈಗಲೂ ಅಚ್ಚಳಿಯದೆ ಇರುತ್ತೇನೆ, ಇಂದು 
ಸುಖದುಃಖಗಳನ್ನು ಅನುಭವಿಸುತಿರುವ ನಾನೇ ಮುಂದಕ್ಕೂ ಇರುವೆನು' ಎಂಬ 
ನಂಬಿಕೆಯು ನಮಗೆ ಇರುವದಲ್ಲ! ಸ್‌ ನಂಬಿಕೆಗೆ ಆಧಾರವು ಎಕ ? ನಮ್ಮ ಶರೀರ, 


3 ಉಪನಿಷತಿಗೆ ಪ್ರವೇಶಿಕೆ 

ಇಂದ್ರಿಯಗಳು, ಮನಸ್ಸು - ಎಲ್ಲವೂ ಈವರೆಗೆ ಮಾರ್ಪಡುತಲೇ ಇರುವದೂ 
ನಮಗೆ ಗೊತ್ತಿದೆ ; ಮುಂದೂ ಇವು ಹೀಗೆಯೇ ಮಾರ್ಪಡುತ್ತಾ 
ಹೋಗುವವೆಂಬುದೂ ನಮಗೆ ಗಟ್ಟಿಯಾಗಿ ತಿಳಿದಿದೆ. ಆದರೂ ನಾನು 
ಯಾವಾಗಲೂ ಒಂದೇ ರೂಪದಲ್ಲಿ ಇದ್ದುಕೂಂಡಿರುತೇನೆ ಎಂಬ ವಿಚಿತ್ರವಾದ 
ನಂಬಿಕೆಯೊಂದು ನಮಗೆ ಇದ್ದುಕೊಂಡಿದೆಯಲ್ಲ ಇದಕ್ಕೇನು ಕಾರಣ ೧ 
ಬಾಲ್ಯಾದ್ಯವಸ್ಥೆಗಳು, ಆಯುಸ್ಸು ಆರೋಗ್ಯ, ಬಲ-ಮುಂತಾದವುಗಳು ಯಾವವೂ 
ಸೋಂಕದ ನಮ್ಮ ಸ್ವರೂಪವೊಂದು ಬೇರೆ ಇರುವದೇನು? ಇದ್ದರೆ ಅದು ಯಾವದು? 
ಅದು ಇರುವದೆಂಬುದು ನಿಶ್ಚಿತವಾದರೆ ಅದಕ್ಕೆ ಮರಣವೂ ಇಲ್ಲವೆಂದೇ 
ಏರ್ಪಡುತದೆ. ಹಾಗಾದರೆ ಮರಣವಾದ ಬಳಿಕ ನಾವು ಹೇಗಿರುವೆವು? ಆಗ ನಮ್ಮ 
ಗತಿ ಏನಾಗುವದು?- ಎಂಬ ಪ್ರಶ್ನೆಯು ಉಳಿದುಕೊಂಡೇ ತೀರುತದೆ. ಸತವರು 
ಯಾರೂ ಹಿಂತಿರುಗಿ ಬಂದು ತಮ್ಮ ಸತ್ತ ಬಳಿಕದ ಅನ ನಭವಗಳನ್ನು 
ಹೇಳಿಲ್ಲದೆಂಬುದೇನೋನಿಜ ; ಆದರೂ ಏತಿಹಾಸಿಕರು ಮುಂದಿನ ಶತಮಾನದಲ್ಲಿ 
ಮಾನವನ ಸ್ಥಿತಿ ಹೇಗಿದ್ದೀತು ?- ಎಂದು ತರ್ಕಿಸುವಂತೆ ನಾವೂ ಮರಣಾನಂತರದ. 
ನಮ್ಮ ಸ್ಥಿತಿ ಹೇಗಿದ್ದೀತು ೧ ಎಂದು ತರ್ಕಿಸುವದು ಸ ಸ್ವಾಭಾವಿಕವಾಗಿದೆ. 

ಈ ವಿಚಾರವು ಇಲ್ಲಿಗೇ ನಿಲ್ಲುವಂತಿಲ್ಲ. ಶರೀರಾದಿಗಳಿಗೆ 
ಹೊಂದಿಕೊಂಡಿರುವ ಮಾರ್ಪಾಡುಗಳು ನಾವು ಈವರೆಗೆ ತರ್ಕಿಸಿರುವಂತೆ 
ಸ್ಥಾಯಿಯಾಗಿ ಇದ್ದುಕೊಂಡೇ ಇರುವ ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿಲ್ಲವೆಂಬುದೇ 
ತೀರ್ಮಾನವಾದರೆ. ಆ ನಮಗೆ ಹುಟ್ಟುಸಾವುಗಳೂ ಇಲ್ಲದೆ ಇದ್ದರೂ ಇರಬಹುದು. 
ನಾವು ಜನನಮರಣಗಳನ್ನು ಅನುಭವಿಸುತ್ತರುವೆವೆಂಬುದು. ಘಳಿಗೆಘಳಿಗೆಗೂ 
ಮಾರ್ಪಡುತಿರುವ ಈ ಶರೀರವೇ ನಾವು ಎಂದು ತಪ್ಪಾಗಿ ತಿಳಿದುಹೊಂಡದ್ದರಿಂದಾದ 
ಭ್ರಾಂತಿಯೆಂದೂ ಆಗಬಹುದು. ಈವರೆಗೆ ನಾವು ಮಾಡಿರುವದು. ಬರಿಯ 
ತರ್ಕವೆಂಬುದೇನೋ ನಿಜ. ಆದರೆ ಈ ತರ್ಕಕ್ಕೆ ಬಲವಾದ ಅನುಭವದ ಆಧಾರವೂ 
ಇದೆಯೆಂದೂ ತಿಳಿದುಬಂದರೊ? ಆಗ ನವಿ ಬರಿಯ ಶರೀರವೇ ಎಂದುಕೊಂಡು 
ಈಗ ಮಾಡುತ್ತಿರುವ ವ್ಯವಹಾರವು ಯಾವದೂ ಪರಮಾರ್ಥವಲ್ಲವೆಂದೇ 

ಒಪ್ಪಬೇಕಾಗವದು. ಅಲ್ಲವೆ ? 

ಅಂತೂ ಈವರೆಗಿನ ವಿಚಾರದಿಂದ ಏನು ಸಿದ್ಧವಾಯಿತೆಂದರೆ ಮಾನವನಿಗೆ 
ಹುಟ್ಟುನಾವುಗಳ ಭೀತಿಯು ಅನಾದಿಕಾಲದಿಂದಲೂ. ಇದ್ದುಕೊಂಡೇ ಇರುತದೆ. 
ಅದರ ಜೊತೆಗೇ "ನಾನು ಎಂದೆಂದಿಗೂ ಒಂದೇ ರೂಪದಿಂದ ಇದುಕೊಂಡಿರುವನು' 
ಎಂಬ ನಂಬಿಕೆಯೂ ಬೆನ್ನಂಟಿಕೊಂಡಿರುತದೆ. ಈ ಎರಡರಲ್ಲಿ ಯಾವ ನಂಬಿಕೆಗೆ 


ಕಾಶಕೋಪನಾ.ಸಮಂಜರಿ 


ಅನುಭವದ ಆಧಾರವಿದೆ ?- ಎಂಬುದನ್ನು ನಿರ್ಮಲಮತಿಗಳಾದವರು 
ಆಲೋಚಿಸಬೇಕಾಗಿದೆ. ಇಂಥ ವಿಚಾರವು ಅಂದಂದಿನ ಹೊಟ್ಟೆಯಪಾಡನ್ನು 
ನೋಡಿಕೊಂಡರೆ ಸಾಕೆಂಬ ಅಲ್ಪಸಂತುಪ್ಪಿಯ ಪ್ರಾಕೃತರಿಗೆ ದಕ್ಕುವದಲ್ಲವೆಂಬುದು 
ಮೇಲೆಯೇ ಕಾಣುತದೆ. ತಮಗೆ ಸಿಕ್ಕಬಹುದಾದ ಭೋಗಸಾಮಗ್ರಿಗಳೆಲ್ಲವನ್ನೂ 
ರಾಶಿಹಾಕಿಕೊಂಡು ಮಾನವನಿಗೆ ದೊರಕಬಹುದಾದ ಭೋಗಗಳನ್ನೆಲ್ಲ 
ಅನುಭವಿಸಬೇಕೆಂದು ಹವಣಿಸುತಿರುವವರಿಗೂ ಈ ವಿಚಾರವು 
ರುಚಿಸುವದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಹೀಗಿದ್ದರೂ ತತ್ತ್ವಪಕ್ಕಪಾತಿಗಳಾಗಿ ನಿಜವನ್ನು 
ಕಂಡುಕೊಂಡೇತೀರುವೆವೆಂಬ ಧೀರರಿಗೆ ಇಲ್ಲಿ ಒಡ್ಡಿರುವ ಸಮಸ್ಯೆಯನ್ನು 
ಬಗೆಹರಿಸಿಕೊಂಡಲದೆ ತೃಪಿಯಾಗುವಂತೆಯೇ ಇಲ ಎಂಬುದೂ ಅಷೇ 
ಸ್ಪಷ್ಕವಾಗಿರುತದೆ. 

ಅತ್ಯಂತ ಪ್ರಾಚೀನಕಾಲದ ಯಷಿಗಳ ಬಾಯಿಂದ ಹೊರಟುಬಂದಿರುವ 
ಶ್ರುತಿವಚನಗಳಲ್ಲಿ ಈ ಕಗ್ಗಂಟಿನ ಪ್ರಶ್ನೆಯನ್ನು ಬಿಚ್ಚಿರುತದೆ. ಆ ಶ್ರುತಿಗಳಲ್ಲಿ 
ಹೇಳಿರುವದೇನೆಂದರೆ ಬ್ರಹ್ಮವಿದ್ಯೆಯೆಂಬ ಒಂದಾನೊಂದು ಹೆಚ್ಚಿನ ತಿಳಿವಳಿಕೆಯಿದೆ. 
ಅದನ್ನು ಸಂಪಾದಿಸಿಕೊಂಡವರಿಗೆ ಈ ಜನ್ಮ ಜರಾಮರಣಗಳ ಭೀತಿಯು ತಪ್ಪವದು 
ಕಡುಖಂಡಿತ. ನಮ್ಮ ಪರಮಾರ್ಥಸ್ನರೂಪಕ್ಕೆ ಬ್ರಹ್ಮ ಅಥವಾ ಆತ್ಮ ಎಂದು ಹೆಸರು. 
ಅದನ್ನು ತಿಳಿದುಕೊಳ್ಳುವ ವಿದ್ಯೆಗೆ ಬ್ರಹ್ಮವಿದ್ಯೆ, ಅಧ್ಯಾತ್ಮವಿದ್ಯೆ, ಉಪನಿಷತ್ತು- ಎಂಬ 
ಬೇರೆಬೇರೆಯ ಹೆಸರುಗಳಿವೆ. ಉಪನಿಷತ್ತೆಂಬ ಈ ವಿದ್ಯೆಯನ್ನು ಪ್ರತಿಪಾದಿಸುವ 
ಗ್ರಂಥವನ್ನೂ ಉಪನಿಷತ್ತು ಎಂದೇ ಕರೆಯುತಾರೆ. ಕೆಲವು ಮುಖ್ಯವಾದ 
ಉಪನಿಷತ್ತುಗಳಿಗೆ ಶ್ರೀಶಂಕರಾಚಾರ್ಯರವರು ಭಾಷ್ಯವನ್ನು ಬರೆದಿರುತಾರೆ. 
ಕಾಠಕೋಪನಿಷತ್ತು ಇಂಥ ಉಪನಿಷತುಗಳಲ್ಲಿ ಒಂದಾಗಿರುತದೆ. 

ಉಪನಿಷತ್ತು ಎಂಬ ಶಬ್ದಕ್ಕೆ ಅವಯವಾರ್ಥವೇನು ? 
ಶ್ರೀಶಂಕರಭಗವತ್ಪಾದರವರು ಕಾಠಶಕೋಪನಿಷತಿನ ಭಾಷ್ಯದಲ್ಲಿ ಕೊಟ್ಟಿರುವ 
ವಿವರಣೆಯು ಹೀಗಿದೆ : ಈ ಲೋಕದಲ್ಲಿ ನಮಗೆ ದೊರಕುವದೆಂದು ಕಂಡಿರುವ, 
ಮತ್ತು ಪರಲೋಕಗಳಲ್ಲಿ ಸಿಕ್ಳುವವೆಂದು ಶ್ರುತಿಯಮೂಲಕ ಕೇಳಿರುವ 
ವಿಷಯಭೋಗಗಳಲ್ಲಿ ವಿರಕರಾಗಿ ಈ ವಿದ್ಯೆಯನ್ನು ಬಳಿಸಾರಿ 
(ಉಪ)ಶರಣುಹೊಕ್ಕು, ಅದರಲ್ಲಿಯೇ ನಿಷ್ಠರಾಗಿ ನಿಶ್ಚಯದಿಂದ (ನಿ), ಅದನ್ನೇ 
ಯಾರು ಪರಿಶೀಲಿಸುತಿರುವರೋ, ಅವರ ಅವಿದ್ಯೆ (ತಪ್ಪುತಿಳಿವಳಿಕೆ) ಯೇ ಮುಂತಾದ 
ಸಂಸಾರಬೀಜವನ್ನುನಾಶಮಾಡುವದರಿಂದ (ಸದ್‌) ಈ ವಿದ್ಯೆಗೆ ಉಪನಿಷತ್ತುಎಂದು 
ಹೆಸರು. ಅಥವಾ ಇಂಥ ವಿರಕರಾದ ಮುಮುಕ್ತುಗಳನ್ನು ಬ್ರಹ್ಮವನ್ನು ಸೇರಿಸಿ (ಸದ್‌) 


೮ ಉಪನಿಷತಿಗೆ ಪ್ರವೇಶಿಕೆ 


ಅವರನ್ನುಸಕಲ ಚಾ ಷಾ ಮರಣರಹಿತರನ್ನಾಗಿಯೂ ಮಾಡುತದೆ; 
ಆದ್ದರಿಂದ ತ್ಯ ನಿಷತು ಎಂದು ಹೆಸರು. ಇದೇ ಹುಟ್ಟುಸಾವುಗಳನ್ನು 
ಅಡಗಿಸು ಹೆಚ್ಚಿನ ಇ [ವಿದ್ಯೆ ಅಥವಾ ಅಧ್ಯಾತ್ಮ ವಿದ್ಯೆ. ಇದಕ್ಕಿಂತ ಕೆಳಗಿನ 
ಅಂತಸಿನ ಒಂದು ವಿದೆ ದೈಯನ್ನೂ ಈ ಉಪನಿಷತಿನಲ್ಲಿಹೇಳಿರುತದೆ. ಅದನ್ನು ಉಪಾಸನೆ 
ಎಂದೂ ಕರೆಯುತಾರೆ. ಗರ್ಭದಲ್ಲಿ ವಾಸಮಾಡುವದು, ಹುಟ್ಟುವದು, ಮುಪ್ಪನ್ನು 
ಅನುಭವಿಸುವದು - ಮುಂತಾದ ಹಲವು ಬಗೆಯ ದುಃಖಗಳು ಈ ಲೋಕದಲ್ಲಿ 
ಇರುತ್ತವೆಯಷ್ಟೆ ೧? ಇವುಗಳ ಹೊಡೆತವನ್ನು ಸಡಿಲಿಸಿ (ಸದ್‌), ಯಾವಾಗಲೂ 
ಸುಖನಿಂದಿರುವ ಶಾಶತಬ್ರಹ್ನಲೋಕವೆಂಬ `ಓಂದಾನೊಂದು ಉತಮಸಿತಿಯನು 
ಈಗಿನ ಶರೀರವು ಬಿದ್ದ ಬಳಿಕ ದೊರಕಿಸುವ ವಿದ್ಯೆಯಿದು. ಸತ್ತ ಬಳಿಕವೂ ಜೀವನು 
ಇರುವನೆ, ಅವನಿಗೆ 'ಜನ್ಮಾಂತರಗಳೂ ಚಾ ದೊರಕುವವೆ? 
ಹಾಗೆಂದು ನಂಬುವದಕ್ಕೆ ಬ್‌ ಆಧಾರವಿದೆ) - ಎಂಬುದನ್ನು ಮುಂದೆ ಮತ್ತೆ 
ಎಚಾರಕ್ಕೆ ತೆಗೆದುಕೊಳ್ಳೋಣ. ಸದ್ಯಕ್ಕೆ ಹಾಗೆ ಜೀವನು ನಿತ್ಯನಾಗಿರುತಾನೆಂದೇ 
ಇಟ್ಟುಕೊಂಡು ಉಪನಿಷತಿನ ವಿಚಾರವನ್ನು ಪ್ರಾರಂಭಿಸುವೆವು. ಸಂಸ್ಕೃತದ ಸದ್‌ 
ಎಂಬ ಧಾತುವಿಗೆ ವಿಶರಣ (ನಾಶಪಡಿಸುವದು), ಗತಿ (ಹೋಗಿ ಸೇರುವಂತೆ 
ಮಾಡುವದು), ಅವಸಾದನ (ಸಡಿಲಿಸುವದು)-ಎಂಬ ಮೂರು ಅರ್ಥಗಳುಂಟು. 
ಇವುಗಳಲ್ಲಿ ಮೊದಲನೆಯ ಎರಡರ್ಥಗಳನ್ನು ಪರಬ್ರ ಹೃವಿದ್ಯೆ ಗೂ ಮೂರನೆಯ 
ಅರ್ಥವನ್ನು ಅಪರಬ್ರಹ್ಮವಿದೈ ಗೂ ಹೊಂದಿಸಿ J ಇಲ್ಲಿ 
ಬರೆದಿರುತಾರೆ. ಘು ಮೂರು ಆಗೂ ಅಪರಬ ಬ್ರಹ್ಮವಿದ್ಯೆ ಗೆ ಹೊಂದುವಂತೆಯೂ 
ನಿವರಣೆಮಾಡುವದಕ್ಕೆ ಬರುವಂತಿದೆ ಎಂದು ನಮಗೆ ತೋರುತದೆ. 
ಅಂತೂ ಅಧ್ಯಾ ತ್ಫವಿದ್ಯೆ ಯಿಂದ ಜರಾಮರಣಗಳ ಚಿಂತೆಯು ತಪ್ಪುತದೆ 
ಎಂಬುದು ಉಪನಿಷತ್ತನ್ನು NS ಯಪಿಗಳ ಅಭಿಪಾ ತ್ರಿಯವೆಂದಾಯಿತಪ್ಟೆ? 
ಸಕಲಭೋಗಗಳ ಆಶೆಯನ್ನು ತೊರೆದಿರುವವ ಜನ್ಮ ಜರಾಮರಣಗಳ ತತ್ತ್ವವನ್ನು 
ಭೇದಿಸಿ ಅರಿತುಕೊಂಡೇತೀರುವೆವೆಂಬ ದೃಢನಿತಯುವುಳ್ಳವರೂ ಈ ವಿದೈಗೆ ಅಧಿ 
ಕಾರಿಗಳು. ಅವರಿಗೇ ಈ ವಿದ್ಯೆಯು ಚೆನ್ನಾಗಿ ಮನ ದಟ್ಟಾಗುವುದು. ಇಂಥ ಇರು 
ನಮಗೆಲ್ಲರಿಗೂ ದಕ್ಕುವದೆಂಬ ನಂಬಿಕೆಯಿಲ್ಲ ಸತ್ತ ಮೇಲೆ ದೊರಕುವ 
ಬ್ರಹ್ಮಲೋಕಾದಿಗಳ ವಿಚಾರವನ್ನು ಮಾಡುವದಕ್ಕೆ ಬೇಕಾದ ಶ್ರದ್ಧಾಭ ನಿಕಿಗಳು 
ದೊರಕುವದೂ ಕಷ್ಟವೇ ಸರಿ ಟಟ ತತ್ತ್ವ ವಿಚಾರವನ್ನು ಸರಿಯಾದ ಕವ ಮದಲ್ಲಿ 
ಮಾಡಿದರೆ ಈ ಜನ್ಮದಲ್ಲಿಯೇ ನಮ್ಮ ಸ್ವರೂಪವು 
ಜರಾಮರಣರಹಿತವಾಗಿದೆಯೆಂಬುದು ಅನುಭ ಭವಕ್ಕೆ ಬರುತದೆ ಎಂದು ಯಷಿಗಳು 


ಎವಿ 


ಕಾಶಕೋಪನಾಸಮಂಜರಿ 


ಹೇಳುತಿದಾರೆ. ಉಪನಿಷತಿನಲ್ಲಿ ಹೇಳಿರುವ ಉಪಾಸನೆಗೆ ಇಲ್ಲಿಯೇ 

Hi Wor ವಾದರೂ ಆ ಹಂದ `"ಮುಂಗುರುತುಗಳಾದ wel 
ಅನುಭವಗಳು ಈಗಲೇ ಆಗುವವೆಂದು ಶಾ ಜರು ಹೇಳುತ್ತಾರೆ. ಅದ್ದರಿಂದ ತತ್ತ್ವವ 

ತ ತೂಹಲ ಜಾ ತಮತಮಗೆ ಶಕ್ತ ನಿದ ಸುಮ 

ವೆರಾಗಾ ದಿಗಳನ್ನು ಅಳವಡಿಸಿಕೊಂಡು ಏಕಾಗ್ರಚಿತರಾಗಿ ಈ ಉಪನಿಷತಿನ 


ಅಭಿಪ್ರಾಯವನ್ನು ಶ್ರವಣಮಾಡಬೇಕು. ಆತ್ಮಜ್ಞಾನ್ಕೆ ವೇದಾಧಿಕಾರವೇ ಮುಂತಾದ 
ಯೋಗ್ಯತೆಗಳು ಇದೇತೀರಬೇಕೆಂಬ EE ಇಲ್ಲ ಈಗ ನಾವು 


ವಿಚಾರಮಾಡುತ್ತಿರುವದು ಕನ್ನಡ ನುಡಿಯ ಮೂಲಕ. ಆದರೆ ತನ್ನ ನಿಜವನ್ನು ತಾನು 
ಅರಿತುಕೊಳ್ಳುವದಕ್ಕೆ ಕನ್ನಡವೇನು, ಸಂಸ್ಕೃತವೇನು ) ಇದಕ್ಕೆ ವಯಸ್ಸು , ಜಾತಿ 
ಕುಲ - ಮುಂತಾದವುಗಳ ಕಟ್ಟೂ ಇರುವದಿಲ್ಲ ಏಕೆಂದರೆ ಅಧ್ಯಾತ್ಮವಿದ್ಯೆಯು 
ಮುಖ್ಯವಾಗಿ ಮನಸಿಗೆ ಸಂಬಂಧಪಟ್ಟದ್ದು ಅಂತಃಕರಣದ ಸಂಸ್ಕಾರವಿದ್ದರೆ ತತ್ತ್ವವನ್ನು 
ಅರಿತುಕೊಂಡೇತೀರುವೆನೆಂಬ ಹಂಬಲೂ ಮಿಕ್ಕ ವಿಷಯಗಳಲ್ಲಿ ವೈರಾಗ್ಯವೂ, ಇದ್ದರೆ 
ಸಾಕು ; ಯಾರಿಗಾದರೂ ಈ ವಿದ್ಯೆಯು ವಶವಾಗುತದೆ. ನಚಿಕೇತನೆಂಬ ಒಬ್ಬ ಚಿಕ್ಕ 
ಹುಡುಗನಿಗೆ ಈ ವಿಚಾರವನ್ನು ಮಾಡಬೇಕೆಂಬ ತವಕವುಂಟಾಯಿತು. ಅವನು 
ಮೃತ್ಯುದೇವತೆಯಾದ ಯಮನಿಂದಲೇ ಈ ತತ್ತ್ವವನ್ನು ಕೇಳಿ 
ಅರಿತುಕೊಂಡನು,-ಎಂದು ಈ ಉಪನಿಷತಿನಲ್ಲಿದೆ. ಆದ್ದರಿಂದ ತತ್ತೃಕ್ಸಿ ಎಲ್ಲರೂ ಅಧಿ 
ಕಾರಿಗಳೇ. ಮ 'ಲಿಗಳಾದ ಜಿಜ್ಞಾಸುಗಳು ಕಾಠಕೋಪನಿಷತಿನ ಸಾರವನ್ನುಶ್ರವಣ 
ಮಾಡಿ ಮನಸಿನಲ್ಲಿ ಹೊರಳಾಡಿಸಿ ಅನುಭವಕ್ಕೆ ತಂದುಕೊಳ್ಳಬೇಕು. 


೨. ವಾಜಶ್ರವಸನು 
ಯಜ್ಞದಲ್ಲಿ ಮಗನನ್ನು ದಾನಮಾಡಿದು 
೧೦ಗಿ ಉ ಲ್ಸ ೧ 
(ಉಪನಿಷತು) 
ಉಶನ್‌ ಹ ವೈ ವಾಜಶ್ರವಸಃ ಸರ್ವವೇದಸಂ ದದ್‌ 
ತಸ್ಯ ಹ ನಚಿಕೇತಾ ನಾಮ ಪುತ್ರ ಆಸ || ೧॥ 
ತಗ್‌ಂ ಹ ಕುಮಾರಗ್‌ಂ ಸನ್ನಂ ದಕ್ಷಿಣಾಸು 
ನೀಯಮಾನಾಸು ಶ್ರದ್ಧಾಂ 5ವಿವೇಶ ಸೋತ ಮನ್ಯತ || ೨ ॥| 
ಪೀತೋದಕಾ ಜಗ್ಗತೃ್ಮಣಾ ದುಗ್ಧದೋಹಾ ನಿರಿಂದ್ರಿಯಾಃ | 
ಅನಂದಾ ನಾಮ ತೇ ಲೋಕಾಸಾನ್‌ ಸ ಗಚ್ಛತಿ ತಾ ದದತ್‌  ॥॥೩॥| 


೧೦ ವಾಜಶ್ರವಸನು ಯಜ್ಞದಲ್ಲಿ ಮಗನನ್ನು ದಾನಮಾಡಿದು 


ಸ ಹೋವಾಚ ಪಿತರಂ ತತ ಕಸ್ಮೆ ಲ ಮಾಂ ದಾಸ್ಯಸೀತಿ' 

ದ್ವಿತೀಯಂ ತೃತೀಯಂ ತಗ್‌ಂ ಹೋವಾಚ ಮೃತ್ಯವೇ ತ್ವಾ ದದಾಮಾತಿ ॥ 
ಬಹೂನಾಮೇಮಿ ಪ್ರಥಮೋ ಬಹೂನಾಮೇಮಿ ಮಧ್ಯಮಃ | 
ಕಿಂಗ್‌ಸ್ಟಿದ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ I ೫ || 


ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾsಪರೇ | 
ಸಸ್ಯಮಿವ ಮರ್ತ್ಯಃ ಪಚ್ಛತೇ ಸಸ್ಯಮಿವಾಜಾಯತೇ ಪುನಃ LI 


ಕಾಠಕೋಪನಿಷತಿನಲ್ಲಿರುವ ಯಮನಚಿಕೇತರ ಸಂವಾದಕ್ಕೆ ಪೀಠಿಕೆಯಾಗಿ 
ಬರೆದಿರುವ ಮಂತ್ರಗಳಿವು. ಉಪನಿಷತುಗಳಲ್ಲಿ ಪ್ರತಿಪಾದ್ಯವಾಗಿರುವ ಬ್ರಹ್ಮವಿದ್ಯೆಗೆ 
ಅವತರಣಿಕೆಯಾಗಿ ಅಲ್ಲಲ್ಲಿ ಕಥೆಗಳನ್ನು ಬರೆದಿರುತದೆ. ಬ್ರಹ್ಮವಿದ್ಯೆಯನ್ನು ಹೇಗೆ 
ಉಪದೇಶಿಸಬೇಕು 9 ಅದನ್ನು ಶಿಷ್ಯನು ಹೇಗೆ ಗ್ರಹಿಸಬೇಕು? - ಮುಂತಾದ 
ಆಚಾರಗಳನ್ನು ತಿಳಿಸುವದೂ ವಿಷಯವನ್ನು ಸುಲಭವಾಗಿ ಗ್ರಹಿಸುವದಕ್ಕೆ 
ಆನುಕೂಲ್ಯ ವನ್ನು ಕಲ್ಪಿಸುವದೂ ಈ ಕಥೆಗಳಿಗೆ ಪ್ರಯೋಜನ  ಪ್ರಕೃತದಲ್ಲಿ 
ವಾಜಶ್ರ ಈ ಜರಿ "ಮಾಡಿದ ಯಜ್ಞವನ್ನೂ ಅಲ್ಲಿ ಮಗನಾದ ನಚಿಕೇತನನ್ನೇ 
ಯಮನಿಗೆ ದಾನಮಾಡಿದ ಸಂದರ್ಭವನ್ನೂ ವಿವರಿಸಿರುತದೆ. 


ವೇದಕಾಲದಲ್ಲಿ ನಡೆಯುತಿದ್ದ ಯಜ್ಞಗಳನ್ನೂ ಅವುಗಳ ಉದ್ದೇಶವನ್ನೂ 

ಕುರಿತು ಎರಡು ಮಾತುಗಳನ್ನು ಇಲ್ಲಿ “ಹೇಳುವದು ಅತ್ರ ವಶ್ಯವು. ನಿಚಾರಮಾಡದೆ. 
ಬೇಗನೆ ವಿಷಯನಿರ್ಧಾರವ ನ್ನು ಹು ವ ಸಸನವುಳ್ಳ ವರಿಗೆ 
'ಯಜ್ಞೌವೆಂದರೇನೆಂಬುದರ ಅರ್ಥವು 'ಸ್ಪಷ್ಟವಾಗುವಂತಿರುವದಿಲ್ಲ ನಾಗರಿಕತೆಯು 
ಕಡಿಮೆಯಾಗಿದ ಕಾಲದಲ್ಲಿ ಮೂಢಭಕಿಯಿಂದ ಕೆಲವು ಪ್ರಾಣಿಗಳನ್ನು ್ನಬಲಿಮಾಡುತ್ತಿದ್ದ 
ಪದ್ಧತಿಯದು ಎಂದು ತಟ್ಟನೆ ಅವಿಚಾರಪರರಿಗೆ ಹೊಳೆಯುವ ಸಂಭವವಿದೆ. ವೇದದ. 
ಕಾಲವು ಆರ್ಯರ ನಾಗರಿಕತೆಯನ್ನು ಉಚ್ಛಮಟ್ಟದಲ್ಲಿ ಕಂಡಿತೆಂಬುದಕ್ಕೆ ನಮಗೆ ಹಲವು 
ಗುರುತುಗಳಿವೆ. ಅತ್ಯಂತಪ್ರಾ ಚೀನವಾದ ಗ್ಯೇದಕಾಲದಲ್ಲಿಯ ಜನರು ಕೂಡ ಬಹಳ 
ನಾಗರಿಕರಾಗಿರುತಿದ್ದ ರು. ಅವರು ದೊಡ್ಡ ದೊಡ್ಡ ಪಟ ಣಗಳನ್ನು 
ನಿರ್ಮಾಣಮಾಡಿಕೊಂಡು ಭವ್ಯವಾದ ಮನೆಗಳಲ್ಲಿ ವಾಸಮಾಡುತ್ತಿದರು. ಅವರು 
ಸಮುದ್ರದಮೇಲೂ ಪ್ರ ಹಗ ವಾ ಸಾರವೂಡುತ್ತಿದ್ದರು ಅವರ 
ರಾಜ್ಯಭಾರಪದ್ಧತಿಯೂ ವ್ಯವಸ್ಥಿತವಾಗಿತ್ತು; ; ಬ್ರಾಹ್ಮಣ, ಶಕ್ತಿಯ ವ » ಶೂದ್ರ- 
ಚ ಸಮಾಜವಿಂಗಡಣೆಯಿತ್ತು; ಜನರ, ಆರ್ಥಿಕ 'ತಿಯೂವಿದ್ಯಾ ಸ ಮವ 


ಕಾಶಕೋಪನಾ,ಸಮಂಜರಿ ೧೧ 


ಉತ ಮವಾಗಿತು. ಜನರು ಇಹಲೋಕದ ಸುಖದಿಂದಲೇ ತೃಪರಾಗದೆ 
ಪರಲೋಕದಲ್ಲಿಯೂ ಆನಂದದಿಂದ ಇರುವದಕ್ಕೆ ಬೇಕಾದ ಉಪಾಯಗಳನ್ನು 
ಕಂಡುಕೊಂಡಿರುತಿದ್ದರು. 

ವೇದಕಾಲದ ಜನರು ಪ್ರಕೃತಿಯ ಶಕ್ತಿಗಳನ್ನೇ ಪೂಜಿಸುತಿದ್ದರೆಂದು ಕೆಲವ 
ತಪ್ಪಾಗಿ ಭಾವಿಸಿರುತಾರೆ. ಆಗಿನವರ ನಿಜವಾದ ಮತವನ್ನು ದೇವತಾರಾಧನೆ ಎಂದು 
ಕರೆಯಬಹುದು. ಈ ಪ್ರಪಂಚದಲ್ಲಿ ಕಾಣಬರುತಿರುವ ಉತಮದ್ಧಶ್ಯಗಳಿಗೆಲ್ಲ 
ಚೇತನರಾದ ಅಧಿಷ್ಠಾತೃದೇವತೆಗಳಿರುತ್ತಾರೆಂಬುದು ಆರ್ಯರ ನಂಬಿಕೆ. ಆ 
ದೇವತೆಗಳನ್ನು ಆರಾಧನೆಮಾಡುವದೇ ಯಜ್ಞವು. ಸ್ಪಾರ್ಥಪರರಾದ ನಮ್ಮಗಳ 
ದೃಷ್ಟಿಯಿಂದ ಅವರು ಮಾಡುತ್ತಿದ್ದ ಯಜ್ಞಯಾಗಾದಿಗಳು ಪದಾರ್ಥಗಳನ್ನು 
ವ್ಯರ್ಥವಾಗಿ ಉಪಯೋಗಿಸುವ ಕ್ರಮವೆಂದು ತೋರಬಹುದು. ಆದರೆ ಮನುಷ್ಯನು 
ತನ್ನ ಶರೀರದ ಭೋಗಕ್ಕಾಗಿಯೇ ಅಲ್ಲದೆ, ದೇವತೆಗಳ ಆರಾಧನೆಗೆ ಮಾಡಬೇಕಾದ 
ಮಹಾತ್ಯಾಗದ ನಿದರ್ಶನವದೆಂದು ಆ ಆರ್ಯರ ದೃಢವಿಶ್ವಾಸವಿತ್ತು ವೇದದ 
ಒಂದು ಭಾಗವಾದ ಬ್ರಾಹ್ಮಣಗಳಲ್ಲಿ ವಿಧವಿಧವಾದ ಯಜ್ಞಗಳನ್ನು ಮಾಡುವ 
ಕ್ರಮವನ್ನು ವರ್ಣಿಸಿರುತದೆ. ದೇವತೆಗಳಿಗಾಗಿ ಸ್ವತ ವನ್ನು ತ್ಯಾಗಮಾಡುವ ಯಾಗವು 
ಈ ವಿಶ್ವದಲ್ಲಿ ಅಡಗಿರುವ ಆ ಮಹಾಸತ್ತ್ವವಂತರ ಸ್ಥರಣೆಗೆ ಆಗ ಮೆಟ್ಟಿಲಾಗಿತ್ತು 
ಅದರಿಂದ ದೇವತೆಗಳ ಉಪಾಸನೆಯ ಕಲೆಯು ಬೆಳೆಯಿತು; ಕೊನೆಗೆ ದೇವತೆಗಳಿಗೆಲ್ಲ 
ದೇವತೆಯಾದ "ಪರಾ ದೇವತಾ' ಎಂಬ ಪರಮಾತ್ಮನ ತತ್ತ್ವವನ್ನು ಕಂಡುಕೊಳ್ಳುವ 
ಬ್ರಹ್ಮ ವಿದ್ಯೆಗೂ ಅದು ಸಾಧನವಾಯಿತು. 

ಯಜ್ಞವೆಂದರೆ ಆರ್ಯರ ನಂಬಿಕೆಯಲ್ಲಿ ದೇವತೆಗಳು ಭಕರನ್ನು 
ಅನುಗ್ರಹಿಸುವದಕ್ಕೆಂದು ಬಂದು ಅವರಿತ್ತ ಶ್ರದ್ಧಾಯುಕ್ತವಾದ ಹೋಮಾದಿಗಳನ್ನು 
ಸ್ವೀಕರಿಸುವ ರಂಗಸ್ಥಳವು. ಯಗ್ಗೇದವನ್ನು ಚೆನ್ನಾಗಿ ಬಲ್ಲವನೇ ಹೋತ್ಸವೆಂಬ 
ಯತ್ತಿಜನನ್ನಾಗಿ ಅಲ್ಲಿ ವರಣಮಾಡುತಾರೆ. ಈಗಿನ ಕಾಲದಲ್ಲಿ ರಾಜಕೀಯ 
ಚುನಾವಣೆಗಳಲ್ಲಿ ಆಗುವ ಗಲಭೆಯೇನೂ ಅಲ್ಲಿರಲಿಲ್ಲ ಯಗ್ಗೇದವೇತ್ಸನೆಂದು 
ಎಲ್ಲರೂ ಒಪಿರುವ ಮಹಾತ್ಮನೇ ಹೋತ್ಕ ದೇವತೆಯನ್ನು ಆಹ್ವಾನಮಾಡುವವನು; 
ಸಾಮವೇದವನ್ನು ಬಲ್ಲವನೇ ಉದ್ದಾತ್ರ, ದೇವತೆಗಳ ಸ್ತೋತ್ರವನ್ನು ಮಾಡುವಾತ; 
ಯಜುರ್ವೇದವನ್ನು ಬಲ್ಲವನೇ ಅಧ್ಭರ್ಯು, ಹೋಮಾದಿಗಳನ್ನು ಮಾಡುವವನು. 
ಈ ಮೂವರೂ ಮಾಡುತ್ತಿರುವ ಅನುಷ್ಠಾನದಲ್ಲಿಲೋಪದೋಷಗಳು ಯಾವವೂ 
ಇಲ್ಲದಂತೆ ನೋಡಿಕೊಳ್ಳುವದಕ್ಕೆ "ಬ್ರಹ್ಮ'ಎಂಬ ಯತ್ತಿಜನು ಇರುತ್ತಿದ್ದನು ; ಅವನಿಗೆ 
ಎಲ್ಲಾ ವೇದಗಳ ಜ್ಞಾನವೂ ಇರಬೇಕು. ಯಜ್ಞವು ನಡೆಯುತಿರುವಾಗ 


೧೨ ವಾಜಶ್ರವಸನು ಯಜ್ಞದಲ್ಲಿ ಮಗನನ್ನು ದಾನಮಾಡಿದ್ದು 


ಕರ್ಮೋಪಾಸನಾದಿಗಳನ್ನು ವಿಚಾರಮಾಡುವ ಮಹಾವಿದ್ದಾಂಸರುಗಳು ಕೂತಿರುವ 
ಸ್ಥಳಕ್ಕೆ ಸದಸ್ಪು ಎಂದು ಹೆಸರು. ಯಜ್ಞವನ್ನು ಮಾಡುವ ಯಜಮಾನನು 
ದೀಕ್ಷಿತನಾಗಿರಬೇಕು ' ಅವನೂ ಅವನ ಪತ್ನಿಯೂ ಆಹಾರವಿಹಾರಗಳಲ್ಲಿ ಬಹಳ 
ನಿಯಮದಿಂದ ಕೂಡಿರಬೇಕು. ಈ ಯಜ್ಞಗಳ ವರ್ಣನೆಯನ್ನು ಕೇಳಿದರೂ ಸಾಕು, 
ಅವು ಎಂಥ ವಿದ್ಯಾವಿಶಾರದರ ಆಗರವಾಗಿರುತಿದ್ದವೆಂಬ ಕಲ್ಪನೆಯು ನಮ್ಮ ಮನಸಿನಲ್ಲಿ 
ಬರುತದೆ. ಯಜ್ಞಕ್ಕೆ ಬೇಕಾದ ತಿಳಿವಳಿಕೆಯನ್ನು ಸಂಪಾದನೆಮಾಡುವದು 
ಸಾಮಾನ್ಯರಿಂದ ಆಗುವ ಕೆಲಸವಲ್ಲ ಆ ವಿದ್ಯೆಗೆ "ಯಜ್ಞಾಧ್ಯಯನ'ವೆಂದು ಹೆಸರು. 

ದೊಡ್ಡ ದೊಡ್ಡ ಯಜ್ಞಗಳು ಸೋಮಪ್ರಧಾನವಾಗಿರುತಿದವು. ಸೋಮವನ್ನು 
ಯಜ್ಞದಲ್ಲಿಪಾನಮಾಡುವವರು ಪರಲೋಕದಲ್ಲಿ ಅಮೃತರು - ಎಂದರೆ ದೇವತೆಗಳು 
- ಆಗುತಾರೆಂಬ ವಿಶ್ವಾಸವಿದ್ದ ಕಾಲವದು. ಯಜ್ಞವಾಟಿಯನ್ನೂ ವೇದಿಕೆಯನ್ನೂ 
ರೇಖಾಗ ಜಿತದ ನಿಯಮಗಳಂತೆ ಏರ್ಪಡಿಸಜೆ ಕಾಗಿತ್ತು. ಜ್ಯೊ ತಿಷದ 
ತಿಳಿವಳಿಕೆಯಿಂದ ಯಜ್ಞದ ಕಾಲವ ವನ್ನು ನಿರ್ಣಯಿಸುತಿದ್ದರು. ಯಜ್ಞದಲ್ಲಿ ಬರಿಯ 
ಕರ್ಮದ ತಿಳಿವಳಿಕೆಯೇ. ಅಲ್ಲದೆ ಉಪಾಸನ ನೆಯನ್ನೂ ಬಲ್ಲವನಿಗೆ ಹೆಚ್ಚಿನ ಸ್ಥಾನವಿತ್ತು 
ಉಪಾಸನೆಯ ಸಾಕ್ಟಾತ್ಕಾರವ ನ್ನು ಪಡೆದ ವಿದ್ಯಾವಂತಡೆದುರಿಗೆ ಅವಿದ್ಯಾವಂತರು 
ಕರ್ಮಗಳನ್ನು ಮಾಡಿದರೆ ಅವರಿಗೆ ಅಶ್ರೆ ಯನ್ನು ಆಗುತ್ತದೆ ಎಂಬ ನಂಬಿಕೆ ಕತ್ತ 
ಸದಸಿನಲ್ಲಿ ಮೇಲೆ ಹೇಳಿರುವಂತೆ ಉಪಾಸ ಸನೆಗಳ ವ ಮತ್ತು ಪರಮಾತ್ಮವಿದ್ಯೆಯ 
ಚರ್ಚೆಗಳೂ ನಡೆಯುತಿದ್ದವು. 

ಕಾಶಕೋಪನಿಷತಿನಲ್ಲಿ ವಾಜಶ್ರವಸನೆಂಬವನು ಮಾಡಿದ ವಿಶ್ವಜಿದ್ಯಾ ಗದ 
ವರ್ಣನೆಯಿದೆ. ವಾಜಶ್ರವಸನೆಂಬ ಮಾತಿಗೆ ಅನ್ನದಾನವನ್ನು ಮಾಡಿದ ನಿಮಿತ್ತದಿಂದ 
ಕೀರ್ತಿಯನ್ನು ಸಂಪಾದಿಸಿಕೊಂಡವನು ಎಂದು ಅಕ್ಷರಾರ್ಥವಾಗುತದೆ ; ಸರಿಯಾಗಿ 
ಗಳಿಸಿದ ಅನ್ನವನ್ನು ದಾನಮಾಡಿದರೆ ವ ುಹಾಫಲವು ಬರುವ ದೆಂದು ಶಾಸ್ತ್ರವಿದೆ. 
ವಾಜಶ್ರವಸ ನುವ ಮಹಾ ಅನ್ನದಾನಿಯಾಗಿ ಹೆಸರುವಾಸಿಯನ್ನು ಪಡೆದಿದ್ದನು. ಅದು 
ಅವನಿಗೆ ಇಟ್ಟಿದ್ದ ಸಂಕೇತನಾಮವಾಗಿದ್ದರೂ ಇರಬಹುದು. ಹೇಗೇ ಆಗಲಿ, ಈ 
ವಾಜಶ್ರ ವಸನು "ವಿಶ್ವಿತ್ರಂಬ ಒಂದು ದೊಡ್ಡಯಜ್ಞ ವನ್ನು ಮಾಡಿದನು ಅದರಲ್ಲಿ 
ಸರ್ವಸ ವನ್ನೂ ದಾನವಾಗಿ ಕೊಡಬೇಕಾಗುವದು. ತನ 'ದೆಂಬುದೇನ ನ್ನೂ 
ಉಳಿಸಿಕೊಳ್ಳದೆ. ದಾನಮಾಡುವ ಮಹಾತ್ಮರೂ ಉಂಟೆ ೨ -ಎಂದು ಈಗಿನ ತ 
ಕಾಲದವರಾದ ನಮಗೆ ವಿಸ್ಮಯಮವಾಗಬಹುದು. ಆದರೆ ಭ ಭೌತಿಕವಿಜ್ಞಾನಶಾಸ್ತ್ರದ 
ಪರೀಕ್ಷೆಗಳಿಗಾಗಿ ತಮ್ಮ ಪ್ರಾ ಣವನ್ನೇ ಅರ್ಪಿಸಿದ ಉದಾರಚರಿತರ ಕಥೆಗಳು ಈಗಲೂ 
ಇತಿಹಾಸದಲ್ಲಿ ಸಿಕುತವೆ. ಹೀಗಿರುವಲ್ಲಿ ವೇದದಲ್ಲಿರುವ ಅಪಾರವಾದ ಶ್ರದೆಯಿಂದ 


ಕಾಕಕೋಪನಾಸಮಂಜರಿ ೧೩ 


ಸರ್ವಸ್ವವನ್ನೂ ದಾನಮಾಡುವ ಮಹಾಧೀರರು ನಮ್ಮ ದೇಶದಲ್ಲಿದ್ದರು ಎಂದು 

ನಾವೇಕೆ ನಂಬಬಾರದು? ಯಾರಿಗೆ ಏತರಲ್ಲಿಶ್ರ ದೈಯಿರುವದೋ ಅವರು ಅದಕ್ಕಾಗಿ 
ತಮ್ಮ ಸರ್ವಸ್ವವನ್ನೂ ಒಪ್ಪಿಸುವದಕ್ಕೆ ಸಿದ್ಧರಾಗುವದು ಸ ಹಜವಾಗಿರುತದೆ. 

ವಾಜಶ್ರವಸನಿಗೆ ನಚಿಕೇತನೆಂಬ ಒಬ್ಬ ಮಗನಿದ್ದನು. ಅವನು ತಂದೆಗೆ ತಕ್ಕ 
ಮಗನು. ತಂದೆಯು ಮಾಡುತ್ತಿದ್ದ ಮಹಾಯಾಗದ ಫಲವು ಪರಿಪೂರ್ಣವಾಗಿ 
ಅವನಿಗೆ ದೊರೆಯಬೇಕು ; ಅವನ ಕರ್ಮಕ್ಕೆ ಸಾದ್ಯುಣ್ಯವು ಬರಬೇಕು-ಎಂಬುದು 
ಅವನ ಹೆಬ್ಬಯಕೆ. ಕರ್ಮಕ್ಕೆ ಶ್ರದ್ಧೆಯು ಅತ್ಯ ವಶ್ಯ ಆಗ್ಗೆ ನಚಿಕೇತನು ತನ್ನಲ್ಲಿ ತಾನು 
ಹೀಗೆಂದು PEE ಯ ಯಾಗದ ರಕ್ಷಣೆಗಾಗಿ 
ಗೋವುಗಳನ್ನು ತಂದಿರುತಾನೆ. ಅದರೆ ಈ ಗೋವುಗಳು ನೀರುಕುಡಿಯಲಾರವು, 
ಹುಲ್ಲುತಿನ್ನಲಾರವು, ಹಾಲುಕೊಡಲಾರವು ; ಮತ್ತೆ ಕರುಹಾಕಲಾರವು ; ಇಂಥ 
ನಿರುಪಯೋಗಿಗಳಾದ ಗೋಗಳನ್ನು ದಕ್ಷಿಣೆಯಾಗಿ ಕೊಟ್ಟರೆ ಯಾಗವು ಹೇಗೆ 
ಪರಿಪೂರ್ಣವಾದೀತು ? ಆದ್ದರಿಂದ ನಾನು ಈಗ ತಂದೆಯ ಕರ್ಮವನ್ನು 
ಸಾದ್ದುಣ್ಯಯುಕವಾಗಿ ಮಾಡಬೇಕು. ತಾಸ್ತ್ರದಂತೆ ನನಗೆ ಸ್ವಾತಂತ್ರ್ಯ ವಿಲ್ಲ; 
ಭಾರ್ಯೆಯೂ ಪುತ್ರನೂ ಗರ್ಭದಾಸನೂ ಯಜಮಾನನ ಸ್ವತ್ತು; ಆದ್ದರಿಂದ 
ತಂದೆಯನ್ನೇ ನನ್ನನ್ನು ಯಾರಿಗಾದರೂ ದಾನಮಾಡುವಂತೆ ಕೇಳಿಕೊಳ್ಳುವೆನು.'' 
ಹೀಗೆಂದು ಯೋಚಿಸಿಕೊಂಡು ತಂದೆಯನ್ನು ಕುರಿತು "ಅಪ್ಪ, ನನ್ನನ್ನು ಯಾರಿಗೆ 
ದಕ್ಷಿಣೆಯಾಗಿ ಕೊಡುವೆ ?' ಎಂದು ಕೇಳಿದನು. ಹಿಂದಿನ ಕಾಲದಲ್ಲಿ ಗೋಗಳೇ 
ಮನುಷ್ಯನಿಗೆ ಮುಖ್ಯಧನವಾಗಿದ್ದವು ; ಇಂಥಿಂಥ ಯಜ್ಞಕ್ಕೆ ಇಷ್ಟಿಷ್ಟು ಗೋಗಳನ್ನು 
ಕೊಡಬೇಕು ಎಂಬುದು ಶಾಸ್ತ್ರದಲ್ಲಿ ವಿಹಿತವಾಗಿರುತದೆ. ಆ ದಕ್ಷಿಣೆಯೇ 
ಉತಮವಾಗಿಲ್ಲದಿದ್ದರೆ ಏನು ಮಾಡಬೇಕು ? ಮಗನಾದ ನಚಿಕೇತನು ಹೀಗೆಂದು 
ಯೋಚಿಸಿಕೊಂಡನು: ತಂದೆಗೆ ನ ನಾನು ಗೋಗಳ ಸ್ಥಾನದಲ್ಲಿರುತ್ತೇನೆ; ನನ್ನನ್ನು ಅವನು 
ಯಾರಿಗೆಬೇಕಾದರೂ ದಾನಮಾಡಬಹುದಾಗಿರುತದೆ. ಆದರಿಂದ 'ಅವನ ಘು 
ಸರ್ವಮೇಧಯಾಗವು ಉತಮಫಲದಾಯಕವಾದೀತು. ಹೀಗೆಂದುಕೊಂಡು “ಅಪ್ಪ 
ನನ್ನನ್ನು ಯಾರಿಗೆ ಕೊಡುವೆ?'' ಎಂದು ಅವನು ಕೇಳಿದನು. 

ತಂದೆಗೆ ಮೊದಮೊದಲು ಈ ಪ್ರಶ್ನೆಯು ಅರ್ಥವಾಗಲಿಲ್ಲ "ಇವನು 
ಹುಡುಗನು ; ತಾನು ಏನು ಅನ್ನುತಿದ್ದೇನೆ 10030 ಅರಿವು ಇಲ್ಲದೆ ಏನೋ 
ಹೇಳುತಿದ್ದಾನೆ' - ಎಂದು ಸುಮ್ಮನಾದನು. ಆದರೆ ನಚಿಕೇತನು ನಿಜವಾಗಿಯೂ 
ಶ್ರದ್ಧಾವಂತನಾಗಿದ್ದನು. “ಅಪ್ಪ, ನನ್ನನ್ನು ಯಾರಿಗೆ ದಾನ ಮಾಡುವೆ? ಯಾರಿಗೆ ದಾನ 
ಮಾಡುವೆ?” ಎಂದು ಎರಡನೆಯ ಮೂರನೆಯ ಸಲವೂ ಕೇಳಿದನು. 


೧೪ ವಾಜಶ್ರವಸನು ಯಜ್ಞದಲ್ಲಿಮಗನನ್ನು ದಾನಮಾಡಿದ್ದು 


ವಾಜಶ್ರವಸನಿಗೆ ಬಹಳ ಕೋಪ ಬಂದಿತು, ಅವನು “ನಿನ್ನನ್ನು ಮೃತ್ಯುಬಿಗೆ ದಾನ 
ಮಾಡಿರುತೇನೆ'' ಎಂದುಬಿಟ್ಟನು | | 

ಯಜ್ಞವನ್ನು ಮಾಡುವ ಯಜಮಾನನು ದೀಕತನಾಗಿರಬೆ ಕು - ಎಂದು 
ಆಗಲೆ ಹೇಳಿದ್ದಾಗಿದೆ. "ೀಕ್ಷಿತನಾದವನುಸ ಸುಳ್ಳನ್ನು ಈಳವ ಜು ದೀಕ್ಷಿತನ ಬಾಯಲ್ಲಿ 
ಬಂದದ್ದುನಡೆದೇತೀರಬೇಕು. ನಚಿಕೇತನು "ಅಯ್ಯೋ, ನಮ್ಮತಂದೆ ನಿಷ್ಕಾರಣವಾಗಿ 
ನನ್ನ ಮೇಲೆ ಕೋಪಿಸಿಕೊಂಡಿರುತಾನೆ, ಆದ್ದರಿಂದಲೇ ಹಿಂದೆ ಮುಂದೆ 
ಆಲೋಚನೆಮಾಡಿ ನೋಡದೆ, ನಿನ್ನನ್ನು ಮೃಶ್ಯವಿಗೆ ಕೊಟ್ಟಿರುತೇನೆ- ಎಂದಿರುತಾನೆ. 
ಯಮನಿಗೆ ಇಂಥ ದಾನವನ್ನು ಮಾಡಬೇಕೆಂಬ ವಿಧಿಯೇನೂ ಇಲ್ಲ ನಾನು 
ಮಾಡಿರುವ ಅಪರಾಧವಾದರೂ ಯಾವದು ? ನಾನು ತಂದೆಯನ್ನು ಎಂದಿಗೂ 
ಅನಾದರದಿಂದ ಕಂಡಿಲ್ಲ; ಅವನ ಮಿಕ್ಕ ಶಿಷ್ಯರುಗಳಿಗಿಂತಲೂ ಮಿಗಿಲಾದ 
ಶ್ರದ್ಧಾಭಕಿಗಳಿಂದಲೇ ಸೇವಿಸಿಕೊಂಡುಬಂದಿರುತ್ತೇನೆ. ಹೀಗಿರುವಲ್ಲಿ ತಂದೆಯು ನನ್ನ 
ಮೇಲೆ ಈ ಅಕಾರಣಕೋಪವನ್ನೇಕೆ ಮಾಡಿದನು? ಹೇಗೇ ಆಗಲಿ, ದೀಕ್ಷಿತನಾಗಿರುವ 
ತಂದೆಯು ಆಡಿದ ಮಾತು ವ್ಯರ್ಥವಾಗಬಾರದು. ಅವನು "ತಾನು ಆಡಿದಂತೆ ನನ್ನ] 
ಈಗ್ಗೆ ಮೃತ್ಯುವಿನ ಬಳಿಗೆ ಹೋಗಲು ಅನುಜ್ಞೆಯನ್ನು ಕೊಡುವುದೇ ಯುಕ'' ಎಂದು 
ಯೋಚಿಸಿಕೊಂಡನು. “ಅಪ್ಪ, ನಿನ್ನ ತಂದೆ, ಅಜ್ಜ ,ಮುತಜ್ವ - ಮುಂತಾದವರು ಹೇಗೆ 
ನಡೆದುಕೊಂಡಿರುತಾರೆಯೋ ಅದನ್ನು ಆಲೋಚಿಸು. ಈಗಿನ ಕಾಲದಲ್ಲಿರುವ 
ಸತ್ಪುರುಷರು ಹೇಗೆ ನಡೆಯುತಿದಾರೆಯೋ ಅದನ್ನೂ ಆಲೋಚಿಸು. ಆ ಹಿಂದಿನ 
ಮಹಾತ್ಮರಾಗಲಿ, ಈಗಿನ ಸ ಸಾಧುಜನರಾಗಲಿ ಆಡಿದ ಮಾತಿಗೆ We 
ತಪ್ಪುತಿದಾರೆಯೇನು ? ಅಥವಾ ಅಡಿದ ಮಾತಿಗೆ ತಪ್ಪಿದರೂ ಮನುಷ್ಯನ 
ಮುಪ್ಪುಸಾವುಗಳಿಲ್ಲದೆ ಎಂದೆಂದಿಗೂ ಬದುಕಿರುವ ನೇನು ) ಇಲ್ಲ 
ಹುಲ್ಲುಗಿಡಮರಗಳು ಹೇಗೆ ಒಣಗಿ ಸಾಯುತಿರುವವೋ, ಸತಬಳಿಕ ಮತ್ತೂ ಹೇಗೆ 
ಹುಟ್ಟುತಿರುವವೋ ಅದರಂತೆಯೇ ಈ ಮತಣ್ಯನಾದ ಮಾನವನು ಮುದುಕನಾಗಿ 
ಸಾಯುವನು; ಸತ್ತು ಮತ್ತೂ ಹುಟ್ಟುಶಿರುವನು. ಹೀಗಿರುವಾಗ ಸುಳ್ಳಾಡಿ ಗಳಿಸಬೇಕಾದ 
ಲಾಭವಾದರೂ ಯಾವದು? ನೀನು ಮೃತ್ಯು ವಿಗೆ ನನ್ನನ್ನು ಕೊಡದೆ ಆದರೂ ನಾನು 
ಒಂದಲ್ಲ ಒಂದು ದಿನ, ಸತ್ತುಮೃತ್ಯುವಿಗೆ ವಶನಾಗುವದು ನಿಶ್ಚಯ: ನಿನ ಮಾತು ಮಾತ್ರ 
ಸುಳ್ಳಾಗಿ ಉಳಿದುಕೊಳ್ಳುವದು. ಪ ಜಾತು ಕಾಮಾನ ನ ಭಯಾನ್ನ ಸ ಲೋಭಾದರ್ಮಂ 
ತ್ಯಜೆ ಜೇಜ್ಛೀವಿತಸ್ಯಾಪ ಪಿ ಹೇತೋಃ | ಧರ್ಮೋ ನಿತ್ಯೋ ಸುಖದುಃಕೇ ತ್ವನಿತ್ಯೇ ಜೀವೋ 
ನಿತ್ನೋ ಹೇತುರಸ  ತ್ವನಿತ್ಯಃ॥!'' ಕಾಮದಿಂದಲಾಗಲಿ, ಲೋಭ ದಿಂದಲಾಗಲಿ, ಕೊನೆಗೆ 
ಬದುಕಿರಬೇಕೆಂಬ ನಿಮಿತದಿಂದಲಾಗಲಿ ಮನುಷ್ಯನು ಧರ್ಮವನ್ನು ಬಿಡಬಾರದು. 


ಕಾಶಕೋಪನಾ,ಸಮಂಜರಿ ೧೫ 


ಏಕೆಂದರೆ ಧರ್ಮವು ನಿತ್ಯವಾಗಿರುತದೆ ; ಅದರ ಫಲವನ್ನು ಎಂದಿಗೂ ತಪ್ಪಿಸುವದಕ್ಕೆ 
ಯಾರಿಂದಲೂ ಅಗುವಹಾಗಿರುವದಿಲ್ಲ ಸದ್ಯಕ್ಕೆ ಆಗುವ ಸುಖದುಃಖಗಳು 
ಅನಿತ್ಯವಾಗಿರುತವೆ. ಧರ್ಮಾಧರ್ಮಗಳನ್ನು ಮಾಡಿ ಪಾಪಪುಣ್ಯಗಳ ಫಲವನ್ನು 
ಅನುಭವಿಸುವ ಜೀವನು ಎಂದೆಂದಿಗೂ ಇರುತಾನೆ. ಆದ್ದರಿಂದ ನೀನು 
ಯಾಗಕಾಲದಲ್ಲಿ ಆಡಿದ ವಚನವನ್ನು ಪಾಲಿಸಿಕೊ'' ಎಂದು ತಿಳಿವಳಿಕೆ ಹೇಳಿದನು. 

ಇಷ್ಟರಲ್ಲಿ ತಂದೆಯಾದ ವಾಜಶ್ರವಸನಿಗೆ ತನ್ನ ಪ್ರಮಾದದ ಅರಿವಾಗಿ 
ಟಿತು. "ನಾನು ವಿಚಾರಮಾಡದೆ ಏನೋ ಆಡಿಬಿಟೆನು `' ಆದರೂ ಈ ಎಳೆಯ 


ವಯಸಿನ ಹುಡುಗನು ಎಂಥ ಧರ್ಮಬುದ್ಧಿಯವನಾಗಿರುತ್ತಾನೆ [ 
ಯಜ್ಞಯಾಗಾದಿಗಳಿಂದ ಸತ್ತುತ್ರರೂ ಸತೌತ್ರರೂ ಹುಟ್ಟುವರೆಂದು ವೇದದಲ್ಲಿದೆ. 
ಘೊ ನನ್ನ ಮಗನು "ಸ ಜಾತೋ ಯೇನ ಜಾತೇನ ವಂಶೋ ಯಾತಿ ಸಮುನುಶಿಮ್‌' 
ಎಂಬಂತೆ ನಮ್ಮ ವಂಶಕ್ಕೇ ಸತ್ತೀರ್ತಿಯನ್ನು ತರುವ ಮಾತನ್ನು ಆಡಿರುತಾನೆ'' ಎಂದು 
ಅವನು ಆಲೋಚಿಸತೊಡಗಿದನು. ಅವನು ಶಾಂತಚಿತನಾಗಿ ""ನೀನು ನನ್ನ 


ವಚನವನ್ನು ನಿಜವಾಗಿ ಮಾಡು ; ಮೃತ್ಯುವಿನಲ್ಲಿಗೆ ಹೋಗಿ ಬಾ'' ಎಂದನು. 
ಇಲ್ಲಿಯವರೆಗೆ ವರ್ಣಿಸಿರುವದು ಕಠೋಪನಿಷತಿನಲ್ಲಿರುವ ಕಥೆ .ಇದೇ 


ತ 


ಕಥೆಯು ಮಹಾಭಾರತದ ಅನುಶಾಸನಪರ್ವದಲ್ಲಿಯೂ 
ತೆತಿರೀಯಬಾಹಣದಲಿಯೂ ರೂಪಾಂತರದಿಂದ ಕಂಡುಬರುತದೆ. 
ಲಂ A en ಎ 


ಮಹಾಭಾರತದಲ್ಲಿ ಗೋದಾನವನ್ನು ಹೊಗಳುವದೇ ಉದ್ದೇಶವಾಗಿರುತದೆ. ತನ್ನ 
ಆಜ್ಞೆಯನ್ನು ಉಲ್ಲಂಘಿಸಿದ ಕಾರಣದಿಂದ ತಂದೆಯು ಮಗನನ್ನು ಶಪಿಸಿದಂತೆಯೂ, 
ಆದರ ಫಲವಾಗಿ ಅವನು ಯಮಲೋಕಕ್ಕೆ ಹೋದಂತೆಯೂ ಅಲ್ಲಿ 
ವರ್ಣಿಸಿರುತ್ತದೆ. ಯಮನು ನಚಿಕೇತನನ್ನು ಸತ್ಕರಿಸಿ ಅವನಿಗೆ ಪುಣ್ಯವಂತರ 
ಲೋಕಗಳನ್ನು ತೋರಿಸಿರುತಾನೆ ; ಗೋದಾನವನ್ನು ಮಾಡಿದವರಿಗೆ ಆಗುವ 
ಉತಮಲೋಕಗಳನ್ನು ಅವನಿಗೆ ತೋರಿಸಿರುತಾನೆ. ಅದನ್ನೆಲ್ಲ ತಿಳಿದುಕೊಂಡು 
ನಚಿಕೇತನು ಹಿಂತಿರುಗಿ ಬಂದು ತಂದೆಗೆ ನಡೆದದ್ದನ್ನೆಲ್ಲ ವಿವರಿಸಿರುತಾನೆ. ಇನ್ನು 
ತೈತಿರೀಯಬ್ರಾಹ್ಮಣದಲ್ಲಿರುವ ಕಥಾಸಂವಿಧಾನವು ಸಲ್ಪ ಹೆಚ್ಚು ಕಡಿಮೆಯಾಗಿ 
ಉಪನಿಷತಿನಲ್ಲಿರುವಂತೆಯೇ ಇದೆ. ಆದರೆ ಅಲ್ಲಿ ನಚಿಕೇತನು ಯಮನಲ್ಲಿಕೇಳಿಕೊಂಡ 
ವರಗಳು ಈ ಮೂರು; (೧) ತಾನು ತಂದೆಯ ಬಳಿಗೆ ಜೀವಂತನಾಗಿ ಹಿಂದಿರುಗಬೇಕು; 
(೨) ಇಷ್ಟಾಪೂರ್ತಗಳು ಅಕ್ಷಯವಾಗುವ ವಿಧಾನವನ್ನು ತನಗೆ ತಿಳಿಸಬೇಕು ; (೩) 
ಪುನರ್ಮತ್ಯುವನ್ನು ಜಯಿಸುವ ವಿಧಾನವನ್ನು ತನಗೆ ತಿಳಿಸಿಕೊಡಬೇಕು. ಕೊನೆಯ 
ಎರಡು ಪ್ರಶ್ನೆಗಳಿಗೂ ಉತರವಾಗಿ ಅಲ್ಲಿಯಮನು ನಾಚಿಕೇತಾಗ್ನಿಯ ಚಯನವನ್ನೇ 


೧೬ ವಾಜಶ್ರವಸನು ಯಜ್ಞದಲಿ ಮಗನನು ದಾನಮಾಡಿದು 


ಉಪದೇಶಿಸಿರುತಾನೆ. ಆ ಚಯನದಿಂದ ಅನೇಕ ದೃಷ್ಠಫಲಗಳೂ ಸ್ವರ್ಗಲೋಕದ 
ಪ್ರಾಪಿಯೂ ಆದಿತ್ಯಸಾಯುಜ್ಯವೂ ಆಗುವವೆಂದು ಆ ಬ್ರಾಹ್ಮಣದಲ್ಲಿ ಹೇಳಿರುತದೆ. 
""ಯೋಕಗ್ಗಿಂ ನಾಚಿಕೇತಂ ಚಿನುತೇ। ಯ ಉ ಚೈನಮೇವಂ ವೇದ'' ಎಂಬ ವಾಕ್ಯವು 
ಅಲ್ಲಿ ಹಲವು ಬಾರಿ ಬಂದಿರುತದೆ. ಆದ್ದರಿಂದ ಕರ್ಮೋಪಾಸನೆಗಳ 
ನಮುಚ್ಛಯಾನುಷ್ಠಾನದ ಫಲದ' ವಿಷಯವನ್ನು ತಿಳಿಸುವ ಉಪದೇಶದ 
ಪೂರ್ವರೂಪವೆಂದು ಇಟ್ಟುಕೊಳ್ಳಬಹುದಾಗಿರುತದೆ. 

ಯಜುರ್ವೇದದ ಕಾಠಕಶಾಖೆಯ ಸಂಹಿತೆಯು ಈಗಲೂ 
ಉಪಲಬ್ಧದಿದೆ ಹ ಆರಣ್ಯಕದ ರಹಸ್ಯಭಾಗವಾದ ಉಪನಿಷತ್ತೇ ಈಗ ಪ್ರಸಿದ್ಧವಾಗಿರುವ 
ಕಾಠಕೋಷನಿಷತ್ತು ಈ ಶಾಖೆಯ ಬ್ರಾಹ್ಮಣಭಾಗವು ಪ್ರಚಲಿತವಾಗಿರುವದಿಲ್ಲ 
ತೈತ್ತಿರೀಯಬ್ರಾಹ್ಮಣದ ಮೂರನೆಯ ಅಷ್ಟಕದ ಹತ್ತನೆಯ ಪ್ರಶ್ನೆಯಿಂದ ಮುಂದಕ್ಕಿರುವ 
ಭಾಗವನ್ನು 'ಕಾಠಕ' ಎಂದೇ ವೈದಿಕರು ಕರೆಯುತಿದ್ದಾರೆ. ಹೀಗಿರುವದರಿಂದ ಈ 
ಭಾಗವು ಕಾಠಕಶಾಖೆಯ ಬ್ರಾಹ್ಮಣಕ್ಕೆ ಮೊದಲು ಸೇರಿಕೊಂಡಿದ್ದು ಈಚೆಗೆ 
ತೈತ್ತಿರೀಯದೊಳಗೆ ಸೇರಿಕೊಂಡಿರಬಹುದೆ? - ಎಂಬುದು 
ವಿಚಾರಣೀಯವಾಗಿರುತದೆ. ಮೊದಲನೆಯ ಎರಡು ಅಷ್ಠಕಗಳಲ್ಲಿ ಎಂಟೆಂಟೇ 
ಪ್ರಶ್ನೆಗಳಿರುವಲ್ಲಿ ಮೂರನೆಯ ಅಷ್ಟಕದಲ್ಲಿ ಮಾತ್ರ ಹನ್ನೆರಡು ಪ್ರಶ್ನೆಗಳಿರುವದೂ ಈ 
ಊಹೆಗೆ ಬೆಂಬಲವನ್ನು ಕೊಡುವಂತಿದೆ. ಅಷ್ಟಕವೆಂಬ ಮಾತಿಗೆ ಎಂಟು 
ಪ್ರಶ್ನೆಗಳಿರುವದೆಂಬುದೇ ಹೊಂದುತ್ತದೆಯಷ್ಟೆ? 

ಐತಿಹಾಸಿಕದೃಷ್ಟಿಯ ಈ ವಿಚಾರದಿಂದ ಮುಮುಕ್ಬುಗಳಿಗೆ ಯಾವ 
ಪ್ರಯೋಜನವೂಇರುವದಿಲ್ಲವಾದ್ದರಿಂದ ಇದನ್ನು ಬಿಟ್ಟು ಪ್ರಕೃತವಿಚಾರಕ್ಕೇ ಮನಸನ್ನು 
ಹೊರಳಿಸೋಣ. ಅಂತೂ ವಾಜಶ್ರವಸನು ಮಾಡಿದ ಮಹಾಯಜ್ಞದಲ್ಲಿತಪ್ಪಿನುಡಿದ 
ಭಾಷೆಯನ್ನು ಪಾಲಿಸುವದಕ್ಕಾಗಿ ಮಗನನ್ನು ಯಮನಿಗೆ ಕೊಟ್ಟನು. ಆ ಪುತ್ರನು 
ಯಮನ ಮನೆಗೆ ಹೋದನು; ಅಲ್ಲಿ ಯಮನಿಗೂ ನಚಿಕೇತನಿಗೂ ನಡೆದ 
ಸಂವಾದವೇ ಕಠೋಪನಿಷತ್ತು 

ಈ ಉಪನಿಷತಿನಲ್ಲಿ ಸರ್ವಸ್ವದಕ್ಕಿಣೆಯನ್ನು ಕೊಡುವ ಒಂದು ಯಾಗವನ್ನು 
ವರ್ಣಿಸಿ ಅದರ ಮೂಲಕ ನಚಿಕೇತನಿಗೂ ಯಮನಿಗೂ ಸಮಾಗಮವನ್ನು 
ಕಲ್ಪಿಸಿರುವದರಲ್ಲಿ ಒಂದು ಔಚಿತ್ಯವಿದೆ. ಅದೇನೆಂದರೆ ಉಪನಿಷತುಗಳಲ್ಲಿಯೂ 
ಭಗವದ್ಗೀತೆಯಲ್ಲಿಯೂ ಕರ್ಮವು ಮೋಕ್ಸಕ್ಕೆ ಸಾಧನವಲ್ಲವೆಂದೂ 
ಅಲ್ಪಫಲವುಳ್ಳದ್ದೆಂದೂ ಹಳಿದಿರುವದನ್ನು ಕಂಡು ವಿಚಾರಶಕಿಯಿಲ್ಲದ ಅನೇಕರು 
ವೇದಾಂತಕ್ಕೂ ಕರ್ಮಕ್ಕೂ ವಿರೋಧವೆಂದೇ ಬಗೆಯುತಾರೆ. ಈಗಿನ 


ಕಾಶಕೋಪನಾ,ಸಮಂಜರಿ [ಕ್ಷಿ 


ವೇದಾಂತಿಗಳಂತೂ ಅಧ್ಯಾತ್ಮಜ್ಞಾನದ ಮಾಹಾತ್ಮ್ಯವನ್ನು ವರ್ಣಿಸುವದರ ಬದಲು 
ಕರ್ಮದ ನಿಂದೆಯನ್ನು ಮಾಡುವದರಲ್ಲಿಯೇ ಹೆಚ್ಚಿನ ಉತ್ಸಾಹವನ್ನು 
ಪ್ರದರ್ಶಿಸುತ್ತಾರೆ ! ಆದರೆ ನಿಜವೇನೆಂದರೆ ಉಪನಿಷದ್ವಿದ್ಯೆಯೂ ವೇದವಿದ್ಯೆಯೇ. 
ವೇದವು ಮೊದಲು ಕಾಮಿಗಳಿಗೆ ಕಾಮ್ಯಕರ್ಮಗಳನ್ನೂ ದುರಿತಕ್ಷಯಾರ್ಥಿಗಳಿಗೆ 
ನಿತ್ಯಕರ್ಮಗಳನ್ನೂ ವಿಧಿಸಿ ಕ್ರಮಕ್ರಮವಾಗಿ ಚಿತ್ತ ಶುದ್ಧಿಯನ್ನು ಪಡೆದ ಮುಮುಕ್ಟುಗಳಿಗೆ 
ಉಪಾಸನೆಯನ್ನೂ ತತ್ತ್ಯಜ್ಞಾನವನ್ನೂ ಉಪದೇಶಿಸಿರುತದೆ. ಕರ್ಮಗಳನ್ನು 
ಬಿಡಬಾರದು, ದಾನಧರ್ಮಗಳನ್ನು ತಪ್ಪದೆ ಮಾಡಬೇಕು - ಅಂಥವರಿಗೇ 
ಉಪನಿಷತಿನಲ್ಲಿ ಹೇಳಿರುವ ಆಧ್ಯಾತ್ಮವಿದ್ಯೆಯು ಫಲಪ್ರದವಾಗುತದೆ ಎಂಬುದೇ 
ವೇದಾಂತದ ಉಪದೇಶವು. 

ವಾಜಶ್ರವಸನು ಮಾಡಿದ ಯಜ್ಞದ ಸಾದ್ಭುಣ್ಯವನ್ನು ಬಯಸಿದ ನಚಿಕೇತನೇ 
ಮುಂದೆ ಯಮನಲ್ಲಿ ಕ್ರಮಕ್ರಮವಾಗಿ ಕರ್ಮ, ಉಪಾಸನೆ, ಜ್ಞಾನ - ಎಲ್ಲವನೂ 


en ನಗಿ ೧ ಕೆ 


ಕುರಿತು ಕೇಳುವವನಾಗಿರುತಾನೆ. ಆದರಿಂದ ಶ್ರುತಿಸ್ಟೃತಿಗಳಲ್ಲಿ ವಿಹಿತವಾಗಿರುವ 


ಕರ್ಮೊಹಾಸನೆಗಳನ್ನು ಮಾಡಿ ಚಿತ್ರ ಶುದ್ಧಿಯನ್ನೂ ಪ್ರತ್ಯಕೃವಣತೆಯನ್ನೂ 
ಸಂಪಾದನೆಮಾಡಿಕೊಂಡಿರುವ ಮಹನೀಯರೇ ವೇದಾಂತಕ್ಕೆ ತಕ್ಕ ಅಧಿಕಾರಿಗಳೆಂದು 
ಆರಿಯಬೇಕು. ಗುರುಹಿರಿಯರಲ್ಲಿ ಭಕ್ತಿ ಶಾಸ್ತ್ರದಲ್ಲಿ ಶ್ರದ್ಧೆ ಕರ್ಮಾನುಷ್ಠಾನದಲ್ಲಿ 
ತತ್ಪರತೆ - ಇವುಗಳು ಯಾರಿಗೆ ಇರುವವೋ ಅವರೇ ಏಕಾಗ್ರತೆಯಿಂದ ತತ್ತ್ವವನ್ನು 
ಪರಿಶೀಲಿಸಬಲ್ಲ ಜಿಜ್ಞಾಸುಗಳಾಗಿರುತಾರೆ. ಅವರಿಗೇ ಶಾಸ್ತ್ರಾಚಾರ್ಯರ ಉಪದೇಶದ 
ಮರ್ಮವು ಹೊಳೆಯುವದು. ಅಂಥವರೇ ತತ್ತ್ವವನ್ನು ಮನಗಂಡು ಮತಣ್ಯತ್ಸವನ್ನು 
ಮಾರಿ ಅಮೃತರಾಗುತಾರೆ. ಇದು ಹೇಗೆಂಬುದನ್ನು ನಾವು ಮುಂದ ಈ 
ಕಾಠಕೋಪನಿಷತಿನ ವಿವರಣೆಯಲ್ಲಿ ಮನಗಾಣಲಿರುವೆವು. 


೧೮ 


೩. ನಚಿಕೇತನು ಕೇಳಿಕೊಂಡ 
ಮೊದಲನೆಯ ವರ 


ವೈಶ್ವಾನರ: ಪ್ರವಿಶತಿ ಅತಿಥಿರ್ಬ್ರಾಹ್ಮಣೋ ಗೃಹಾನ್‌ । 
ತಸೈ ಪತೌಗ್‌ಂ ಶಾನಿಂ ಕುರ್ವನ್ನಿ ಹರ ವೈವಸ್ವತೋದಕಮ್‌ TENT 


ಆಶಾಪ್ರತೀಕ್ಷೇ ಸಂಗತಗ್‌ಂ ಸೂನೃತಾಂ ಚೇಷ್ಠಾಪೂರ್ತೇ 
ಪುತ್ರಪಶೂಗ್‌ಂಶ್ಚ ಸರ್ವಾನ್‌ | ಏತದ್‌ ವೃಂಕ್ಷೇ ಪುರುಷಸ್ಕಾಲ್ಪ - 
ಮೇಧಸೋ ಯಸ್ಕ್ಯಾನಶ್ನನ್‌ ವಸತಿ ಬ್ರಾಹ್ಮಣೋ ಗೃಹೇ ISI 


ತಿಸ್ರೋ ರಾತ್ರೀರ್ಯದವಾತ್ಲೀರ್ಗ್ಗಹೇ ಮೇತನಶ್ನನ್‌ ಬ್ರಹ್ಮನ್‌ 
ಅತಿಥಿರ್ನವಂಸ್ಯಃ | ನಮಸ್ಟೇತಸ್ತು ಬ್ರಹ್ಮನ್‌ ಸ್ವಸ್ತಿ ಮೇಸಸ್ತು 
ತಸ್ಮಾತ್‌ ಪ್ರತಿ ತ್ರೀನ್‌ ವರಾನ್‌ ವೃಣೀಷ್ವ IE 


ಶಾಂತಸಂಕಲ್ಲ; ಸುಮನಾ ಯಥಾ ಸಾ ದ್ದೀತಮನ್ಯು: 
ಗೌತಮೋ ಮಾರ ಭಿಮೃತ್ಕೋ ತೃತೃಸ್ಳ ಷಂ ಮಾನಂ ಭಿವದೇತ್‌ 
ಪ್ರತೀತ ಏತತ್ಸ ಯಾಣಾಂ ಪ್ರಥಮಂ ವರಂ. ವೃಣೇ HOO 


ಯಥಾ ಪುರಸಾತ್‌ ಭವಿತಾ ಪ್ರತೀತ ಔದ್ದಾಲಕಿ - 
ರಾರುಣಿರ್ಮತ ಸ್ಪಷ್ಟ; | ಸುಖಗ್‌ಂ ರಾತ್ರೀಃ ಶಯಿತಾ ವೀತಮನ್ಯುಃ 
ತ್ವಾಂ ದದೃಶಿವಾನ್‌ ಮೃತ್ಯುಮುಖಾತ್‌ ಪ್ರಮುಕಮ್‌ ೫ 


ಉಪನಿಷತಿಗೂ ಯಜ್ಞಕ್ಕೂ ಇರುವ ಸಂಬಂಧವೇನೆಂಬುದನ ನ್ನು ಆಗಲೆ 
ಹೇಳಿದ್ದಾಗಿದೆ. ದೀಕ್ಷಿತನಾದವ ನು ಯಜ್ಞಕ್ಕರ್ಮದಲ್ಲಿ ಸತ್ಯವ ನ್ನೇ ನುಡಿಯಬೇಕು; 
ನಿಯಮದಿಂದ ನಡೆದುಕೊಳ್ಳಬೆ ಶೇಕು. ಅದರಿಂದ ಯಜ ವು "ಪರಿಪೂರ್ಣವಾಗಿ 
ಉತಮ ಫಲವನ್ನು ಕೊಡುತನೆ. ಕರ್ಮವ ನ್ನು ನಿಷ್ಕಾಮರಾಗಿ ಮಾಡುವವರಿಗಂತೂ 
ಚಿತ್ರಶುದ್ಧಿಯ ಮೂಲಕವಾಗಿ ಜ್ಞಾನೋತ್ಪತಿಯೇ ಆಗಿಬಿಡುತ್ತದೆ. ಪ್ರವೃತಿಧರ್ಮಕ್ಕೂ 
ನಿವೈತಿಧರ್ಮಕ್ನೂ ಅರುವ ಈ ಸಂಬಂಧವ ನ್ನು ವಿಶದಗೊಳಿಸು ಆತಾ 
ವಾಜತ್ರ ವಸನ ಬ ಸದ ಕಥೆಯ ಉದ್ದೇಶ. 


ಕಾಠಕೋಪನ್ಯಾಸಮುಂಜರಿ ೧೯ 


ನಚಿಕೇತನು ತಂದೆಯ ಅಪ್ಪಣೆಯನ್ನು ಪಡೆದು ಯಮನಲ್ಲಿಗೆ ಹೋದನು. 
ಆದರೆ ಯಮನು ಮನೆಯಲ್ಲಿರಲಿಲ್ಲ; ಅವನು ಬರುವವರೆಗೂ ನಚಿಕೇತನು 
ಉಪವಾಸವನ್ನೇ ಮಾಡಿಕೊಂಡಿದ್ದನು. ಯಮನು ಹಿಂತಿರುಗಿ ಬಂದಾಗ ಅವನ 
ಮಂತ್ರಿಗಳೋ ಅವನ ಹೆಂಡತಿಯೋ ಹೇಳಿದ ಮಾತನ್ನು ಎರಡು ಮಂತ್ರಗಳಲ್ಲಿ 
ತಿಳಿಸಿರುತದೆ. ಅತಿಥಿಯಾದವನು ಮನೆಗೆ ಬಂದರೆ ಅನ್ನವ ್ನವಸತಿಯನ್ನೂ ಕೊಟ್ಟು 
ಸತ್ಕರಿಸಬೇಕಾದದ್ದು ಗೃಹಸ್ಥನ ಧರ್ಮವು. ಈ ಅತಿಥಿಸತ್ಕಾರವನ್ನು 
ಶ್ರುತಿಸ್ಮೃತಿಪುರಾಣಗಳಲ್ಲಿ ಬಹಳವಾಗಿ ಹೊಗಳಿರುತದೆ. ಭಾರತದೇಶದಲ್ಲಿ 
ಅತಿಥಿಸತ್ಕಾರಕ್ಕೆ ಕೊಟ್ಟಿರುವ ಬೆಲೆಯನ್ನು ಮತ್ತೆ ಯಾವ ದೇಶದಲ್ಲಿಯೂ 
ಕೊಟ್ಟಿರುವದಿಲ್ಲ- ಎಂದರೆ ಅತ್ಯುಕಿಯಾಗಲಾರದು. ಮಹಾಭಾರತದಲ್ಲಿ 
ವರ್ಣಿಸಿರುವ ರಂತಿದೇವನ ಕಥೆಯನ್ನು ನಾವೆಲ್ಲರೂ ಕೇಳಿರುತ್ತೇವೆ. ರಂತಿದೇವನು 
ನಲವತೆಂಟು ದಿನಗಳವರೆಗೆ ಉಪವಾಸವಿದ್ದು, ಆಗತಾನ 
ಪಾರಣೆಮಾಡುವದರಲ್ಲಿದ್ದನು. ಅಷ್ಟರಲ್ಲಿ ಅವನ ಧರ್ಮಪಕ್ಷಪಾತವನ್ನು 
ಪರೀಕ್ಲಿಸುವದಕ್ಕೆ ದೇವತೆಗಳು ಒಂದು ಉಪಾಯವನ್ನು ಮಾಡಿದರು. ಅಲ್ಲಿಯೂ 
ಯಮನೇ ಒಬ್ಬ ಚಂಡಾಲನ ವೇಷದಿಂದ ಬಂದು ಅನ್ನವನ್ನು ಬೇಡಿರುತಾನೆ. 
ಹಸಿವಿನಿಂದ ಬಳಲಿಬೆಂಡಾಗಿದ್ದಆ ಚಂಡಾಲನಿಗೆ ತನ್ನಲ್ಲಿದ್ದ ಅಲ್ದಾಹಾರವನ್ನು ಕೊಟ್ಟು 
ಜಲಪಾನದಿಂದಲೇ ಪಾರಣೆಯನ್ನು ಮಾಡುವದಕ್ಕೆ ಹೊರಟ ರಂತಿದೇವನಿಗೆ ಆ 
ನೀರನ್ನೂ ಕೊಡಬೇಕಾದ ಸಂದರ್ಭವು ಬಂದೊದಗಿತು. ಚಂಡಾಲನ ನಾಯಿಗೆ ಬಹಳ 
ಬಾಯಾರಿಕೆಯಾಗಿತ್ತು ಅದಕ್ಕೆ ನೀರುಬೇಕೆಂದು ಪ್ರಾರ್ಥಿಸಿದಾಗ ರಂತಿದೇವನು 
ಹಿಂದೆಮುಂದೆ ನೋಡದೆ ಇದ್ದಷ್ಟು ನೀರನ್ನೂಕೊಟ್ಟುಬಿಟ್ಟನು! ಕೂಡಲೆ ಅಂತರಿಕ್ಚದಿಂದ 
ದೇವತೆಗಳು ಹೂಮಳೆಗರೆದರು. ರಂತಿದೇವನ ಧರ್ಮತತ್ತರತೆಯು 
ಆಚಂದ್ರಾರ್ಕವೂ ಲೋಕವಿಖ್ಯಾತವಾಗಿ ಉಳಿದುಕೊಂಡಿತು! ಅವನಿಗೆ ಸದ್ಧತಿಯೂ 
ದೊರಕಿತು ! 

ಅತಿಥಿಸತ್ಕಾರವನ್ನು ಮಾಡುವದರಿಂದ ಹೇಗೆ ಉತಮಗತಿಯು 
ಪ್ರಾಪ್ತಿಯಾಗುವದೆಂದು ಹೇಳುತವೆಯೋ ಹಾಗೆಯೇ ಅತಿಥಿಯನ್ನು 
ಅನಾದರಮಾಡಿದವರಿಗೆ ಆಗುವ ದುರ್ಗತಿಯನ್ನೂನಮ್ಮಶಾಸ್ತ್ರಗಳು ಮನಸಿನ ಮೇಲೆ 
ಪರಿಣಾಮವಾಗುವ ರೀತಿಯಲ್ಲಿಚಿತ್ರಿಸಿರುತವೆ. ಉದಾಹರಣೆಗೆ ಇಲ್ಲಿಹೇಳಿರುವದರ 
ಅಭಿಪ್ರಾಯವನ್ನು ಸ್ವಲ್ಪ ಮನದಂದುಕೊಳ್ಳಿರಿ. “ಅತಿಥಿಯಾಗಿ ಬ್ರಾಹ್ಮಣನು ಮನೆಗೆ 
ಬಂದರೆ ಅವನು ಮನೆಯನ್ನು ಹೊಕ್ಕ ಅಗ್ನಿಯೆಂದೇ ಭಾವಿಸಬೇಕು. ಮನೆಗೆ 
ಬೆಂಕಿಬಿದ್ದಾಗೆ ಯಾರಾದರೂ ಏನು ಮಾಡಬೇಕೆಂದು ಯೋಚಿಸುತ್ತಾ 


೨೦ ನಚಿಕೇತನು ಕೇಳಿಕೊಂಡ ಮೊದಲನೆಯ ವರ 


ಕುಳಿತುಕೊಳ್ಳುವರೇನು? ಕೂಡಲೆ ಆ ಬೆಂಕಿಯನ್ನುಆರಿಸುವದಕ್ಕೆ ನೀರನ್ನುತರುತಾರೆ. 
ಅಲ್ಲವೆ ? ಅದರಂತೆ ಅತಿಥಿಯಾದ ಬ್ರಾಹ್ಮಣನು ಮನೆಗೆ ಬಂದರೆ ಆ ಅಗ್ನಿಯ 
ಶಾಂತಿಗಾಗಿ ಅರ್ಫ್ಯಪಾದ್ಯಾದಿರೂಪವಾದ ಉದಕವನ್ನು ತರುತಾರೆ ; ಆದ್ದರಿಂದ 
ಯಮನೆ, ಕೂಡಲೆ ನಚಿಕೇತನ ಪಾದ್ಯಾರ್ಥವಾಗಿ ಉದಕವನ್ನು ತೆಗೆದುಕೊಂಡು 
ಬಾ!” ಎಂದು ಹತ್ತಿರವಿದ್ದವರು ಯಮನಿಗೆ ಹೇಳಿರುತಾರೆ. ಅತಿಥಿಯನ್ನು ಹೀಗೆ 
ಅರ್ಥಪಾದ್ಯಾದಿಗಳಿಂದ ಸತ್ಕರಿಸದಿದ್ದರೆ ಗೃಹಸ್ಪನಿಗೆ ಆಗುವ ಕೇಡು ಯಾವದು 9 
ತನಗೆ ಒಳ್ಳೆಯದಾಗಬೇಕೆಂದೇ ಮನುಷ್ಯನು ಹಂಬಲಿಸುತಿರುತಾನೆ ; ಅದಕ್ಕೆ ಆಶೆ 
ಎಂದು ಹೆಸರು. ಕೆಲಕೆಲವು ವೇಳೆಗಳಲ್ಲಿ ಇಂಥದ್ದೊಂದು ಶುಭವು ತನಗೆ 
ಆಗುತದೆಯೆಂದು ತಿಳಿದೇ ಅದನ್ನು ಕಾತರತೆಯಿಂದ ನಿರೀಕಿ ಸುತ್ತಲೂ ಇರುವನು. 
ಇದಕ್ಕೆ ಪ್ರತೀಕ್ಷೆ ಎಂದು ಹೆಸರು. 'ಸತಂಗದಿಂದ ತನಗೆ ಒಕ ಯದಾಗಬೇಕಿಂದು 
ಕ ಪಸ್ಮನಾದವನು ಕೋರುತಿರುವ ದನು. ಎಲ್ಲರಿಗೂ ಪ್ರಿಯವಾಕ್ಯವ ನ್ನು ಆಡಿ 
ಪುಣ್ಯವನ್ನು ಸಂಪಾದಿಸುವದಕ್ಕೆ ಹವಣಿಸುತಿರುವನು. ಕುಟುಂಬದ ಅಭ್ಯುದಯಕ್ಕಾಗಿ 
ಪುತ್ರರು, ಪಶು- ಮುಂತಾದವುಗಳನು ಕೊಡಿಹಾಕಿಕೊಳ್ಳುತ್ತಿರುವನು. ಆದರೆ ಯಾವ 
ಮನೆಯಲ್ಲಿ ಅತಿಥಿಯಾದ ಬ್ರಾಹ `ಣನು ಊಟಮಾಡದೆ ಇರುವನೋ ಆ 
ಅಲಬುದ್ದಿಯ ಗೃಹಸ್ಥನಿಗೆ ಪ್ರ ಸ ದೊರಕದಂತೆ ಆಗಿಬಿಡುವದು. ಆದ್ದರಿಂದ 
ಎಂಥ ಕಷ್ಟದ ಅವಸ್ಥೆಯಲ್ಲಿಯೇ ಇರಲಿ, ಗೃಹಸ್ಮನಾದವನು ಅತಿಥಿಯನ್ನು ಅಸಡ್ಡೆ 
ಮಾಡತಕ್ಕದ್ದಲ್ಲ 

ಉಪವಾಸವಿರುವ ಅತಿಥಿಯ ದೆಸೆಯಿಂದ ಮೃತ್ಯು ದೇವತೆಯಾದ 
ಯಮನಿಗೂ ಭಯವೆ ? - ಎಂದು ಶಂಕಿಸಬಾರದು. ವೆಂದರೆ ಧರ್ಮವು 
ಯಮನಿಗಿಂತಲೂ ದೊಡ್ಡದು. ಯಮನು ಎಲ್ಲರಿಗಿಂತಲೂ ಉತಮಸ್ಥಾನ ಕ 
ಬಂದಿರುವದೂ ಧರ್ಮದಿಂದಲೇ. ಯಮನು ತನ ಲೋಕಕ್ಕೆ ಬಂದವರಿಗೆ 
ದಂಡವನ್ನು ವಿಧಿಸಿ ತಾನೆಂದು ಹೇಳುತ್ತಾರಷ್ಟೆ. ಭು Wi ಅವನ 
ಧರ್ಮಾನುಸಾರವಾಗಿಯೇ ದಂಡವನ್ನು ಸತ್‌ ಉಪಾಧ್ಯಾ ತ... 
ವಿದ್ಯಾರ್ಥಿಗಳಾದ ಹುಡುಗರನ್ನು ಆ ನಾ ಯಾಧಿಪರು ಅಪರಾಧಿ 
ಗಳಿಗೆ ಛಡಿಶಿಕ್ಷೆಯನ್ನು ವಿಧಿಸುವಾಗಲೂ ಹೀಗೆಹೀಗೆಯೇ ವಿಧಿಸಬೇಕು, ಮನ ನಸಿನಲ್ಲಿ 
ಯಾವ ರಚ್ಚನ್ನೂ ವಹಿಸದೆ ಧರ್ಮಕ್ಕಾ ಗಿಯೇ ದಂಡವನ್ನು ಕೊಡಬೇಕು ಎಂದು 


ಶಾಸ್ತ್ರವಿದೆ. ಇದನ್ನೆ ಲ್ಲ ಮಸದಂದುಕೊಂಡು ಗೃಹಸ್ಥರಾದವರು ಅತಿಥಿಗಳನ್ನು ಬಹಳ 
ಗೌರವದಿಂದ ಕಾಣಬೇಕು. 


ಕಾಠಕೋಪನ್ಯಾಸಮಂಜರಿ 2೦ 


ಪ್ರಕೃತವಾಗಿರುವದು ಅತಿಥಿಸತ್ವಾರದ ಮಹಿಮೆ ; ಅದರೆ ತಾನು ಅತಿಥಿ 
ಎಂದು ಪರಸ್ಕಲದಿಂದ ಬರುವವನು ಯಾವ ಮನೆಗೆಂದರೆ ಅವರ ಮನೆಗೆ ನುಗ್ಗಿ "ನಾನು 
ಅತಿಥಿ, ನನಗೆ ಸತ್ಕಾರಮಾಡುವುದು ನಿನ್ನ ಧರ್ಮ' - ಎಂದು ಜಕ್ಕಿಸಿ ಕೇಳಬಾರದು. 
ನಿಷ್ಕಾರಣವಾಗಿ ಪರಾನ್ನವನ್ನು ಉಣ್ಣುವದನ್ನು ಶಾಸ್ತ್ರದಲ್ಲಿ ನಿಷೇಧಿಸಿದೆ. ಅತಿಥಿಗೆ ಅನ್ನವು 
ಹಕ್ಕಿನಿಂದ ಬರತಕ್ಕದ್ದಲ್ಲ, ಅದು ಧರ್ಮ ದೃಷ್ಟಿಯಿಂದ ಅವನಿಗೆ ಸಲ್ಲತಕ್ಕದ್ದಾಗಿದೆ. ಇದು 
ಪ್ರಸಕವಿಷಯವಲ್ಲವಾದ್ದರಿಂದ ಈ ಮಾತನ್ನು ಇಲ್ಲಿಗೆ ಬಿಡೋಣ. 

ಹೀಗೆ ತನ್ನ ಹೆಂಡತಿಯ ಅಥವಾ ಅಮಾತ್ಯರ ಹಿತೋಕ್ತಿಯನ್ನು ಕೇಳಿದ 
ಯಮನು ಕೂಡಲೆ ನಚಿಕೇತನಲ್ಲಿಗೆ ಬಂದು ವಿನಯದಿಂದ ಅರ್ಫ್ಯಪಾದ್ಯಾದಿಗಳಿಂದ 
ಸತ್ಯರಿಸಿದನು. "“ಎಲೈ ಬ್ರಾಹ್ಮಣನೆ, ನಮ್ಮ ಮನೆಯಲ್ಲಿನೀನು ಮೂರು ರಾತ್ರೆಗಳವರೆಗೆ 
ಊಟಮಾಡದೆ ಇದ್ದುಕೊಂಡಿರುತ್ತೀಯಲ್ಲವೆ 7 ಇಗೊ, ನಿನಗೆ ನಮಸ್ಕಾರ | ನನಗೆ 
ಸ್ಪಸಿಯಾಗಲಿ | ನಮ್ಮ ಮನೆಯಲ್ಲಿ ನೀನು ಉಪವಾಸವಿದ್ದದ್ದರಿಂದ ಆದ ದೋಷವು 
ನನಗೆ ತಟ್ಟದೆ ಇರಲಿ | ನೀನು ಅನುಗ್ರಹಬುದ್ದಿಯುಳ್ಳವನೇ ಆದ್ದರಿಂದ ನನಗೆ ಆ 
ದೋಷವು ತಟ್ಟದೆಯೇ ಇರಬಹುದು. ಆದರೂ ನಿನ್ನನ್ನು ಇನ್ನಷ್ಟು ಪ್ರಸನ್ನನಾಗಿ 
ಮಾಡಿಕೊಳ್ಳಬೇಕೆಂದು ನನಗೆ ಮನಸುಂಟಾಗಿದೆ. ಆದ್ದರಿಂದ ನೀನು ಉಪವಾಸವಿದ್ದ 
ಮೂರು ದಿನಗಳಿಗೆ ತಕ್ಕಂತೆ ಒಂದೊಂದು ದಿನಕ್ಕೊಂದರಂತೆ - ಮೂರು ವರಗಳನ್ನು 
ಬೇಡಿಕೂ! ನೀನುಕೇಳಿದ ಮೂರು ವರಗಳನ್ನುತಪ್ಪದೆ ನಾನು ನಡೆಯಿಸಿಕೊಡುವೆನು'' 
ಎಂದನು. 

ದೇವತೆಗಳಲ್ಲಿ ಅತ್ಯುನ್ನತಸ್ಮಾನವನ್ನು ಪಡೆದಿದ್ದ ಯಮನು ಕೂಡ 
ನಚಿಕೇತನೆಂಬ ಚಿಕ್ಕ ಹುಡುಗನ ಅನುಗ್ರಹವನ್ನು ಕೋರಿದ ಬಗೆ, ತನ್ನನ್ನು ಇವನು ಏನು 
ಕೇಳಿಯಾನೆಂಬ ವಿಚಾರವಿಲ್ಲದೆ "ನಿನಗೆ ಇಷ್ಟವಾದ ಮೂರು ವರಗಳನ್ನು ಬೇಡಿಕೊ |' 
ಎಂದು ಧಾರಾಳವಾಗಿ ಹೇಳಿದ್ದು- ಇವು ಸ್ಮರಣೆಯಲ್ಲಿಡತಕ್ಕವಾಗಿರುತವೆ. ಯಮನು 
ತತ್ತ್ವ ಜ್ಞಾನವನ್ನೇ ಪಡೆದುಕೊಂಡಿದ್ದವನು- ಎಂಬುದು ಮುಂದಿನ ಕಥಾಸಂದರ್ಭದಿಂದ 
ನಮಗೆ ತಿಳಿಯಬರುತದೆ. ಆದರೂ ಅವನು ಲೋಕಸಂಗ್ರಹಾರ್ಥವಾಗಿ ಗೃಹಸ್ಥರ 
ಧರ್ಮವನ್ನು ಇಲ್ಲಿ ಆಚರಿಸಿ ತೋರಿಸಿರುತ್ತಾನೆ. ಈ ಅತಿಥಿಸತ್ಕಾರದ ಪ್ರಸ್ತಾಪವೇ 
ಇಲ್ಲದೆ ನಚಿಕೇತನು ಯಮನಲ್ಲಿ ಮೂರು ವರಗಳನ್ನು ಬೇಡಿದಂತೆ ಕಥೆಯನ್ನು 
ಹೇಳಬಹುದಾಗಿತಾದರೂ ಅತಿಥಿಸೇವೆ ಎಂಬುದೊಂದು ಮಹಾಧರ್ಮವು 
ಎಂಬುದನ್ನು ಇಲ್ಲಿ ನಮುಗೆ ತಿಳಿಸಿಕೊಡುವದೂ ಉಪನಿಷತ್ತಿನ ಒಂದು 
ಉದ್ದೇಶವಾಗಿರುತ್ತದೆಯಾದ್ದರಿಂದ ಇಂಥ ಸಂನಿವೇಶವನ್ನು ಕಲಿಸಿ ಈ ಧರ್ಮವನ್ನು 
ಉಪದೇಶಿಸಿರುತದೆ - ಎಂದು ತಿಳಿಯಬೇಕು. 


ಬ ನಚಿಕೇತನು ಕೇಳಿಕೊಂಡ ಮೊದಲನೆಯ ವ 


ತೈತಿರೀಯೋಪನಿಷತಿನಲ್ಲಿ ಗಾರ್ಹಸ್ಥ ದ ಕರ್ಮಗಳ ಹೆಚ್ಚುಗಾರಿಕೆಯನ್ನು 
ತಿಳಿಸಿಕೊಡುವದಕ್ಕಾಗಿ ಒಂದು ಕಡೆಯಲ್ಲಿ ಹೀಗೆಂದು ಹೇಳಿದೆ: ವೇದವನ್ನು 
ಕಲಿಸಿಕೊಟ್ಟು ಶಿಷ್ಯನಾದ ಬ್ರಹ್ಮಚಾರಿಯನ್ನು ಮನೆಗೆ ಹೋಗಿ ಗೃಹಸ್ಥನಾಗಿರೆಂದು 
ಬೋಧಿಸುವಾಗ ಗುರುವು ಈ ಪ್ರಕಾರವಾಗಿ ಶಿಷ್ಯನಿಗೆ ಬೋಧಿಸಬೇಕು. "ಸತ್ಯವನ್ನೇ 
ನುಡಿಯುತಿರು ; ಧರ್ಮವನ್ನೇ ಆಚರಿಸುತ್ತಿರು;ಅಧ್ಯಯನವನ್ನು ಬಿಡಬೇಡ; 
ವೇದವನ್ನು ಕಲಿಸಿಕೊಟ್ಟ ಆಚಾರ್ಯನಿಗೆ ಗುರುದಕ್ಕಿಣೆಯನ್ನು ಕೊಟ್ಟು ಬಳಿಕ 
ವಿವಾಹವನ್ನು ಮಾಡಿಕೊಂಡು ಪ್ರಜಾಸಂತತಿಯನ್ನು ಬೆಳೆಯಿಸುತಿರು. ಧರ್ಮವನ್ನು 
ಮರೆಯದಿರು, ಆತ್ಮರಕ್ಷಣೆಯ ಕಾರ್ಯವನ್ನು ಮರೆಯದಿರು, ಏಳಿಗೆಗೆ ಬೇಕಾದ 
ಕರ್ಮವನ್ನು ಮಾಡದೆ ಇರಬೇಡ; ಅಧ್ಯಯನಾಧ್ಯಾಪನಗಳನ್ನು ಬಿಡಬೇಡ, 
ದೇವಪಿತೃಕಾರ್ಯಗಳನ್ನು ಬಿಡಬೇಡ; ಮಾತೃದೇವನಾಗಿರು, ಪಿತ್ತದೇವನಾಗಿರು, 
ಆಚಾರ್ಯದೇವನಾಗಿರು, ಅತಿಧಿದೇವನಾಗಿರು !'. ಈ ಪಟ್ಟಿಯಲ್ಲಿ ಅತಿಥಿಯನ್ನು 
ದೇವರಂತೆ ಕಾಣುವದೂ ಒಂದು ಧರ್ಮವು, ಗೃಹಸ್ಮನಾದವನು 
ಜ್ಞಾನೋತತಿಯಾಗುವವರೆಗೂ ಮಾಡಬೇಕಾದ ಕರ್ಮಗಳಲ್ಲಿ ಇದೂ 
ಒಂದು-ಎಂದು ಹೇಳಿರುವದನ್ನು ಲಕ್ಷಿಸಬೇಕು. ಘು ಉಪನಿಷತಿನಲ್ಲಿಯೂ ಈ 
ಅತಿಥಿಸತ್ಕಾರದ ಅವಶ್ಯಕರ್ತವೃತ್ತವನ್ನು ಯಮನ ವಾಕ್ಯದ ನೆಪದಿಂದ 
ಉಪದೇಶಿಸಿರುತದೆ. 

ನಚಿಕೇತನನ್ನು "ನಿನಗೆ ಇಷ್ಟವಾದ ಮೂರು ವರಗಳನ್ನು ಬೇಡಿಕೊ!' ಎಂದು 
ಯಮನು ಕೇಳಿದಾಗ ಅವನ ಮನಸಿನಲ್ಲಿ ಹೊಳೆದ ಮೊಟ್ಟಮೊದನೆಯ ವರವು 
ಯಾವದೆಂಬುದನ್ನು ಮನಸಿಗೆ ತಂದುಕೊಂಡರೂ ಈ ಪ್ರಕರಣವು ಧರ್ಮದ 
ಮಹತ್ತ್ವವನ್ನು ಬೋಧಿಸುವದಕ್ಕೇ ಬಂದಿದೆ ಎಂಬುದು ಸ್ಪಷವಾಗುತದೆ. ನಚಿಕೇತನು 
ತಂದೆಯ ಯಜ್ಞವು ಪರಿಪೂರ್ತಿಯಾಗಿ ಅವನಿಗೆ ಆ ಧರ್ಮದ ಫಲವು ಬರಲಿ [- 
ಎಂಬ ಹಾರೈಕೆಯಿಂದಲೇ "ನನ್ನನ್ನು ಯಾರಿಗೆ ದಾನಮಾಡುತ್ತೀಯೆ ೧' ಎಂದು 
ಕೇಳಿದ್ದನು. ಆದರೆ ತಂದೆಗೆ ಆ ವಿಷಯವು ಮನಸಿಗೆ ಹತ್ತದೆ ಸಿಟ್ಟಿನಿಂದ ಅದನು" ನಿನ್ನನ್ನು 
ಮೃತ್ಯುವಿಗೆ ಕೊಟ್ಟಿರುತ್ತೇನೆ' ಎಂದುಬಿಟ್ಟಿದ್ದನು. ನಚಿಕೇತನು ಆಗಲೂ 
ಧರ್ಮಬುದ್ಧಿಯನ್ನು ಬಿಡಲಿಲ್ಲ ಸತ್ಯನಾರಾಯಣಪೂಜೆಯನ್ನು ಮಾಡುತಿರುವಾಗಲೆ 
ಅಸತ್ಯವನ್ನು ನುಡಿಯುವ ಅವಿವೇಕಿಯಂತೆ ತಂದೆಯು "ಮೃತ್ಯುವಿಗೆ ಕೂಟಿದೇನೆ' 
ಎಂದು ಅಸತ್ಯವನ್ನಾಡಿದಂತಾಗಬಾರದು ಎಂಬುದು ಅವನ ಹಾರೈಕೆ. ಆದರಿಂದಲೇ 


td 


ಕೊಟ್ಟಮಾತಿಗೆ ತಪ್ಪದೆ ಇರುವದರ ಮಹತ್ತ್ವವನ್ನುತಂದೆಗೆ ನೆನಪಿಗೆ ತಂದುಕೊಟನು: 


ಕಾಠಶಕೋಪನಾಸಮಂಜರಿ ೨೩ 


ಆ ತಂದೆಯೂ ಪ್ರಸನ್ನನಾಗಿ "ಆಗಲಿ! ನನ್ನ ವಚನದಂತೆ ಯಮನ ಬಳಿಗೆ ಹೋಗು' 
ಎಂದು ಅನುಜ್ಞೆಯನ್ನು ಕೊಟ್ಟಿದ್ದನು. ಇಷ್ಟೆಲ್ಲಾಆದರೂ ತಂದೆಗೆ ತನ್ನಪ್ರಿಯಪುತ್ರನನ್ನು 
ಯಮನಲ್ಲಿಗೆ ಕಳುಹಿಸಿಕೊಟ್ಟೆನೆಂಬ ಮನೋವ್ಯಥೆಯುಂಟಾಗದೆ ಇದ್ದೀತೆ ? ಈ 
ವ್ಯಥೆಯು ತನ್ನಿಂದಲೇ ಅಲ್ಲವೆ, ಆದದ್ದು? ಯಮನು ಕೊಟ್ಟಿರುವ ಈ ಮೂರು 
ವರಗಳಲ್ಲಿ ಅತ್ಯಂತಮುಖ್ಯವಾಗಿ ಮೊದಲು ನಾನು ಕೇಳತಕ್ಕದ್ದು ತಂದೆಯ 
ಪ್ರಸನ್ನತೆಯಲ್ಲದೆ ಮತ್ತೆಯಾವದಿದ್ದೀತು? - ಎಂದು ಅವನು ಯೋಚಿಸಿಕೊಂಡನು. 
ವೇದದಲ್ಲಿ ಮಾತೃದೇವನಾಗಿರು, ಪಿತ್ಫದೇವನಾಗಿರು | - ಎಂದು ವಿಧಿಸಿದೆ. 
ತಂದೆಯೆಂದರೆ ನನಗೆ ದೇವರ ಸಮಾನನೇ ಆಗಿರುತಾನೆ. ಆದ್ದರಿಂದ ಮೊದಲು 
ಪಿತೃಭಕಿಯನ್ನು ನಾನು ಸಂಪಾದಿಸಿಕೊಳ್ಳಬೇಕು, ತಂದೆಯನ್ನು ಪ್ರಸನ್ನನಾಗಿ 
ಮಾಡಿಕೊಳ್ಳಬೇಕು. ಯಮನ ಕರುಣೆಯಿದ್ದರೆ ಅದೇನೂ ಅಸಾಧ್ಯವಲ್ಲ ~ ಎಂಬುದನ್ನು 
ಮನದಂದು ಅವನು ಹೀಗೆಂದು ಬೇಡಿಕೊಂಡನು: "ಯಮದಧರ್ಮರಾಯನೆ, ನೀನು 
ಮೃತ್ಯುದೇವತೆ ; ಮರಣವು ನಿನಗೆ ಅಧೀನವಾಗಿರುತದೆ. ಈಗ ನನ್ನ ತಂದೆಯು ನನ್ನ 
ಮರಣದಿಂದ ಮನಸಿನಲ್ಲಿ ತಳಮಳಗೊಂಡಿರುತಾನೆ. "ನನ್ನ ಮಗ ಯಮನಲ್ಲಿಗೆ 
ಹೋದನಲ್ಲ! ಆ ನನ್ನ ಮಗನು ಏನು ಏನುಮಾಡುತಿರುವನೋ' ಎಂದು 
ಚಿಂತಿಸುತ್ತಿರುತ್ತಾನೆ, ಅವನ ಈ ತಳ್ಳಂಕವು ಸಂಪೂರ್ಣವಾಗಿ ಹೋಗಿಬಿಡಬೇಕು. 
ನೀನು ನನ್ನನ್ನು ಹಿಂದಕ್ಕೆ ಕಳುಹಿಸಿದರೆ, "ಆಹ! ಇವನೇ ಆ ನನ್ನ ಮಗನಾದ ನಚಿಕೇತನು!' 
ಎಂದು ತಂದೆಯು ನನ್ನನ್ನು ಗುರುತಿಸಿದರೆ ಆಗ ಅವನ ಮನೋವ್ಯಥೆಯು 
ದೂರವಾದೀತು ! ನಾನು ತಂದೆಗೆ ಮನೋವ್ಯಥೆಯನ್ನುಂಟುಮಾಡಿದ್ದಕ್ಕೆ ಆಗ 
ಪರಿಹಾರವಾದಂತಾಗುವದು. ಆದ್ದರಿಂದ ಎಲೈ ದೇವನೆ, "ಈ ಹುಡುಗನು ಹೀಗೆ 
ಮಾಡಿ ನನ್ನ ಮನಸಿಗೆ ಇಲ್ಲದ ವೃಥೆಗೆ ಕಾರಣನಾದನಲ್ಲ!' ಎಂದು ನನ್ನ ತಂದೆಯು 
ಸಿಟ್ಟುಮಾಡಬಾರದು ನನ್ನನ್ನು ಕಂಡು ಗುರುತಿಸಿ, ಸಂತೋಷದಿಂದ ಮನಸಿನಲ್ಲಿ 
ಪ್ರಸನ್ನನಾಗಬೇಕು. ದಯವಿಟ್ಟು ಹಾಗೆ ಅನುಗ್ರಹಿಸು! ಇದೇ ನೀನು ಕೊಟ್ಟಿರುವ 
ಮೂರು ವರಗಳಲ್ಲಿ ನಾನು ಕೇಳಿಕೊಳ್ಳುವ ಮೊದಲನೆಯ ವರವು !'' ಎಂದನು. 
ಇದರಿಂದ ಪಿತ್ಫಸೌಮನಸ್ಯವೆಂಬುದು ಅಂತಃಚರಣದ ದೋಷವನ್ನೆಲ್ಲ ಕಳೆದು ಜ್ಞಾನಕ್ಕೆ 
ಯೋಗ್ಯತೆಯನ್ನು ಕೊಡಬಲದು ಆದ್ದರಿಂದ ಪಿತೃಭಕಿಯನ್ನು 
ಸಂಪಾದಿಸಿಕೊಳ್ಳಬೇಕು - ಎಂದು ಬೋಧಿಸಿದಂತೆ ಆಗಿರುತದೆಯಲ್ಲವೆ ಟಿ 
ನಚಿಕೇತನು ಕೇಳಿದ ವರವನ್ನುಯಮನು ಕೂಡಲೆ ಕೊಟ್ಟುಬಿಟ್ಟನು. “ಅಪ್ಪ, 
ನಿನ್ನತಂದೆಯು ಮೊದಲು ಹೇಗೆ ನಿನ್ನಲ್ಲಿ ಪ್ರೇಮಯುಕನಾಗಿದ್ದನೋ ಹಾಗೆಯೇ ನಿನ್ನನ್ನು 
ನಾನು ಬಿಟ್ಟುಕಳುಹಿಸಿದ ಮೇಲೆಯೂ ಪ್ರೀತಿಯಿಂದ ಗುರುತಿಸುವನು. ನಿನ್ನ 


೨೪ ನಚಿಕೇತನು ಕೇಳಿಕೊಂಡ ಮೊದಲನೆಯ ವರ 


ಮೇಲೆ ಯಾವ ಕೋಪವನ್ನೂಮಾಡದೆ ಯಾನ ಸಿಟ್ಟಿನ ಭರವೂ ಇಲ್ಲದೆ ಸುಖದಿಂದ 
ಮುಂದಿನ ದಿನಗಳ ರಾತ್ರೆಗಳಲ್ಲಿಯೂ ನಿದ್ರಿಸುವನು. "ಮೃತ್ಯುವಿನ ಬಾಯಿಂದ 
ಬಿಡುಗಡೆಹೊಂದಿಬಂದನಲ್ಲ!' ಎಂದು ಸಂತೋಷದಿಂದ ನಿನ್ನನ್ನು ಕಾಣುವನು. 
ಇಗೊ, ನೀನು ಕೇಳಿದ ಮೊದಲನೆಯ ವರವನ್ನುಕೊಟ್ಟಿರುತೇನೆ'' ಎಂದು ಯಮನು 
ಉತರವನ್ನು ಕೊಟ್ಟನು. 

ಯಮನ ಮಾತಿನಿಂದ ನಾವು ತಿಳಿದುಕೊಳ್ಳಬೇಕಾದದ್ದೇನು 7 ಹು 
ಮೊದಲನೆಯ ವರದ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದದ್ದೇನು 9 
ಉಪನಿಷತ್ತು ಅತಿಥಿಸತ್ಕಾರಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಮಾತನಾಡಿರುವದರಿಂದ 
ನಾವು ತಿಳಿದುಕೊಳ್ಳಬೇಕಾದದ್ದೇನು ? ಗಾರ್ಹಸ್ಥ್ಯವೆಂಬುದು ಶಾಸ್ತ್ರದೃಷ್ಟಿಯಿಂದ ಬಹಳ 
ದೊಡ್ಡ ಆಶ್ರಮವು. ಅಲ್ಲಿ ಧರ್ಮವನ್ನು ಸಂಪಾದಿಸಿಕೊಳ್ಳು ವದಕ್ಕೆ ಇರುವಷ್ಟು 
ಅವಕಾಶವು ಮತ್ತೆಲ್ಲಿಯೂ ಇರುವದಿಲ್ಲ ಕುಟುಂಬಪೋಷಣೆ, 
ಮಾತಾಪಿತೃಶುಶ್ರೂಷೆ, ಆಚಾರ್ಯಶುಶ್ರೂಪೆ, ಅತಿಥಿಸೇವೆ, ಜನತಾಸೇವೆ - ಇವೇ 
ಮುಂತಾದ ಧರ್ಮಗಳನ್ನು ಆಚರಿಸುವದಕ್ಕೆ ಗಾರ್ಹಸ್ಟ್ಯವೊಂದೇ ಅವಕಾಶವನ್ನು 
ಕಲ್ಪಿಸಿಕೊಡುವ ಆಶ್ರಮವಾಗಿದೆ. ಗೃಹಸ್ಥನಾಗುವದು ತನ್ನಕಾಮಭೋಗಗಳಿಗೆ ಎಂದು 
ತಿಳಿಯುವವನು ಅವಿವೇಕಿಯು. ವಿದ್ಯಾಬುದ್ದಿಗಳನ್ನು ಸಂಪಾದಿಸಿಕೊಂಡು, 
ದೃಢಾಂಗನಾಗಿ ಆರೋಗ್ಯವನ್ನು ಕಾಪಾಡಿಕೊಂಡಿರುವ ಬ್ರಹ್ಮಚಾರಿಯು ತನಗೆ 
ಸದ್ಧಶಳಾಗಿರುವ ಧರ್ಮಪತ್ನಿಯೋರ್ವಳನ್ನು ಮದುವೆಯಾಗಿ ವಂಶಕ್ಕೆ ಕೀರ್ತಿಯನ್ನು 
ತರುವ ಮಕ್ಕಳನ್ನು ಪಡೆಯುವದು ಮೊದಲನೆಯ ಕರ್ತವ್ಯವು. ಇಹದಲ್ಲಿ ತನ್ನ 
ಸುತಮುತಲಿರುವ ಬ್ರಹ್ಮಚಾರಿಗಳು, ಸಾಧುಸಂನ್ಯಾಸಿಗಳು, ಅತಿಥಿಗಳು - 
ಮುಂತಾದವರಿಗೆ ಬೇಕಾದ ಆನುಕೂಲ್ಯಗಳನ್ನು ಕಲ್ಪಿಸಿಕೊಟ್ಟು ಪುಣ್ಯವನ್ನು 
ಸಂಪಾದಿಸಿಕೊಳ್ಳುವದಕ್ಕೆ ಇದು ಉತಮವಾದ ಆಶ್ರಮವು. ಈ ಆಶ್ರಮದಲ್ಲಿ 
ಧರ್ಮವನ್ನು ಸಂಪಾದಿಸಿಕೊಳ್ಳುವದು ಪರಲೋಕದಲ್ಲಿ ಸದ್ಧತಿಗೂ 
ಕಾರಣವಾಗುವದು, ಚಿತ್ರಶುದ್ಧಿಯ ಮೂಲಕವಾಗಿ ಪರಂಪರೆಯಿಂದ 
ಜ್ಞಾನಪ್ರಾಪಿಗೂ ಕಾರಣವಾಗುವದು. ಇದು ನಾವು ಮೊದಲು ಮನಸಿಗೆ 
ಹತ್ರಿಸಿಕೊಳ್ಳಬೇಕಾದದ್ದು 

ಅತಿಥಿಯು ತನ್ನ ಮನೆಯಲ್ಲಿ ಉಪವಾಸಮಾಡಿದರೆ ತನ್ನ ಇಹಪರ 
ಸೌಖ್ಯಕ್ಕೆಲ್ಲ ಹಾನಿಯನ್ನು ತಂದುಕೊಂಡಂತೆ - ಎಂಬ ಶಾಸ್ತ್ರವಚನದಿಂದ ಏನು 
ತಿಳಿದುಕೊಳ್ಳಬೇಕು? ನಾವು ಹೇಗಾದರೂ ಬಡತನದಿಂದ ಜೀವನಮಾಡಿಕೊಂಡು 
ನಮ್ಮ ನಮ್ಮ ಪೂರ್ತಕ್ಕೆ ಅನ್ನಾಹಾರಗಳನ್ನು ಒದಗಿಸಿಕೊಂಡರೆ ಸಾಲದು. ಯಾರು ಸ್ವತಃ 


ಕಾತಕೋಪನ್ಯಾ ಸಮಂಜರಿ ೨೫ 


ಧನಸಂಪಾದನೆಗೆ ಅರ್ಹತೆಯಿಲ್ಲದವರೋ ಅಂಥ ದೀನಾಂಧಬಧಿರಾದಿಗಳಿಗೂ 
ಬ್ರಹ್ಮಚಾರಿ, ಸಂನ್ಯಾಸಿ - ಮೊದಲಾದವರಿಗೂ ಆಗಂತುಕರಾಗಿ ಬರುವ ಅತಿಥಿ 
ಅಭ್ಯಾಗತರಿಗೂ ಆಗುವಂತೆ ನಾವು ತಕ್ಕಮಟ್ಟಿಗೂ ಅನ್ನವನ್ನುಸಂಪಾ ವಿಸಿಕೊಳ್ಳುವದಕ್ಕೆ 
ಯತ್ನಿಸಬೇಕು. ಮನೆಯಲ್ಲಿ ಇಂತಿಷ್ಟು ಜನರಿರುವದರಿಂದ, ಜನಕ್ಕೆ ಒಂದು ಪಾವಿನಂತೆ 
ಅಕ್ಕಿಯಿರಬೇಕು- ಎಂಬ ಲೆಕ್ಕದ ಭಾವನೆಯನ್ನು ದೂರಮಾಡಬೇಕು. ನಾನೂ ಉಂಡು 
ಮಿಕ್ಕವರಿಗೂ ಕೊಡುವಷ್ಟು ಧನಧಾನ್ಯಗಳನ್ನು ಸಂಪಾದಿಸುವದು ನನ್ನ ಕರ್ತವ್ಯವು - 
ಎಂಬುದನ್ನು ಮನಗಂಡು ಅದರಂತೆ ಪ್ರಯತ್ನಿಸಬೇಕು. ಇದು ನಾವು ಇಲ್ಲಿ 
ತಿಳಿದುಕೊಳ್ಳಬೇಕಾದ ಎರಡನೆಯ ಉಪದೇಶವು. 

ಇನ್ನೊಂದು ವಿಚಾರವನ್ನು ಇಲ್ಲಿ ಸಷ್ಟಗೊಳಿಸುವದು ಅವಶ್ಯವಾಗಿರುತ್ತದೆ. 
"ನಾವು ವಿರಕರು, ತತ್ತ್ವವಿಚಾರಕರು; ನಮಗೆ ವ್ಯವಹಾರದಲ್ಲಿಆಸಕಿಯಿಲ್ಲ ಆದ್ದರಿಂದ 
ನಾವೇನೂ. ದುಡಿಯಬೇಕಾದದ್ದಿಲ್ಲ'. ಎಂಬ ಸೋಗುಹಾಕಿಕೊಂಡು 
ಕರ್ತವ್ಯಕರ್ಮವನ್ನು ಕೈಬಿಡುವದು ಮಹಾ ಹಾಪಾಪಕರ. ಗೃಹಸ್ಥನಾದವನು ಎಷ್ಟೇ 
ವಿರಕನಾಗಿರಲಿ, ತನಗೂ ತನ್ನ ಕುಟುಂಬಕ್ಕೂ ಅತಿಥ್ಯಾದಿಗಳಿಗೂ ಬೇಕಾದದ್ದನ್ನು 
ಸಂಪಾದಿಸುವ ಪ್ರಯತ್ನದಲ್ಲಿರಬೇಕಾದದ್ದು ಅತ್ಯ ವಶ್ಯವು. ಪರಮೇಶ್ವರನಲ್ಲಿಯೇ 
ಅನನ್ಯಭಕಿಯಿಂದ ಇದುಕೊಂಡು "ನ ನಾಳೆಗೆ ವಿನು? ಎಂಬ ಯೋಚನೆಯೇ ಇಲ್ಲದ 
ES ಕಲವರು ಆಗಿಹೋಗಿರುತಾರೆ. ಈಗಲೂ ಅಂಥವರು ಕಿಲವರು 
ಅಲ್ಲಲ್ಲಿ ಅರಲೂಬಹುದು. ಆದರೆ ಅವರು ಕೂಡ ಅತಿಥಿಸತ್ಕಾರದ ವಿಷಯದಲ್ಲಿ 
ಅನಾದರವನ್ನು ಮಾಡಿದ್ದು ಕಂಡುಬಂದಿರುವದಿಲ್ಲ ಅತಿಥಿ ಪೂಜೆಯೆಂಬುದೊಂದು 
ಗೃಹಸ್ಮಧರ್ಮದ ಪರಮಭೂಷಣವು ಎಂಬುದನ್ನೇ ಅವರು ತಮ್ಮ 
ಆದರ್ಶನಿಷ್ಠೆ ಯಿಂದಲೂ ಫಟ ತೋರಿಸಿಕೊಟ್ಟಿರುತಾರೆ. ಯಮನು 
ಮಹಾತತ್ಮ ಹಾ _ನಿಯಾದರೂ ತನ | ಆಧಿಕಾರಿಕಕರ್ತವ ವೃತೆಯನ್ನು ಹೇಗೆ 
ಪಾಲಿಸುತಿದಗೋ. ತನ ಮನೆಗೆ ಬಂದ "ಅತಿಥಿಯಾದ ಒಬ್ಬಸಣ್ಣ ಬ್ರಹ್ಮಚಾರಿಯನ್ನು 
ಕೂಡ ಅನಾದರಮಾಡದೆ ಹೇಗೆ ಪೂಜ್ಯಬುದ್ಧಿಯಿಂದ ಕಂಡನೋ ಹಾಗೆಯೇ 
ಗೃಹಸ್ಮರಾದವರೆಲ್ಲರೂ ತಮಗೆ ಇಹಪರಗತಿಯಾಗಬೇಕೆಂಬ ಆಶೆಯಿದ್ದರೆ ಅವಶ್ಯವಾಗಿ 
ಈ ಧರ್ಮವನ್ನು ಅನುಸರಿಸತಕ್ಕದ್ದು ಅವಶ್ಯವು 

ಜನಸಂಖ್ಯೆ ಹೆಚ್ಚಿದೆ, ಅರ್ಥಶಾಸ್ತ್ರಾನುಸಾರವಾಗಿ ಇಂತಿಷ್ಟು ನಾವು 
ದುಡಿಯಬೇಕು, ಹೀಗೆಯೇ ವಿನಿಯೋಗಿಸಬೇಕು, ದಾನಧರ್ಮಗಳ ಹೆಸರಿನಲ್ಲಿ 
ಆಹಾರಾದಿಗಳನ್ನು ಪೋಲುಮಾಡಬಾರದು - ಎಂದು ಲೌಕಿಕವ್ಯ ವಹಾರದ 
ದೃಷ್ಟಿಯನ್ನು ಅವಲಂಬಿಸಿ ಧ ರ್ಮಬುದ್ದಿಯನ್ನು ತಾವೂ ತೊರೆದು ಮಿಕ್ಕವರನ್ನೂ 


೨೬ ನಚಿಕೇತನು ಬೇಡಿದ ಎರಡನೆಯ ವರ 


ಧರ್ಮಬುದ್ದಿಯ ಮಾರ್ಗದಿಂದ ತಪ್ಪಿಸುವ ಅವಿವೇಕಿಗಳಿಗೇನೂ ಈಗೆ: 
ಕೊರತೆಯಿರುವದಿಲ್ಲ ಆದರೆ ಕೇವಲಶರೀರಪ್ರಧಾನವಾದ ಚಾರ್ವಾಕ ಬುದ್ಧಿಯಿಲ್ಲದೆ, 
ಜನ್ಮಾಂತರ, ಲೋಕಾಂತರ, ಪಾಪಪುಣ್ಯ, ಅನಿತ್ಯಸುಖದುಃಖಗಳು, ನಿತ್ಯಸುಖ ಎ 
ಮುಂತಾದವುಗಳಲ್ಲಿ ವಿಶ್ವಾಸವನ್ನಿಟ್ಟಿರುವ ಆಸಿಕರು ಅಂಥ ಅದೂರದೃಷಿಗಳ ತರ್ಕಕ್ಕೆ 
ಮರುಳಾಗಿ ತಮ್ಮ ಅಭ್ಯುದಯನಿಃಶ್ರೇಯಸಗಳಿಂದ ಎಂದಿಗೂ ವಂಚಿತರಾಗಬಾರದು. 
ನಮ್ಮಲ್ಲಿ ಪ್ರತಿಯೊಬ್ಬನೂ ಅವನವನ ಯೋಗ್ಯತೆಗೆ ತಕ್ಕಂತೆ ದುಡಿದು ಧನಧಾನ್ಯಾದಿ 
ಸಂಪತನ್ನು ಅಭಿವೃದ್ಧಿಗೊಳಿಸಿಕೊಳ್ಳಬೇಕು. ಯಾರು ಹೆಚ್ಚಿನ ಬುದ್ಧಿಜೀವಿಗಳೋ, 
ಯಾರು ಇನ್ನೂ ವಿದ್ಯಾಕಾಲಕ್ಷೇಪದಲ್ಲಿರುವ ಬ್ರಹ್ಮಚಾರಿಗಳೋ, ಯಾರು ವಯಸ್ಸಾಗಿ 
ಅಥವಾ ಪೂರ್ವಸಂಸ್ಕಾರದಿಂದ ಉಂಟಾದ ಪರಮವಿರಕಿಯಿಂದ 
ಸಂನ್ಯಾಸಿಗಳಾಗಿರುವರೋ, ಅಂಥವರಿಗೆ ಕಾಯಕಷ್ಟವನ್ನು ಮಾಡುವ ಅವಕಾಶವಿಲ್ಲದೆ 
ಇರಬಹುದು. ಆದರೆ ಶರೀರದಲ್ಲಿ ದಾರ್ಥವಿರುವ ಗೃಹಸ್ಮನಾದವನು ಹೇಗಾದರೂ 
ಮಾಡಿ ಅನ್ನವಸ್ಟ್ರಾದಿಗಳನ್ನು ಸಂಪಾದಿಸಲೇಬೇಕು, ದಾನಧರ್ಮಾದಿಗಳನ್ನೂ 
ಮಾಡಲೇಬೇಕು. ಅದರಿಂದಲೇ ನಮಗೆ ಸಕಲಪುರುಷಾರ್ಥಗಳೂ ಲಬಿಸುವವು. 
ಇದೇ ವೇದೋಪದೇಶದಿಂದ ನಾವು ಪಡೆದುಕೊಳ್ಳಬೇಕಾಗಿರುವ ಪರಮಲಾಭವು. 


೪. ನಚಿಕೇತನು ಬೇಡಿದ ಎರಡನೆಯ ವರ 


ಸ್ವರ್ಗೇ ಲೋಕೇ ನ ಭಯಂ ಕಿಂಚನಾಸ್ತಿನ ತತ್ರ ತ್ವಂ ನ 
ಜರಯಾ ಬಿಭೇತಿ 1 ಉಭೇ ತೀರ್ತ್ವಾ ಅಶನಾಯಾಪಿಪಾಸೇ 
ಶೋಕಾತಿಗೋ ಮೋದತೇ ಸ್ವರ್ಗಲೋಕೇ 110೨1 


ಸ ತ್ತಮಗ್ನಿಂ ಸ್ವರ್ಗಮಧ್ಯೇಷಿ ಮೃತ್ಯೋ ಪ್ರಬ್ರೂಹಿ ತಗ್‌ಂ 
ಶ್ರದ್ಧಧಾನಾಯ ಮಹ್ಯಮ್‌ । ಸ್ಪರ್ಗಲೋಕಾ ಅಮೃತತ್ವಂ 
ಭಜನೇ ಏತದ್‌ ದ್ವಿತೀಯೇನ ವೃಣೇ ವರೇಣ I ೧೩ ॥| 


ಪ್ರ ತೇ ಬ್ರವೀಮಿ ತದು ಮೇ ನಿಬೋಧ ಸ್ಪರ್ಗಮಸ್ಲಿಂ 
ನಚಿಕೇತ: ಪ್ರಜಾನನ್‌ | ಅನಂತಲೋಕಾಪಿಮಥೋ ಪ್ರತಿಷ್ಠಾಂ 
ವಿದ್ಧಿ ತ್ವಮೇತಂ ನಿಹಿತಂ ಗುಹಾಯಾಮ್‌ W0೪1 


ಕಾಶಕೋಪನಾಸಮಂಜರಿ ೨೬ 


| ಕಾಠಶಕೋಪನಿಷತ್ತು ಸ್ವಲ್ಪ ಸಣ್ಣದೇ ಆದರೂ ಅದರಲ್ಲಿ ತತ್ತ್ವಕ್ಕೇನೂ 
ಕಡಿಮೆಯಿಲ್ವ ಭಗದ್ಗೀತೆಯಂತೆ ಇದರಲ್ಲಿ ಸಾಧನಸಿದ್ದಾಂತಗಳೆರಡರ ತತ್ತ್ವವನ್ನೂ 
ಸಂಗ್ರಹಿಸಿ ಹೇಳಿದೆ. ಶ್ರುತಿಸ್ಕೃತಿಗಳೆರಡಕ್ಕೂ ಅಧ್ಯಾತ್ಮ ತತ್ತ್ವವನ್ನು ಹೇಳುವದೇ 
ಉದ್ದೇಶವಾದರೂ ಗೀತೆಯಂಥ ಸ್ಮ ಪತಿಯಲ್ಲಿ ಅದನ್ನು ವಿಸಾರವಾಗಿ ಹೇಳಿರುತದೆ; 
ಶ್ರುತಿಯಲ್ಲಿ ಮಾತ್ರ ಅದನು ಬಹಳ ಸಂಗ್ರಹವಾಗಿ ಸೂಚಿಸಿರುತದೆ. ಈ 
ಉಪನಿಷತಿನಲ್ಲಿಕರ್ಮ, ಉಪಾಸನೆ, ಜ್ಞಾನ - ಈ ಎಲ್ಲದರ ತತ್ತ್ವವೂ ಇದೆ ;ಆದರೆ 
ಪ್ರಧಾನವಾಗಿ ಜ್ಞಾನವನ್ನೇ ಹೇಳಿರುತದೆ. ಆದ್ದರಿಂದ ನಾವು ಒಳಹೊಕ್ಕು ಕರ್ಮ, 
ಉಪಾಸನೆ - ಇವುಗಳ ವಿಷಯವನ್ನು ಬಲ್ಲವರ ಸಹಾಯದಿಂದ 
ವಿಮರ್ಶಿಸಬೇಕಾಗುತ್ತದೆ. ಇತಿಹಾಸಪುರಾಣಗಳ ಬಲದಿಂದ ಶ್ರುತ್ಯರ್ಥವನ್ನು ಚೆನ್ನಾಗಿ 
ಮನದಟ್ಟುಮಾಡಿಕೊಳ್ಳಬೇಕಾಗಿರುತದೆ. 

ವೇದೋಕಕರ್ಮವೆಂಬುದು ಮೇಲೆಮೇಲೆ ನೋಡಿದರೆ ಬರಿಯ ಕೆಲವು 
ಕ್ರಿಯೆಗಳ ಕಲಾಪವೆಂತ ತೋರುತದೆ. ಆದರೆ ಯಜ್ಞರೂಪವಾದ ವಿಸ್ತಾರವಾದ 
ಕರ್ಮವನ್ನು ಚೆನ್ನಾಗಿ ಒಳಹೊಕ್ಕು ಪರೀಕ್ಷಿಸಿದರೆ ಆಗ ಅದರಲ್ಲಿಎಂಥ ಅಮೋಘವಾದ 
ತತ್ತ್ವಗಳು ಅಡಗಿವೆ ಎಂಬುದು ಮನಸಿಗೆ ತಟ್ಟುತ್ತದೆ. ಯಜ್ಞದಲ್ಲಿ ಉಪಯೋಗಿಸುವ 
ಮಂತ್ರಗಳು, ಅಲ್ಲಿ ಆರಾಧನೆಮಾಡುವ ದೇವತೆಗಳು, ಯಜಮಾನನು ಕರ್ಮಕ್ಕಾಗಿ 
ಇಟ್ಟುಕೊಳ್ಳುವ ಯತ್ತಿಜರುಗಳು, ಅವರವರು ಮಾಡುವ ಬೇರೆಬೇರೆಯ ಕರ್ಮದ 
ಭಾಗಗಳು - ಇವುಗಳ ವಿವರವನ್ನು ಶ್ರವಣಮಾಡಿದರೂ ಸಾಕು, ಯಜ್ಞವಿದೈ 
ಎಂಬುದು ಎಂಥ ಅಗಾಧವಾದ ತತ ಗಳನ್ನು ಒಳಗೊಂಡಿದೆ ಎಂಬುದು ಮನಸಿಗೆ 
ಹೊಳೆದೀತು. ಯಜ್ಞದಲ್ಲಿ ಉಪಯೋಗಿಸುವ ಅಗ್ನಿ ಎಂಬುದು ಎರಾಡಾತ್ಮನ 
ಪ್ರತಿರೂಪವು ಎಂದು ಬ್ರಾಹ್ಮಣಗಳಲ್ಲಿ ಹೇಳಿರುತ್ತದೆ. ಅಂಚೆಕಚೇರಿಯ ಪೆಟ್ಟಿಗೆಯಲ್ಲಿ 
ಹಾಕಿದ ಕಾಗದವು ದೂರದೇಶಕ್ಕೆ ತಲುಪುವಂತೆ ಈ ಅಗ್ನಿಯ ಮೂಲಕವೇ 
ದೇವತೆಗಳಿಗೆಲ್ಲ ಯಜಮಾನನು ಕೊಡುವ ಆಹುತಿಗಳು ತಲುಪುತವೆ. 
ಸಂಹಿತಾಭಾಗದಲ್ಲಿ ಹೇಳಿರುವ ಮಂತ್ರಗಳು ಬ್ರಾಹ್ಮಣಗಳಲ್ಲಿ ವಿಧಿಸಿ ಹೊಗಳಿರುವ 
ಕರ್ಮಗಳಿಗೆ ಅಂಗವಾಗಿರುತವೆ. ಈ ಬ್ರಾಹ್ಮಣಗಳಲ್ಲಿ ಅರಣ್ಯದಲ್ಲಿಯೇ 
ಅಧ್ಯಯನಮಾಡಬೇಕಾದ ಕೆಲವು ಭಾಗಗಳಿರುವದರಿಂದ ಆ ಬ್ರಾಹ್ಮಣಭಾಗಕ್ಕೆ 
ಆರಣ್ಯಕಗಳು ಎಂದು ಹೆಸರು. ಆ ಆರಣ್ಯಕಗಳೊಳಗೇ ಬಲುಮಟ್ಟಿಗೆ 
ಉಪನಿಷತ್ತುಗಳು ಬಂದಿರುತವೆ. ವೇದದಲ್ಲಿ ಅಡಗಿರುವ ಸಂಸ್ಕೃತಿ ಎಂಬುದು ಎಷ್ಟು 
ವಿಶಾಲವಾಗಿದೆ ! ವಿಜಯನಗರದ ಹಾಳುಕಟ್ಟಡಗಳನ್ನು ನೋಡಿಯೇ ನಾವು ಆ 
ಸಾಮ್ರಾಜ್ಯವನ್ನು ಕೊಂಡಾಡುತಿರುತೇವೆ :ಆದರೆ ಆ ಸಾಮ್ರಾಜ್ಯದಲ್ಲಿ ವೇದಭಾಷ್ಯವು 


೨೮ ನಚಿಕೇತನು ಬೇಡಿದ ಎರಡನೆಯ ವರ 


ಹೊರಕ್ಕೆ ಬಂದಿತು ಎಂಬುದನ್ನು ಮನದಂದರೆ ಆ ರಾಜ್ಯದ ಹೆಚ್ಚುಗಾರಿಕೆಯು ಇನ್ನಷ್ಟು 
ನಮ್ಮ ಮೆಚ್ಚುಗೆಗೆ ಪಾತ್ರವಾದೀತು. ಶತಪಥಬ್ರಾ ಹ್ಮಣಕ್ಕೆ ಸಾಯಣಾಚಾರ್ಯರು 
ಸಕಲವ ಭಾಷ್ನ ಸದ ಪೀಠಿಕೆಯಲ್ಲಿ ಬರೆದಿರುವದನ್ನು ಸದರಿ: ಧರ್ಮಬ್ರ ಹೃದ 
ಮಾರ್ಗದಲ್ಲಿ ಭಕ್ತಿಯುಳ್ಳ ಶ್ರೀ ಹರಿಹ 'ರಭೊಪನು "ಯಾವದರಲ್ಲಿ 
ಮಂತ್ರಾರ್ಥಗಳೆಲ್ಲವೂ ವಿಶದವಾಗಿರುವವೋ, ಮತೊಂದು ಶಾಖೆಯನ್ನು ಬಯಸದೆ 
ಆಧ್ವರ್ಯಕರ್ಮವು ಪೂರ್ಣವಾಗಿ ಯಾವದರಲ್ಲಿ ಪ್ರಕಾಶಿತವಾಗಿರುತದೆಯೋ, 
ಅಂಥದ್ದೊಂದು ಶಾಖೆಗೆ ತಾವು ವ್ಯಾಖ್ಯಾನಮಾಡಬೇಕು" ಎಂದು 
ಅಪ್ಪಣೆಮಾಡಿದ್ದರಿಂದ ನಾನು ಮಾಧ್ಯಂದಿನಶಾಖೆಯ ಶತಪಥಬ್ರಾಹ್ಮಣಕ್ಕೆ 
ವ್ಯಾಖ್ಯಾನಮಾಡಿರುತ್ತೇನೆ - ಎಂದು ಅವರು ಅಲ್ಲಿ ಹೇಳಿದ್ದಾರೆ. ಅದರಲ್ಲಿಯೇ 
ವಿಸಾರವಾದ ಬೃಹದಾರಣ್ಯಕೋಪನಿಷತ್ತು ಇರುವದು. ಈ ರೀತಿಯಲ್ಲಿ 
ವೇದವೃಕ್ಷದಲ್ಲಿಯೇ ಉಪನಿಷತುಗಳೆಂಬ ಹಣ್ಣುಗಳು ಬಿಟ್ಟಿರುವವು. ಆದರಿಂದ ಹೀಚು 
ದೋರೆಗಾಯಿಯಾಗಿ ಹಣ್ಣಾಗುವಂತೆ ಕರ್ಮವೇ ಕ್ರಮಕ್ರಮವಾಗಿ ಉಪಾಸನೆ, 
ಜ್ಞಾನ - ಇವೆರಡರ ರೂಪವನ್ನು ಪಡೆಯುತದೆ ಎನ್ನಬಹುದು. ಈ ದೃಷ್ಟಿಯಿಂದ 
ನೋಡಿದರೆ ವೇದೋಕ್ತವಾದ ಯಜ್ಞದೆಂಬುದು ಅಧ್ಯಾತ್ಮವಿದೈೆ! ಯನ್ನು 
ನಾಟಕರೂಪದಿಂದ ಪ್ರಯೋಗಿಸಿ ತೋರಿಸುವ ಕ್ರಮ ಎನ್ನಬೇಕಾಗುವದು. 
ಆದ್ದರಿಂದಲೇ ಈ ಉಪನಿಷತಿನಲ್ಲಿ ಯಜ್ಞ ವಿಚಾರವು ಬಂದಿರುವದು. 
ಇಲ್ಲಿಹೇಳಿರುವ ಯಜ್ಞವು ವು ಸರ್ವಸ್ವದಕ್ಷಿಣೆಯದು. ಮನುಷ್ಯನು ಎಲ್ಲವನ್ನೂ 
ಧರ್ಮದಿಂದ ಸಂಪಾದಿಸಿ, ಸರ್ವಸ್ವವನ್ನೂ ದೇವತೆಗಳಿಗೆಂದು ಸಂತೋಷದಿಂದ. 
ಕೊಟ್ಟುಬಿಡುವ ದು ಕರ್ಮಸೋಪಾನದ ಕಡೆಯ ಮೆಟ್ಟಿಲು. ಈ ಯಾಗದಲ್ಲಿ 
ತಂದೆಯು ಮಾಡುವ ಯಾಗವು ಪರಿಪೂರ್ತಿಯಾಗುವ ದಕ್ಕಾಗಿ ನಚಿಕೇತನು ತನ್ನನ್ನೇ 
ದಕ್ಷಿಣೆಯಾಗಿ ಯಾರಿಗಾದರೂ ಕೊಡು ನ ಕೇಳಿಕೊಂಡಿರುತಾನೆ ! ಹೀಗೆ ವಿಶ್ವಣತ್ರೇ 
ಮುಂಡರ ಯಾಗದಲ್ಲಿ ಮತ್ತು ಸರ್ವಕ ರ್ಮಸಂನ್ಯಾ ಸದಲ್ಲಿ - ಈ ಎರಡು 
ಕಡೆಗಳಲ್ಲಿಯೂ ಸರ್ವಸ್ಯತ್ಯಾ ಗವು ಗತ ತಾನು ಸಂಪಾದನೆ ನೆಮಾಡಿದ್ದನ್ನು ತನ್ನ 
ಮಕ ಳಿಗೂ ತನ್ನ ವಂಶವದರಿಗೂ, ಬಿಟು ಕೊಡುವ ಮರಣ ಶಾಸನಗಳನ್ನು ಬರೆಯುವ. 
ಪದ್ಧತಿಯು ನಾಗರಿಕಲೋಕದಲ್ಲಿ ಎಲ್ಲೆಲ್ಲಿಯೂ ಕಾಣುತದೆ. ತನ್ನ ಆಸ್ತಿಯಲ್ಲಿ ಒಂದು 
ಭಾಗವನ್ನು ಜನೋಪಕಾರಕ್ಕಾಗಿ - ವಿದ್ಯಾ ಶಾಲೆ, ಆಸ್ಪತ್ರೆ, ಮುಂತಾದವುಗಳಿಗೆ 
ದಾನಮಾಡುವದೂ ಅಲ್ಲಲ್ಲಿ ಕಾಣಬರುತ್ತದೆ. “ಆದರೆ ಸವ ೯ಸ್ಪವನ್ನೂ 
ಆತ್ಮಸಂತೋಷ 'ದಿಂದ ಬಿಟ್ಟುಕೊಡುವ ತ್ಯಾಗ, ದಾನ - ಎಂಬ ದ ಗಳು 
ಧರ್ಮಪ್ಪ ಧಾನವಾದ ಭಾರತದೇಶಕ್ಕೆ ಮಾತ್ರ ಮಾಸಲಾಗಿರುತವೆ. 


ಕಾತಕೋಪನ್ಯಾಸಮಂಜರಿ ೨೯ 


ಯಮನು ಅತಿಥಿಯಾದ ನಚಿಕೇತನಿಗೆ ಮೂರು ವರಗಳನ್ನುಕೊಟ್ಟದ್ದಶ್ಯವೂ 
ಧರ್ಮದ ಪರಮರೂಪವನ್ನುನಮೃಕಣ್ಣಮುಂದೆ ಇಡುತದೆ. ಯಮನು ತಾನು ಆಧಿ 
ಕಾರಿಕಪುರುಷನೇ ಆಗಿದ್ದರೂ ಲೋಕಕ್ಕೆ ಆದರ್ಶವಾದ ನಡತೆಯನ್ನು ಇಲ್ಲಿ 
ತೋರಿಸಿಕೊಟ್ಟಿರುತಾನೆ. ತನ್ನ ಸರ್ವಸ್ವವಾದ ಜ್ಞಾನವನ್ನೇ ನಚಿಕೇತನಿಗೆ 
ಹೇಳಿಕೊಟ್ಟಾದರೂ ಅತಿಥಿಯ ಪ್ರಸನ್ನತೆಯನ್ನು ಸಂಪಾದಿಸಿಕೊಂಡಿರುತಾನೆ. 

ಇದಂತಿರಲಿ. ನಚಿಕೇತನಿಗೆ ಯಮನು ಕೊಟ್ಟ ಮೊದಲನೆಯ ವರವು 
ತಂದೆಯ ಸೌಮನಸ್ಯವು ; ಇದರಲ್ಲಿ ನಚಿಕೇತನನ್ನು ತಂದೆಯ ಬಳಿಗೆ 
ಕಳುಹಿಸಿಕೊಡುವದೆಂಬುದೂ ಒಂದು ಅಂಗವಾಗಿರುತದೆ. ಇದರ ಮಹತ ಈ ವನ್ನು 
ಆಗಲೆ ವರ್ಣಿಸಿದ್ದಾಗಿದೆ. ಇಲ್ಲಿಗೆ ಕೇವಲ ಕರ್ಮದ ಮರ್ಮವನ್ನು ಹೇಳಿದಂತೆ 
ಆಯಿತು. ಇನ್ನು "ದೂರೇಣ ಹ್ಯವರಂ ಕರ್ಮ ಬುದ್ಧಿ ಯೋಗಾದ್ದನಂಜಯ' ಎಂಬ 
ಗೀತೋಕ್ತಿಯಂತೆ ಇದಕ್ಕಿಂತಲೂ ಹೆಚ್ಚಿನದಾದ ಜ್ಞಾನಯುಕವಾದ ಕರ್ಮವನ್ನು 
ಹೇಳುವದಕ್ಕೆ ಶ್ರುತಿಯು ಉಪಕ್ರಮಿಸಿದೆ. ಇದನ್ನು ನಚಿಕೇತನು ಕೇಳಿಕೊಂಡ 
ಎರಡನೆಯ ವರದ ನೆಪದಿಂದ ಇಲ್ಲಿ ಉಪದೇಶಿಸಿರುತ್ತದೆ. ಶತಪಥಬ್ರಾಹ್ಮಣದಲ್ಲಿ 
ಕರ್ಮಿಗಳನ್ನು ದೇವಯಾಜಿ, ಆತ್ಮಯಾಜಿ - ಎಂದು ಎರಡು ವರ್ಗವಾಗಿ 
ವಿಂಗಡಿಸಿರುತದೆ. ದೇವಯಾಜಿ ಎಂದರೆ ದೇವತೆಗಳನ್ನು ತೃಪಿಪಡಿಸಿ ಅದರಂತೆ ತನ್ನ 
ಇಷ್ಟಾರ್ಥಗಳನ್ನು ಪಡೆಯುವದಕ್ಕೆಂದು ಯಾಗವನ್ನು ಮಾಡುವವನು. ತನಗೆ 
ತಿಂಗಳುತಿಂಗಳಿನ ಸಂಬಳವು ದೊರೆಯಬೇಕೆಂದು ನೌಕರಿಯನ್ನು ಮಾಡುವ 
ಉದ್ಯೋಗಸ್ಥನಿಗೆ ಈ ದೇವಯಾಜಿಯನ್ನು ಹೋಲಿಸಬಹುದು. ಒಬ್ಬ 
ಉಪಾಧ್ಯಾಯನು ಹುಡುಗರಿಗೆ ಪಾಠವನ್ನು ಹೇಳಿಕೊಡುವದರಲ್ಲಿಯೇ ತನ್ನ 
ಆನಂದವನ್ನೂ ಕಂಡುಕೊಳ್ಳುವವನಾಗಿದ್ದರೆ, ಆಗ ಅವನು ಸಂಬಳಕ್ಕಾಗಿ 
ಕೆಲಸಮಾಡಿದವನಾಗುವದಿಲ್ಲ ಸಂಬಳವೂ ಅವನಿಗೆ ಪ್ರತಿಫಲವಾಗಿ ಬರಬಹುದು; 
ಆದರೆ ಅಂಥ ಉತಮಭೂಮಿಕೆಯ ಬೋಧಕನು ಹುಡುಗರಿಗೆ ವಿಷಯವನ್ನು 
ಸರಿಯಾಗಿ ತಿಳಿಸಿಕೊಡುವದೇ, ಅವರ ಸಂಶಯಗಳನ್ನೆಲ್ಲ ಕತರಿಸಿಹಾಕುವದೇ, ತನ್ನ 
ಶ್ರಮಕ್ಕೆ ಪ್ರತಿಫಲವೆಂದು ಭಾವಿಸುತಾನೆ. ಹಾಗೆಯೇ ಕರ್ಮಿಯಾದವನು 
ದೇವತೆಗಳಿಂದ ತನಗೆ ಬರಬಹುದಾದ ಇಷ್ಟಾರ್ಥದ - ಆಶೆಯಿಂದ ಅವರ ಭೃತ್ಯನಂತೆ 
ದುಡಿಯುವದರ ಬದಲಾಗಿ ತನ್ನ ಸಂಸ್ಕಾರಕ್ಕಾಗಿಯೇ ಕರ್ಮವನ್ನು ಮಾಡಿದರೆ, ಆಗ 
ಅವನು ಆತ್ಮಯಾಜಿ ಎನಿಸುವನು. ಯಜ್ಞದ ಅಂಗಗಳನ್ನು ಸರಿಯಾಗಿ 
ಮಾಡುವದರಿಂದ ಅವನಿಗೆ ಅಂತರಂಗ - ಬಹಿರಂಗ ಈ ಎರಡಕ್ಕೂ 
ಸಂಸ್ಕಾರವಾಗುತದೆ. ಅದರಿಂದ ಅವನಿಗೆ ಬಾಹ್ಯಭೋಗಗಳ ಪ್ರಾಪಿಯಿಂದಾಗುವ 


೩೦ ನಚಿಕೇತನು ಬೇಡಿದ ಎರಡನೆಯ ವರ 


ಲಾಭಕ್ಕಿಂತಲೂ ಹೆಚ್ಚಿನದಾದ ಅಧ್ಯಾತ್ಮಾನಂದೆದ ಲಾಭವಾಗುವದು. ಈವರೆಗೆ 
ಕರ್ಮದಿಂದಾಗುವ ಪ ಪ್ರತಿಫಲವನ್ನೇ ಲಕ್ಷ್ಯದಲ್ಲಿಟ್ಟು ನಚಿಕೇತನು ನಡೆದುಕೊಂಡಿದ್ದನು. 
ತಂದೆಯು ಪುತ್ರನ ಪುನಃಪ 'ಪ್ರಾಪಿಯಿಂದ ನ ಸುಪ್ರಿ ೀತನೂ ಸುಪ್ರಸನ್ನನೂ ಆಗಬೇಕೆಂದು 
ಅವನು ಕೇಳಿದ್ದು ಈ ದೃಷ್ಟಿಯ 'ಫರಮಾನದಿ. ಅವನು ಕೇಳಿದ ಎರಡನೆಯ ವರವು 
ಅದನ್ನೂ ಮಾರಿದ ಉತ್ತಮಸಂಸ್ಕಾರದ ಫಲವಾಗಿರುತದೆ. 

ನಚಿಕೇತನು ಕೇಳಿದ ಎರಡನೆಯ ವರದ ಸ್ವರೂಪವೇನು 9 
""ಸ್ವರ್ಗಲೋಕದಲ್ಲಿ ರೋಗಾದಿಗಳ ಭಯವು ಒಂದಿಷ್ಟೂ ಇರುವದಿಲ್ಲ ಅಲ್ಲಿ 
ಯಮನ ಬಾಧೆಯಿರುವದಿಲ್ಲ ಅಲ್ಲಿರುವ ಜನರಿಗೆ ಮುಪ್ಪಿನ ಅಂಜಿಕೆಯಿರುವದಿಲ್ಲ 
ಹಸಿವು ನೀರಡಿಕೆ - ಎರಡನ್ನೂದಾಟಿ ಶೋಕವನ್ನೂಮಾರಿ ಆ ಲೋಕದಲ್ಲಿರುವವರು 
ಸಂತೋಷದಿಂದ ಕೂಡಿರುತ್ತಾರೆ. "ಎಲ್ಫೆ ಮೃತ್ಯುವೆ, ಅಂಥ ಸ್ವರ್ಗಲೋಕದ ಪ್ರಾಪಿಗೆ 
ಸಾಧನವಾದ ಅಗ್ನಿವಿದೈೆಯು ನಿನಗೆ ತಿಳಿದಿರುತದೆಯಷ್ಟೆ? ಯಾವ ಅಗ್ನಿಯ 
ಚಯನದಿಂದ ಜನರು ಅಮೃತತ್ವವನ್ನು ಪಡೆಯುತಾರೆಯೋ ಆ ಅಗ್ನಿಯ ವಿದೆ [ಯನ್ನು 
ನನಗೆ ಹೇಳಿಕೊಡು, ಇದೇ ನಾನು ಕೇಳುವ ಎರಡನೆಯ ವರ''. ನಚಿಕೇತನ ಪ ಪ್ರಶ್ನೆಯನ್ನು 
ತಿಳಿಸುವ ಎರಡು ಮಂತ್ರಗಳ ಅಭಿಪ್ರಾ ಯವನ್ನು ಇಲ್ಲಿ ತಿಳಿಸಿರುತ್ತೇನೆ. ಈ ವಾಕ್ಯ ಗಳಲ್ಲಿ 
ಅಡಗಿರುವ ತತ್ತ್ವಗಳನ್ನು ಈಗ ವಿವರಿಸುವದು. ಅವಶ ವಾಗಿರುತದೆ. 

ಇಲ್ಲಿ ನಚಿಕೇತನು ಮೃತ್ಯುದೇವತೆಯಾದ ಯಮನ ಎದುರಿಗೇ ನಿಂತು 
ಮಾತನಾಡುತಿದಾನೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ನಮ್ಮಲ್ಲಿ ಅನೇಕರಿಗೆ 
ಮೃತ್ಯುವೆಂಬ ಮಾತನ್ನು ಕೇಳಿದರೇ ನಡುಕವುಂಟಾಗುತದೆ. ಒಬ್ಬ ಕಟ್ಟಿಗೆಮಾರುವವನು 
ಕಾಡಿನಲ್ಲಿ ಒಂದು ಹೊರೆ ಸೌದೆಯನ್ನು ಕೂಡಿಹಾಕಿಕೊಂಡು ಮನೆಗೆ 
ಹಿಂತಿರುಗುತಿದ್ದನಂತೆ. ಅವನಿಗೆ ಬಿಸಿಲಿನ ತಾಪದಿಂದ ಬಹಳ ಸಂಕಟವಾಯಿತು. ಆ 
ಹೊರೆಯನ್ನು ಒಂದು ಕಡೆಯಲ್ಲಿಟ್ಟು ಸ್ಪಲವಿಶ್ರ ಮಿಸಿಕೊಳ್ಳು ವದಕ್ಕಿಂದು ಕುಳಿತುಕೊಂಡು 
ತನ್ನ ಬಡತನದ ಸ್ಥಿತಿಯನ್ನು ಚಿಯಕೊಳ್ಳುತ್ತಾ ದುಃಖದಿಂದ. * ಅಯ್ಯೋ ಮೃತ್ಯುವೆ ವೆ, 
ನೀನಾದರೂ ಬರಬಾರದ?” ಎಂದು ಕೂಗಿದನಂತೆ ! ಅಷ್ಟು ಹೊತಿಗೆ ಸರಿಯಾಗಿ 
ಮೃತ್ಯು ದೇವತೆಯೇ ಮನುಷ ರೂಪದಿಂದ ಬಂದು “ಏನಪ್ಪ, ತ ನನ್ನನ್ನೇಕೆ ಕರೆದೆ?” 
ಬು ಕೇಳಲು ಕಟ್ಟಗೆಯವನು “ನೀನು ಯಾರು? '' ಎಂದನು. "ನಾನು ಮೃತ್ಯು!'' 
ಎಂಬ ಉತರವು ಕಿವಿಗೆ ಬಿದ್ದಕೂಡಲೆ ಅವನಿಗೆ ಬಹಳ ಭಯವಾಯಿತು. ಸ 
ಹೇಗೋ ಧೈರ್ಯವ ನ್ನು ತಂ “ಮತ್ತೇನೂ ಇಲ್ಲ, ಇಲ್ಲಿ ನನಗೆ ಈ 
ಹೊರೆಯನ್ನು ಹೊರಿಸುವವರು ಯಾರೂ ಇಲ್ಲವಲ್ಲ! - 8 ಕೂಗಿಕೊಂಡೆ'' 
ಎಂದನಂತೆ | ಹೀಗಿದೆ ಮೃತ್ಯುಶಬ್ಧದ ಪ್ರಭಾವ ! ಇದಂತಿರಲಿ. ನಚಿಕೇತನು 


ಕಾಶಕೋಪನ್ನಾಸಮಂಜರಿ ೩೧ 


ಮೃತ್ಯುದೇವತೆಯೊಡನೆಯೇ ಮಾತನಾಡುತಿದಾನೆ. ಅವನು ಕೇಳಿದ ವರವಾದರೂ 
ಏನು ? ""ಒಂದಾನೊಂದು ಸ್ವರ್ಗಲೋಕವಿದೆಯಂತೆ. ಅಲ್ಲಿ ರೋಗಾದಿಗಳ 
ಭಯವಿಲ್ಲ. ಮೃತ್ಯುವಾದ ನಿನ್ನ ಆತಂಕವೂ ಇಲ್ಲ ಮಿಕ್ಕ ಕಡೆಯಲ್ಲಿ ಜನರ ಮೇಲೆ 
ಬೀಳುವದಕ್ಕೆ ಬರುವಂತೆ, ನೀನು ಅಲ್ಲಿಬರುವಹಾಗಿರುವದಿಲ್ಲವಂತೆ! ಹಸಿವುನೀರಡಿಕೆ, 
ಶೋಕಮೋಹ, ಮುಪ್ಪು ಮರಣ - ಇವು ಯಾವವೂ ಜನರನ್ನು ಕಾಡದ ಆ 
ಸ್ವರ್ಗಲೋಕದ ಪ್ರಾಪ್ತಿ ಯಾವ ಕರ್ಮದಿಂದ ಆದೀತು ? ಆ ವಿದ್ಯೆಯನ್ನು ನನಗೆ 
ಹೇಳಿಕೊಡು !'' ಎಂದು ಕೇಳಿರುತಾನೆ. ನಚಿಕೇತನ ಬ್ರಹ್ಮಚರ್ಯದ ಬಲವೂ, 
ಅದರಿಂದ ಅವನಿಗೆ ಉಂಟಾದ ಧೈರ್ಯವೂ, ಮರ್ತಲೋಕದ ಭೋಗಗಳಲ್ಲಿ 
ಅವನಿಗೆ ಉಂಟಾಗಿರುವ ವಿರಕಿಯೂ ಎಂಥ ಹೆಚ್ಚಿನ ಮಟ್ಟದವು | 

ನಚಿಕೇತನು ಕೇಳಿಕೊಂಡಿರುವ ವಿದ್ಯೆಯು ಒಂದಾನೊಂದು ಉಪಾಸನೆ. 
ಅದು ಕರ್ಮ,ಉಪಾಸನೆ - ಇವೆರಡರ ಸಮುಚ್ಚಯರೂಪವಾದದ್ಟು ಆ 
ಉಪಾಸನೆಯಿಂದ ಈ ಲೋಕದ ಫಲಗಳು ಆಗಿಯೇ ಆಗುತವೆ. ಸ್ವರ್ಗಲೋಕ 
ಎಂದರೆ ಉತ್ತಮವಾದ ಆನಂದವನ್ನು ಕೊಡುವ ಲೋಕ ; ಸತ್ತಬಳಿಕ ಆ ಲೋಕದ 
ಪ್ರಾಪಿಯೂ ಆ ಉಪಾಸನೆಯಿಂದ ಆಗುತದೆ. ಉಪಾಸನೆಯಿಂದ ಪಡೆಯುವ ಈ 
ಲೋಕವನ್ನು ಸತ್ಯಲೋಕ ಎಂದೂ ಕರೆಯುತಾರೆ. ಕೇವಲ ಐಹಿಕಫಲಗಳನ್ನು 
ಬಯಸದೆ ಮಾಡಿದ ಕರ್ಮೋಪಾಸನೆಗಳಿಂದ ಆ ಲೋಕವು ಸಾಧಕರಿಗೆ 
ದೊರೆಯುತದೆ. ಅಲ್ಲಿ ಜನರು ಏನು ಬಯಸಿದರೆ ಅದು ಸಿಕ್ಕುತದೆ. ಅಲ್ಲಿ 
ರೋಗರುಜಿನಗಳ ಆತಂಕವಿರುವದಿಲ್ಲ ಆದ್ದರಿಂದ ಜನಗಳಿಗೆ ಮುಪ್ಪೇ ಇರುವದಿಲ್ಲ 
ಶರೀರಕ್ಕೆ ಹಸಿವುನೀರಡಿಕೆಗಳ ಕಾಟವಿಲ್ಲ ಮನಸಿಗೆ ಶೋಕಮೋಹಗಳ 
ಆತಂಕವಿರುವದಿಲ್ಲ ಈಗ ಈ ಲೋಕದಲ್ಲಿ ನಮಗಿರುವ ಯಾವ ಅಂಜಿಕೆಯೂ 
ಇಲ್ಲದೆ ಸಂತೋಷದಿಂದ ಆ ಲೋಕವು ಇರುವವರೆಗೂ ಅಲ್ಲಿಯ ನಿವಾಸಿಗಳು 
ಸುಖದಿಂದ ಜೀವಿಸುತ್ತಿರಬಹುದು ಯಜ್ಞದಿಂದ ದೇವತೆಗಳು ಕೊಡುವ 
ಕ್ಹುದ್ರಫಲಗಳನ್ನುಬಯಸದೆ ಪರಮೇಶ್ರದನಿಗೆ ಅರ್ಪಣೆಮಾಡಿ ಕರ್ಮವನ್ನುಮಾಡಿದ್ದರ. 
ಸತ್ನಲವಿದು | ನನಗೆ ಒಬ್ಬರು ಮಿತ್ರರು ಒಂದು ಕಥೆಯನ್ನು ಹೇಳಿದ್ದರು. ಅವರು 
ಕೆಲವರು ಮಿತ್ರರೊಡನೆ ಯಾತ್ರೆಗೆ ಹೋಗಿದ್ದಾಗ ದಾರಿಯಲ್ಲಿ ಒಂದು ಕಡೆ ಒಂದು 
ಹಣ್ಣಿನ ತೋಟಪು ಕಣ್ಣಿಗೆ ಬಿತ್ತು ಅದನ್ನು ಯಾವನೋ ಧರ್ಮಾತ್ಮನು ಯಾತ್ರಿಕರ 
ಉಪಯೋಗಕ್ಕೆಂದು ಏರ್ಪಡಿಸಿದ್ದನು. ಜನರು ಎಷ್ಟುಹಣ್ಣುಗಳನ್ನು ಬೇಕಾದರೂ ಅಲ್ಲಿ 
ತಿನ್ನಬಹುದಾಗಿತ್ಕು ಅದಕ್ಕೆ ಯಾರ ಅಡ್ಡಿಯೂ ಇರಲಿಲ್ಲ ಆದರೆ ಯಾತ್ರಿಕರಲ್ಲೊಬ್ಬನು 
ಮುಂದಕ್ಕೆ ಹೋದಾಗ ಬೇಕಾಗಬಹುದೆಂದು ಕೆಲವು ಹಣ್ಣುಗಳನ್ನು ಗಂಟಿನಲ್ಲಿ 


೩೨ ನಚಿಕೇತನು ಬೇಡಿದ ಎರಡನೆಯ ವರ 


ಕಟ್ಟುತಿರುವದನ್ನು ಕಂಡು ತೋಟದವನು "ಸ್ವಾಮಿ, ಇಲ್ಲಿ ನೀವು ಎಷ್ಟುಬೇಕಾದರೂ 
ತಿನ್ನಬಹುದು. ಆದರೆ ಗಂಟುಕಟ್ಟಿಕೊಂಡು ಹೋಗಕೂಡದು !'' ಎಂದನಂತೆ. 
ಪರಮಾತ್ಮನ ಪ್ರಸಾದದಿಂದ ಉಪಾಸಕರು ಪಡೆಯುವ ಸತ್ಯಲೋಕವು ಅಂಥದ್ದು 
ಅಲ್ಲಿ ನಿಮಗೆ ಏನುಬೇಕೆಂದರೆ ಅದು ಸಿಕ್ಕುತ್ತದೆ ; ನಿಮ್ಮ ಆನಂದಕ್ಕೆ ಯಾವ ಅಡ್ಡಿ 
ಆತಂಕಗಳೂ ಇರುವದಿಲ್ಲ ಆದರೆ ಅದು ಆ ಲೋಕದಲ್ಲಿಮಾತ್ರ ಅನುಭವಿಸತಕ್ಕದ್ದು 
ಬೇರೆಯ ಕಡೆಗೆ ಆ ಸೌಕರ್ಯಗಳನ್ನು ಕೊಂಡೊಯ್ಯುವದಕ್ಕೆ ಆಗಲಾರದು. ಈ 
ಪರಮೇಶ್ವರನ ಲೋಕವನ್ನೇ ವೈಕುಂಠ ಕೈಲಾಸ - ಎಂದು ಬಗೆಬಗೆಯಾಗಿ 
ಪುರಾಣಗಳಲ್ಲಿ ವರ್ಣಿಸಿರುತದೆ. 

ಶಾಸ್ತ್ರದಲ್ಲಿ ಹೇಳಿರುವ ಪರಲೋಕವು ಎರಡು ಬಗೆಯಾಗಿರುತದೆ. ಅದನ್ನು 
ಪಡೆಯುವದಕ್ಕೆ ಮಾಡಬೇಕಾದ ಸಾಧನವೂ ಬೇರೆಬೇರೆ ಎರಡು ಬಗೆಯಾಗಿರುತವೆ. 
ಯಜ್ಞ, ದಾನ, ತಪಸ್ಸು - ಇವುಗಳಿಗೆ ಕಾಲಾಂತರದಲ್ಲಿ ಆಗುವ ಸ್ವರ್ಗವೆಂಬ 
ಲೋಕವು ಒಂದು. ನಚಿಕೇತನ ತಂದೆಯು ಮಾಡಿದ ಯಾಗಕ್ಕೆ ಈ ಸ್ವರ್ಗವೇ ಫಲ. 
ಅವನಿಗೆ ಇಹಲೋಕದ ಯಾವ ಫಲವೂ ಬೇಕಿರಲಿಲ್ಲ; ಅವನು ತನ್ನ ಸರ್ವಸ್ವವನ್ನೂ 
ದಕ್ಷಿಣೆಯಾಗಿ ಕೊಟ್ಟಿದ್ದನು. ನಾನು ಮಾಡುವ ಈ ಯಾಗವು ದೇವತೆಗಳಿಗೆ 
ಮುಟ್ಟುವದು, ಇದರ ಫಲವಾಗಿ ನನಗೆ ಪರಲೋಕದಲ್ಲಿ ಮಿಗಿಲಿಲ್ಲದ ಸುಖವು 
ದೊರಕುವದು - ಎಂಬ ಅಭಿಪ್ರಾಯದಿಂದ ಮಾಡಿದ ಯಜ್ಞವದು. ಆದರೆ 
ನಚಿಕೇತನು ಇಲ್ಲಿ ಕೇಳಿರುವ ಅಗ್ನಿ ವಿದ್ಯೆ ಆ ಬಗೆಯದಲ್ಲ ""ಎಲ್ಫೈ, ಮೃತ್ಯುವೆ, ನಿನಗೆ 
ಸ್ವರ್ಗವಾದ, ಸರ್ಗಪ್ರಾಪಿಗೆ ಕಾರಣವಾದ, ಅಗ್ನಿವಿದ್ಯೆಯು ತಿಳಿದಿದೆಯಪ್ಪೆ? ಅದನ್ನು 
ನನಗೆ ಹೇಳಿಕೊಡು!'' ಎಂದು ಅವನು ಕೇಳಿಕೊಂಡಿರುತಾನೆ. ಸ್ಪರ್ಗವೆಂದರೆ ಹೆಚ್ಚಿನ 
ಆನಂದವಿರುವ ಲೋಕ. ಕರ್ಮಿಗಳಿಗೆ ಸಿಕ್ಕುವ ಲೋಕವನ್ನೂ ಸ್ಪರ್ಗವೆಂದು ಶಾಸ್ತ್ರದಲ್ಲಿ 
ಕರೆದಿದೆಯಾದರೂ ಅದು ಅನಿತ್ಯಸ್ಟರ್ಗ, ಕರ್ಮಿಗಳು ತಾವು ಸಂಪಾದಿಸಿಕೊಂಡಿರುವ 
ಪುಣ್ಯದ ಬಲದಿಂದ ಆ ಸ್ವರ್ಗಕ್ಕೆ ಹೋಗುತಾರೆ : ಆದರೆ ಪುಣ್ಯವು ಕೆಯವಾಗುತಲೂ 
ಮತ್ತೆ ಮತ್ಯಲೋಕಕ್ಕೇ ಬಂದುಬಿಡುತಾರೆ. ಎರಡನೆಯ ವರದಲ್ಲಿ 
ಸೂಚಿತವಾಗಿರುವದೂ ಸ್ವರ್ಗಶಬ್ದದಿಂದಲೇ ಉಕವಾಗಿದೆಯಾದರೂ ಅದು 
ಕರ್ಮಿಗಳ ಸ್ಪರ್ಗಕ್ಕಿಂತಲೂ ಬಹುಕಾಲ ಇರುವ ಲೋಕ. ಇದು ಎಲ್ಲಾ 
ಲೋಕಗಳಿಗಿಂತಲೂ ಹೆಚ್ಚಿನದಾದ್ದರಿಂದಲೂ ಅಲ್ಲಿ ದೇವತೆಗಳ ಸಮಷ್ಠಿಯಾಗಿರುವ 
ಹಿರಣ್ಯಗರ್ಭಬ್ರಹ್ಮನು ವಾಸವಾಗಿರುವದರಿಂದಲೂ ಅದನ್ನು ಬ್ರಹ್ಮಲೋಕ ಎಂದು 
ಕರೆಯುತಾರೆ. ಈ ಲೋಕವು ಮಿಕ್ಕ ಎಲ್ಲಾ ಲೋಕಗಳಿಗಿಂತಲೂ ದೀರ್ಥಕಾಲ 
ಒಂದು ಕಲಕಾಲದವರೆಗೆ, ಇರತಕ್ಕದ್ದು 


| 


ಕಾಶಕೋಪನ್ಯಾಸಮಂಜರಿ 


ಇಂಥ ಲೋಕವನ್ನು ಪಡೆಯುವದಕ್ಕೆ ಮಾಡಬೇಕಾದ ಕರ್ಮ ಮತ್ತು 
ಉಪಾಸನೆ - ಇವೆರಡಕ್ಕೂ ಅಗ್ನಿವಿದ್ಯೆ ಎಂದೇ ಹೆಸರು. ಆ ವಿದ್ಯೆಯನ್ನು ನನಗೆ 
ಹೇಳಿಕೊಡು ಎಂದು ನಚಿಕೇತನು ಕೇಳಿರುತಾನೆ. 

ಯಮನು ನಚಿಕೇತನಿಗೆ ಈ ಎರಡನೆಯ ವರವನ್ನೂ ಕೊಡುವೆನು ಎಂದು 
ಪ್ರಾರಂಭಿಸಿರುತಾನೆ. "“ಎಲ್ಫೆ ನಚಿಕೇತನೆ, ನೀನು ಕೇಳುವ ಈ ಆಗ್ನಿಯನ್ನು ನಿನಗೆ 
ತಿಳಿಸಿಕೊಡುತ್ತೇನೆ. ಈ ಅಗ್ನಿಯು ಅನಂತವಾದ ಬ್ರಹ್ಮಲೋಕಕ್ಕೆ ಕಾರಣವಾದದ್ದು 
ಎಲ್ಲಕ್ಕೂ ಪ್ರತಿಷ್ಠೆಯಾದದ್ದು ಇದು ಗುಹೆಯಲ್ಲಿ ಅವಿತುಕೊಂಡಿರುತ್ತದೆ. ಇದನ್ನು 
ಹೇಳಿಕೊಡುತ್ತೇನೆ. ತಿಳಿದುಕೊ.'' ಯಮನ ಉತರದ ಈ ವಾಕ್ಯದ 
ಅಭಿಪ್ರಾಯವೇನೆಂದರೆ : ಬ್ರಹ್ಮಲೋಕವು ಕರ್ಮಿಗಳು ಪಡೆಯುವ ಮಿಕ್ಕ ಎಲ್ಲಾ 
ಲೋಕಗಳಿಗಿಂತಲೂ ಉತ್ಕೃಷ್ಠವಾದದ್ದು ನಚಿಕೇತನ ವಾಕ್ಯದಿಂದ ತಿಳಿಯಬರುವಂತೆ, 
ಪ್ರಾಣಿಮಾತ್ರಕ್ಕೆ ಬರುವ ಹಸಿವುಬಾಯಾರಿಕೆಗಳು ಅಲ್ಲಿ ಇರುವದಿಲ್ಲ ಮನುಷ್ಯರಿಗೆ 
ಆಗಾಗ್ಗೆ ವ್ಯಥೆಯನ್ನುಂಟುಮಾಡುವ ಶೋಕಮೋಹಗಳಿರುವದಿಲ್ಲ, ಅಲ್ಲಿ 
ಜ್ಞಾನವೈರಾಗ್ಯಗಳ ಕೊನೆಯ ಆವಧಿಯನ್ನು ಪಡೆದುಕೊಂಡಿರುವ ಬ್ರಹ್ಮದೇವನೇ 
ಇರುತ್ತಾನೆ. ಅದು ಸತ್ಯಲೋಕವಾದ್ದರಿಂದ ಅಲ್ಲಿರುವವರು ಸತ್ಯಸಂಕಲ್ಪರಾಗಿರುತಾರೆ ; 
ಅವರು ಏನನ್ನು ಬಯಸಿದರೆ ಅದು ಯಾವ ಹೆಚ್ಚಿನ ಪ್ರಯತ್ನವೂ ಇಲ್ಲದೆ 
ಸಂಕಲ್ಪಮಾತ್ರದಿಂದಲೇ ಸಿದ್ಧವಾಗುತದೆ. ಬಹುದೀರ್ಥಕಾಲದವರೆಗೆ ಇರುವ 
ಅನಂತಲೋಕವದು | ಇಂಥ ಲೋಕವು ಇರುವದು ಸಾಧ್ಯವಿಲ್ಲ ಎಂದು 
ನಾಸಿಕರಾದವರು ಅಲ್ಲಗಳೆಯಬಹುದು. ಆದರೆ ಶಾಸ್ತ್ರದಲ್ಲಿ ಶ್ರದ್ಧೆಯಿರುವವರಿಗೆ 
ಇದರಲ್ಲಿ ಆಶ್ಚರ್ಯವೇನೂ ಕಾಣುವದಿಲ್ಲ ಕರ್ಮಕ್ಕಾಗಲಿ ಉಪಾಸನೆಗಾಗಲಿ 
ಶ್ರದ್ಧೆಯಿರಬೇಕು. ಶ್ರದ್ಧೆಯಿಂದಲೇ ಅವುಗಳ ಫಲವು ಕಾಣುತದೆ. ಈ ಲೋಕದಲ್ಲಿ 
ಕೂಡ ನಾವು ಮಾಡುವ ಕರ್ಮಗಳಿಗೆ ಶ್ರದ್ಧಾನುಗುಣವಾಗಿ ವೀರ್ಯವು ಬರುತದೆ 
ಎಂಬುದು ಪ್ರತ್ಯಕ್ನಸಿದ್ದವಾಗಿರುತ್ತದೆ. ಕೇವಲ ಶರೀರವೇ ನಾವೆಂದು 
ತಿಳಿದುಕೊಂಡಿರುವವರಿಗೆ ಮಾಂಸರಕಾದಿಗಳ ಮುದ್ದೆಯೇ ಮನುಷ್ಯನಾಗಿರುತಾನೆ. 
ಆದರೆ ಪ್ರಾಣಶಕ್ತಿ ಮನಃಶಕ್ತಿ, ಬುದ್ಧಿಶಕ್ತಿ, ನೈಶಿಕಶಕ್ತಿ, ಧಾರ್ಮಿಕಶಕ್ತಿ - ಇಂಥವುಗಳು 
ಪ್ರತ್ಯಕ್ಷಪ್ರಮಾಣಕ್ಸಿ ಗೋಚರವಾಗುವಂಥವಲ್ಲ ಅವನ್ನು ಸೂಕ್ಷ್ಮವಾದ 
ಯಂತ್ರವಿಶೇಷಗಳಿಂದ ಕಾಣುವದಾಗಲಿ, ಅವುಗಳ ಪರಿಮಾಣವನ್ನು 
ಅಳೆಯುವದಾಗಲಿ ಯಾವ ಭೌತಿಕವಿಜ್ಞಾನಿಗೂ ಸಾಧ್ಯವಿಲ್ಲ. ಹೀಗಿದ್ದರೂ 
ನೈತಿಕಧಾರ್ಮಿಕಶಕಿಗಳಿಂದ ಮಹಾಮಹಾಕಾರ್ಯಗಳನ್ನು ಮಾಡಬಲ್ಲ ಮಹಾತ್ಮರು 
ಈಗಲೂ ಇರುತಾರಲವೆ? ಹೀಗಿರುವಲ್ಲಿ ಶರೀರಾಭಿಮಾನವನ್ನು ತೊರೆದು 


೩೪ ನಚಿಕೇತನು ಬೇಡಿದ ಎರಡನೆಯ ವರ 


ಎಂದೆಂದಿಗೂ ಶಾಸ ದಲ್ಲಿ ಹೇಳಿರುವೆ ಸಾಧನಗಳಲ್ಲಿ ಬದ್ಧಾದರರಾಗಿರುವ" 
ಶ್ರದ್ಧಾವಂತರಿಗೆ ಇಂಥ ಪರಲೋಕವು ಹ ಪ್ರಾಪ್ತಿಯಾಗುವದೆಂದು ನಾವು ಏತಕ್ಕೆ 
ನಂಬಬಾರದು ? ಆದ್ದರಿಂದಲೇ "ಶ್ರದ್ಧಾವಂತನಾದ ನನಗೆ ಈ ವಿದ್ಯೆಯನ್ನು 
ಹೇಳಿಕೊಡು' ಎಂದು ನಚಿಕೇತನು ಕೇಳಿಕೊಂಡಿರುತಾನೆ. 

" ನಾವು ಹೇಗೆ ನಮ್ಮ ನಮ್ಮ ಇಡಿಯ ಶರೀರದಲ್ಲಿ ನಾನು ಎಂಬ 
ಅಭಿಮಾನವನ್ನುತಳೆದಿದ್ದರೂ ನಮ್ಮಶರೀರದೊಳಗಿರುವ ಬೇರೆಬೇರೆಯ ಕ್ರಿಮಿಗಳಿಗೆ 
ತಮ್ಮ ತಮ್ಮ ಕ್ಷುಲ್ಲಕಶರೀರದಲ್ಲಿ ಮಾತ್ರವೇ ತಾವೆಂಬ ಅಭಿಮಾನವಿರುತದೆಯೋ, 
ಹಾಗೆಯೇ 'ಇನಿಲ್ಲನೆಂಬಷ್ಟು ಧರ್ಮ, ಜ್ಞಾನ, ವೈರಾಗ್ಯ - ಮುಂತಾದವ್ನ ವುಗಳನ್ನುಳ್ಳ 
ಬ್ರಹ್ಮನು 4 ಇಡಿಯ ಬ್ರ ಹ್ಮಾಂಡವನ್ನೇ ತನ್ನ ಶರೀರವೆಂಬ 
ಭಾವನೆಯುಳ್ಳವನಾಗಿರುತಾನೆ. ಅವ ನಿಗೇ ವಿರಾಟುರುಷ ನೆಂದು ಹೆಸರು. 
ಸಮಷ್ಠಿಸ್ನೂಲಶರೀರದ ಅಭಿಮಾನವುಳ್ಳ ಆತನಿಗೆ ಪ್ರಜಾಪತಿ ಎಂಬ ಮತೊಂದು 
ಹೆಸರೂ ಇರುತ್ತದೆ. ನಾವೆಲ್ಲರೂ ಆತನ ಶರೀರದಲ್ಲಿರುವ ಕ್ಚುದ್ರಜಂತುಗಳಂತೆ. ನಮ್ಮ 
ಶರೀರದೊಳಗಿನ ಕ್ರಿಮಿಗಳಿಗೆ ನಮ್ಮಸುಖದುಃಖದ ಅರಿವೇ ಇಲ್ಲದಿರುವಂತೆ ನಮಗೂ 
ವಿರಾಟುರುಷನ ಸಮಷ್ಟಿ ಶರೀರದ ದಿವ್ಯಭೋಗದ ಅರಿವೇ ಇರುವದಿಲ್ಲ ಆ ಸ್ಥೂಲ 
ಶರೀರವನ್ನು ಬಿಟ್ಟುಅದಕ್ಕೆ ಒಳಗಿರುವ ಸೂಕ್ಷ್ಮ ಶರೀರವನ್ನು ಮನಸಿಗೆ ತಂದರೆ ಅವನೇ 
ಹಿರಣ್ಯಗರ್ಭನಾಗುವನು. ವೃಷ್ಟಿಯಾಗಿರುವ ಸ್ಮೂಲಸೂಕ್ಸ್ಮ ಶರೀರಗಳ 
ಅಭಿಮಾನದಿಂದ ಹೇಗೆ ನಾವು ಬೇರೆ ಬೇರೆಯವರಾಗುವೆವೋ, ಸ್ಥೂಲಶರೀರದ 
ದೃಷ್ಟಿಯಿಂದ ದೃಢಕಾಯನು, ಬಲಶಾಲಿ, ಪರಾಕ್ರಮಿ - ಎನ್ನಿಸಿಕೊಳ್ಳುವವನೇ ಹೇಗೆ 
ಸೂಕ್ಷ್ಮಃ ಶರೀರದ ದೃಷ್ಟಿಯಿಂದ ಬುದ್ಧಿವಂತ, ನೀತಿವಂತ, ಧರ್ಮವಂತ, ಭಕಿವಂತ - 
ಎಂದು ಮುತಾಗಿ ಕರೆಯಿಸಿಕೊಳ್ಳುವ ವನೋ, ಹಾಗೆಯೇ ಇದನ್ನೂ ತಿಳಿಯಬೇಕು. 
ಇದಂತಿರಲಿ, ಪ್ರಕೃತದಲ್ಲಿ ನಚಿಕೇತನು ಕೇಳಿರುವ ಮತ್ತು ಯಮನು ವಿಷರಿಸುತಿರುವ 
ಅಗ್ನಿ ಎಂದರೆ ಆ ವಿರಾಟುಕುಷನೇ. ಆ ವಿರಾಟ್ಟುರುಷನೇ ಯಜ್ಞದಲ್ಲಿ ) ಯಜಮಾನನು 
ಅರ್ಚಿಸುವ ಅಗ್ನಿಯು. 'ಅಧಿಯಜ್ಞವಾಗಿ ಅಗಿಯೆನಿಸಿರುವವನೇ, ಅಧಿದೈವವಾಗಿ 
ಆದಿತ | ಮಂಡಲಾಭಿಮಾನಿಯಾದ 2 ನಿರಾಟುರುಷ ನು ಅಥವಾ ಸೂಕ ದೃಷ್ಟಿಯಿಂದ 
ಹರಣ ಗರ್ಭನು - ಎಂದು ಶಾಸ್ತ್ರಜ್ಞರು ಹೇಳುವರು. 

ಕೇವಲ ಕರ್ಮದಿಂದ ಪಡೆಯಬಹುದಾದ ಸ್ಪರ್ಗಕ್ಕಿ ತ ವಿಲಕ್ಷಣವಾದ ಈ 
ಅನಂತಸ್ಪರ್ಗಲೋಕವನ್ನು ಪಡೆಯುವದಕ್ಕೆ ಅಗ್ನಿಯಲ್ಲಿ ಹೋಮಮಾಡುವದೇ 
ಮುಂತಾದ ರೀತಿಯ ಬರಿಯ ಯಜ್ಞವು ko ಈ ಅಗ್ನಿಯ ಸ್ವರೂಪವನ್ನು 
ತಿಳಿದುಕೊಂಡು ಅವ ನನ್ನು ನಿರಂತರವಾಗಿ ಉಪಾಸನೆಮಾಡುವದನೂ 


ಕಾಶಕೋಪನಾಸಮಂಜರಿ 


ತಿಳಿದುಕೊಳ್ಳಬೇಕು. ನಚಿಕೇತನು ಕೇವಲ ಕರ್ಮಫಲದಿಂದಲೇ ತೃಪನಾಗದೆ, ಕರ್ಮ 
ಮತ್ತು ವಿರಾಡಗ್ನಿಯ ಉಪಾಸನೆ - ಇವುಗಳಿಂದ ಅನಂತವಾಗಿರುವ ಈ ಪ್ರಜಾಪತಿ 
ಲೋಕವನ್ನು ಪಡೆದುಕೊಳ್ಳುವ ಅಗ್ನಿವಿದ್ಯೆಯನ್ನು ಕೇಳಿರುತಾನೆ. ಈ ವಿದ್ಯೆಯು 
ಉಪಾಸನಾದಕ್ಷರ ಹೃದಯದಲ್ಲಿಗುಪವಾಗಿರುವ ರಹಸ್ಯವು. ಹೊರಗಿನ ಅಗ್ನಿಯನ್ನು 
ಕಾಣುವಂತೆ ಚರ್ಮಚಕ್ಸುಪಿನಿಂದ ಅದನ್ನು ತಿಳಿಯುವದಕ್ಕೆ ಆಗಲಾರದು. ಆ ವಿದ್ಯೆಯ 
ರಹಸ್ಯವನ್ನೆಲ್ಲ ಬಲ್ಲ ಯಮಧರ್ಮರಾಯನು ನಚಿಕೇತನಿಗೆ ವಾಗ್ದಾನಮಾಡಿದ 
ಎರಡನೆಯ ವರದ ನಿಮಿತದಿಂದ ಅದನ್ನು ಉಪದೇಶಮಾಡಿರುತ್ತಾನೆ. 

ಲೌಕಿಕದೃಷ್ಟಿಯು ಕ್ಹುದ್ರವಾದ ಫಲಗಳಿಂದ ತೃಪವಾಗಿರುತದೆ. ಆ ದೃಷ್ಟಿಯಿಂದ 
ನೋಡುವ ಜನರಿಗೆ "ಇಂದು ಉಂಡದ್ದೇ ನಮ್ಮದು' ಎಂದು ಬಗೆಯುವ ಅಲ್ಲಬುದ್ದಿಯು 
ಕಳೆದುಹೋಗಿರಬಹುದಾದರೂ ಈ ಜನ್ನದಿಂದ ಮುಂದಕ್ಕೆ ದೃಷ್ಠಿಯನ್ನು ಹಾಯಿಸುವ 
ಶಕಿಯಿರುವದಿಲ್ಲ ಶಾಸ್ತ್ರದೃಷ್ಟಿಯಿಂದ ಕರ್ಮವನ್ನು ಮಾಡುವವರಿಗೆ 
ಜನ್ಮಾಂತರಲೋಕಾಂತರಗಳ ನಂಬಿಕೆಯುಂಟಾಗಿರುತದೆ ; ಶಾಸ್ತ್ರದಷ್ಟಿಯಿಂದ 
ಉಪಾಸನೆಯನ್ನು ಮಾಡಬಲ್ಲವರಿಗೆ ಪರಿಶುದ್ಧಾಂತಃಕರಣದಿಂದ ಪಡೆಯುವ 
ವಿಶುದ್ಧಾನಂದದಲ್ಲಿಯೂ ವಿಶ್ವಾಸವು ಉಂಟಾಗಿರುತದೆ. ನಚಿಕೇತನು ಎರಡನೆಯ 
ವರವನ್ನು ಕೇಳಿಕೊಂಡಿರುವದು ಈ ಎರಡನೆಯ ದೃಷ್ಟಿಯಿಂದ. 


೫. ನಾಚಿಕೇತಾಗ್ನಿ 


ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಯಾ ಆಷ್ಟಕಾ 
ಯಾವತೀರ್ವಾ ಯಥಾ ವಾ । ಸ ಚಾಪಿ ತತ್ವತ್ಯವದದ್ಯಥೋಕ್ಷ- 
ಮಥಾಸ್ಕ ಮೃತ್ಯುಃ ಪುನರೇವಾಹ ತುಪ್ಪ ll ೧೫ ॥ 


ತಮಬ್ರವೀತ್ರೀಯಮಾಣೋ ಮಹಾತ್ಕಾ ವರಂ ತವೇಹಾದ್ಯ 
ದದಾಮಿ ಭೂಯಃ | ತವೈವ ನಾಮ್ನಾ ಭವಿತಾ5 ಯಮಗಗ್ಗಿಃ 
ಸೃಂಕಾಂ ಚೇಮಾಮನೇಕರೂಪಾಂ ಗೃಹಾಣ || ೧೬ 11 


ತ್ರಿಣಾಚಿಕೇತಸ್ವಿಭಿರೇತ್ಯ ಸಂಧಿಂ ತ್ರಿಕರ್ಮಕೃತರತಿ 
ಜನ್ಮಮೃತ್ಯೂ | ಬ್ರಹ್ಮಜಜ್ಞಂ ದೇವಮಾಡ್ಯಂ ವಿದಿತ್ವಾ 
ನಿಚಾಯ್ಯೇಮಾಗ್‌ಂ ಶಾನಿಮತ್ಯನಮೇತಿ I ೧೭ ॥ 


೩ ನಾಚಿಕೇತಾಗ್ನಿ 


ನಚಿಕೇತನು ಯಮನಲ್ಲಿಬೇಡಿಕೊಂಡ ಎರಡನೆಯ ವರದ ಸ್ವರೂಪವನ್ನು. 
ಸ್ವಲ್ಪಮಟ್ಟಿಗೆ ತಿಳಿದುಕೊಂಡದ್ದಾಗಿರುತದ. ಅವನು ಬರಿಯ ಕರ್ಮದಿಂದ 
ಪಡೆದುಕೊಳ್ಳಬಹುದಾದ ಸ್ಪರ್ಗಕ್ಕಿಂತಲೂ ಹೆಚ್ಚಿನ ಸ್ವರ್ಗವನ್ನು ಅದಕ್ಕಿಂತಲೂ 
ಬಹುಕಾಲದವರೆಗೂ ಬ್ರಹ್ಮನ ಕಲ್ಪದವರೆಗೂ ಇರುವ ಬ್ರಹ್ಮಲೋಕವನ್ನು 
ಪಡೆದುಕೊಳ್ಳುವ ಉಪಾಸನೆಯ ರಹಸ್ಯವನ್ನೂ ತನಗೆ ಹೇಳಿಕೊಡಬೇಕೆಂದು 
ಕೇಳಿಕೊಂಡಿರುತಾನೆ. ಸೂಕ್ಟ್ಮ ಸಮಷ್ಠಿಗೆ ಅಭಿಮಾನಿಯಾದ ಪರಮಾತ್ಮನಿಗೆ 
ಹಿರಣ್ಯಗರ್ಭನೆಂದೂ ಸ್ಥೂಲಕ್ಕೆ ಅಭಿಮಾನಿಯಾದ ಪರಮಾತ್ಮನಿಗೆ ವಿರಾಟ್ಟುರುಷ 
ಪ್ರಜಾಪತಿ ಅಥವಾ ಪ್ರಜಾಸ ಯುದ ವ್ಳ ದಿಕವಾಜ್ಯಯದಲ್ಲಿ ಹ ಸರಿಟ್ಟಿದ್ದಾರೆಂದು 
ತಿಳಿಸಿದ್ದಾಗಿದೆ. ಇದನ್ನೇ ಅಗ್ನಿವಿದ್ಯೆಯೆಂದು ಹ ಉಪನಿಷತ್ತಿನಲ್ಲಿ "ಕರೆದಿರುವದು. 

ಈ ವಿದ್ಯೆಯು ಕರ್ಮಾವಿರುದ್ಧವಾಗಿಯೇ ಇರುತದೆ, 
ಕರ್ಮಸಮುಚ್ಚಿತವಾಗಿಯೇ ಇದನ್ನು ಮಾಡತಕ್ಕದ್ದು ಶ್ರದ್ಧಾಪೂರ್ವಕವಾಗಿ ಮಾಡಿದ 
ಕರ್ಮವು ವೀರ್ಯವತಾಗುತದೆ ; ಉಪಾಸನಾಸಹಿತವಾಗಿ ಅದನ್ನು ಮಾಡಿದರೆ 
ಇನ್ನೂ ವೀರ್ಯವತರವಾಗುತದೆ. ಕರ್ಮಕಾಂಡದಲ್ಲಿ ಹೇಳಿರುವ ಕರ್ಮಗಳಿಗೆ 
ಅಂಗವಾಗಿ ಕೆಲಕೆಲವು ಉಪಾಸನೆಗಳನ್ನು ಅಲ್ಲಲ್ಲಿ ಹೇಳಿರುತದೆಯಾದರೂ ಆ 
ಉಪಾಸನೆಗಳನ್ನು ಮಾಡಿಯೇ ಮಾಡಬೇಕೆಂಬ 'ನಿಯಮವಿರುವ ದಿಲ್ಲ; ಅಲ್ಲಿ 
ಕರ್ಮಕ್ಕೇ ಪ್ರಾಧಾನ್ಯ ವಿರುತದೆ. ಆದರೆ ಜ್ಞಾನಕಾಂಡದಲ್ಲಿ ಮ 
ಪಾ ್ರಾಧಾನ್ಯವಿರುತ್ತದೆ. ಕರ್ಮವನ್ನು ಚಿತ್ತಸಂಸ್ಕಾರಕ್ಕಾಗಿ ಮಾಡಿಕೊಳ್ಳುತ್ತಾ 
ಉಪಾಸನೆಯನ್ನು ಮಾಡುವವರಿಗೇ ಇಲ್ಲಿ ಹೇಳಿದ ಫಲವು ದೊರಕುತದೆ. 
ಉಪಾಸನೆಯನ್ನೂ ಇಲ್ಲಿ ಜ್ಞಾನವೆಂದೇ ಕರೆದಿರುತದೆ. ಆದರೆ ಉಪನಿಷತ್ರಿನಲ್ಲಿ 
ವಸ್ತುತಂತ್ರವಾದ ಜ್ಞಾನವನ್ನೂ ಇದಕ್ಕಿಂತ ಬೇರೆಯಾಗಿ ಹೇಳಿರುತದೆ ; ಅದರ 
ವಿಷಯವನ್ನು ಇನ್ನು ಮುಂದೆ ಪ್ರಸಾಪಿಸಲಾಗುವದು. ಪರಮಾರ್ಥದೃಷ್ಟಿಯಿಂದ 
ನೋಡಿದಾಗ ಜ್ಞಾನಕ್ಕಿಂತ ಈ ಉಪಾಸನೆಯೂ ಕಡಿಮೆಯದೇ ಆಗಿರುವದಾದರೂ 
ಲೌಕಿಕದೃಷ್ಟಿಯಿಂದ ವಿಮರ್ಶಿಸುವಾಗ ಅದೃಷ್ಠಫ ಲವನ್ನು ಕೂಡುವ ಶಾಸ್ತ್ರೋಕ್ತ 
ಕರ್ಮವೇ ಎಷ್ಟೋ ಹೆಚ್ಚಿನ ಭೂಮಿಕೆಯದಾಗಿರುತದೆ; ಉಪಾಸನೆಯಂತೂ ನ್ನೂ 

ಸೂಕ್ಷ್ಮ ತರವಾಗಿ, 'ಸಾಮಾನ್ನರ ಬುದಿಗೆ ಎಟುಕದ ಉತಮಫಲವನು ಕೂಡು ಹೆಚ್ಚನ 

ಸಾಧನವಾಗಿರುತದೆ. ಆದ್ದರಿಂದಲೇ ಇಲ್ಲಿ ಅದನ್ನು ಪ್ರಸ್ತಾವಿಸಿರುತದೆ. 
ನಾಚಿಕೇತಾಗ್ನಿಯ ಚಯನಕ್ರಮವೂ ಅದರ ಉಪಾಸನೆಯ ಪ ಕಾರವೂ 

ಸಾಮಾನ್ಯರಿ ರಿಗೆ ತಿಳಿಯುವದು ಬಹಳ ಕಷ ಸಾಧ್ಯ. ಅದನ್ನು ತೈತಿರೀಯ ಯಬ್ಬಾಹ್ನಣದಲ್ಲಿ 


ಟ್ರಿ 


ಸಂಕ್ಷೇಪವಾಗಿ ಹೇಳಿದೆಯಾದರೂ ಕಲಸೂತ್ಮಗಳ ಜು ದೂ ಅದರ 


ಕಾಶಕೋಪನ್ಯಾಸಮಂಜರಿ ೩೭ 


ಅನುಷ್ಠಾನವನ್ನುಬಲ್ಲ ಯಾಜ್ಞಿಕರ ಸಹಾಯವೂ ಬೇಕಾಗುವದು. ಈಗಿನ ಕಾಲಕ್ಕೆ ಅದರ 
ತಿಳಿವಳಿಕೆಯು ಲಭ್ಯವಾಗುವದು ದುಃಖಸಾಧ್ಯವೆಂದೇ ಹೇಳಿಬಿಡಬಹುದು. ಆದರೂ 
ಈ ಉಪಾಸನೆಯಲ್ಲಿ ಅಡಗಿರುವ ತತ ಶೈ ವನ್ನಾದರೂ ಮನಸಿಗೆ ತಂದುಕೊಳ್ಳುವದು 
ಅತ್ಯವಶ್ಯವಾಗಿರುತದೆ. ಹಿಂದೆಯೇ ಹೇಳಿರುವಂತೆ ಇಲ್ಲಿ ಅಗ್ನಿ ಎಂಬ ಹೆಸರಿನಿಂದ 
ಹೇಳಿರುವದು ವಿರಾಟ್ಲುರುಷನನ್ನೇ. ಎರಾಟ್ಟುರುಷನೆಂಬ ಅಗ್ನಿಯ ಉತ್ಪತ್ತಿ 
ಹೇಗಾಯಿತೆಂಬುದನ್ನು ಬೃಹದಾರಣ್ಯಕದ ಒಂದನೆಯ ಅಧ್ಯಾಯದ ಎರಡನೆಯ 
ಬ್ರಾಹ್ಮಣದಲ್ಲಿ ವಿವರಿಸಿರುತ್ತದೆ. ಹಿರಣ್ಯಗರ್ಭನೇ ಕಾರ್ಯರೂಪದಿಂದ 
ವಿರಾಜನಾಗುತಾನಾದ್ದರಿಂದ ಘಟವು ಮಣ್ಣು ಮುದ್ದೆಯೊಳಗೆ ಮೊದಲೇ 
ಅಡಗಿರುವಂತೆ ವಿರಾಟುರುಷನು ಹಿರಣ್ಯಗರ್ಭನೊಡನೆ ಅಡಕವಾಗಿದ್ದನು. 
ಹಿರಣ್ಯಗರ್ಭನು ತನ್ನ ಮನಸನ್ನು ಮೊದಲು ಅಭಿವ್ಯಕಿಗೊಳಿಸಿಕೊಂಡು ಅಪತ್ರ್ವವನ್ನು 
ಸೃಷ್ಟಿಸಿದ ಬಳಿಕ ಅದರಿಂದ ಬ್ರಹ್ಮಾಂಡವನ್ನುಂಟುಮಾಡಿದನು; ಆ ಅಂಡದೊಳಗಿನಿಂದ 
ಸೃಷ್ಟಿಗೆಲ್ಲ ಆದಿಪುರುಷನಾದ ಪ್ರಥಮಶರೀರಿಯಾದ ವಿರಾಜನು, ಪ್ರಜಾಪತಿಯು, 
ಉಂಟಾದನು. ಅವನೇ ವೇದದಲ್ಲಿ ಹೇಳಿರುವ ಅಗ್ನಿಯು, ಆ ವಿರಾಜನೇ 
ಸರ್ವಾತ್ಮಕನಾಗಿದ್ದುಕೊಂಡು ಆದಿತ್ಯ, ವಾಯು, ಅಗ್ನಿ- ಎಂಬ ಮೂರು ರೂಪವನ್ನು 
ತಾಳಿರುತಾನೆ ; ಆದ್ದರಿಂದಲೇ ಚಿತ್ಯಾಗ್ನಿಯನ್ನೂ ಆದಿತ್ಯಾಂತರ್ಗತನಾದ 
ಪ್ರಜಾಪತಿಯನ್ನೂ ಒಬ್ಬನೇ ಎಂದು ತಿಳಿಯಬೇಕು ಎಂದು ಹಿಂದೆ ಹೇಳಿರುವದು. 
ಆದ್ದರಿಂದಲೇ ಅಗ್ನಿಚಯನರೂಪವಾದ ಕರ್ಮ, ಮತ್ತು ಅಗ್ನಿಯ ಉಪಾಸನೆ - 
ಇವುಗಳಿಂದ ಅನಂತವಾದ ಬ್ರಹ್ಮಲೋಕವನ್ನು ಪಡೆದುಕೊಳ್ಳುತ್ತಾರೆ - ಎಂದು ಈ 
ಉಪನಿಷತಿನಲ್ಲಿ ಹೇಳಿರುವದು. 

ಹೀಗೆ ಪ್ರಥಮಶರೀರಿಯಾದ ವಿರಾಟ್ಟುರುಷನೇ ಲೋಕಗಳಿಗೆಲ್ಲ ಆದಿಯು, 
ಅವನಿಂದಲೇ ಮಿಕ್ಕ ಲೋಕಗಳು ಉತ್ಪತಿಯಾಗಿರುವದು. ಆದ್ದರಿಂದ ಅವನು 
ಲೋಕಾದಿ. ನಚಿಕೇತನು ಎರಡನೆಯ ವರದಿಂದ ಕೇಳಿಕೊಂಡ ಈ ಲೋಕಾದಿಯಾದ 
ಆಗ್ನಿಯನ್ನು ಯಮನು ಅವನಿಗೆ ಉಪದೇಶಿಸಿದನು. ಈ ಅಗ್ನಿಯ ಚಯನದಲ್ಲಿಎಂಥ 
ಇಟ್ಟಿಗೆಗಳನ್ನು ಉಪಯೋಗಿಸಿ ಯಜ್ಞಕ್ಕೆ ಬೇಕಾದ ರೀತಿಯಲ್ಲಿ ಯಾವ 
ಆಕಾರವಿಶೇಷವನ್ನು ನಿರ್ಮಿಸಬೇಕು, ಎಷ್ಟು ಇಟ್ಟಿಗೆಗಳನ್ನು ಉಪಯೋಗಿಸಬೇಕು, 
ಅಗ್ನಿಯ ಚಯನವನ್ನುಮಾಡುವ ಪ್ರಕಾರವು ಯಾವದು?- ಇದನ್ನೆಲ್ಲಬ್ರಾಹ್ಮಣೋಕ್ತ 
ಪ್ರಕಾರದಿಂದ ಯಮನು ನಚಿಕೇತನಿಗೆ ವಿವರಿಸಿ ಹೇಳಿದನು. ಈ ಕರ್ಮವು ಬಹಳ 
ದುಷ್ಕರವಾದದ್ದೆಂದು ಮೊದಲೇ ಹೇಳಿರುತೇವೆ. ವೇದಾಧ್ಯಯನ, ವೇದಾಂಗಗಳ 
ಜ್ಞಾನ, ಕಲ್ಪಸೂತ್ರಗಳ ತಿಳಿವಳಿಕೆ, ಯಜ್ಞವನ್ನು ಮಾಡುವ ವಿಧಾನ - ಇವೆಲ್ಲವನ್ನೂ 


೩೮ ನಾಚಿಕೇತಾಗ್ನಿ 


ಒಟ್ಟುಗೂಡಿಸಿ ಯಜ್ಞಾಧ್ಯಯನ ಎಂದು ಕರೆಯುತಾರೆ. ಭಗವದ್ಗೀತೆಯಲ್ಲಿ 
ಭಗವಂತನು ಅರ್ಜುನನಿಗೆ ವಿಶರೂಪವನ್ನು ತೋರಿಸಿದ ಬಳಿಕ ""ನ 
ವೇದಯಜ್ಞಾಧ್ಯಯನೈರ್ನ ದಾನೈರ್ನ ಚ ಕ್ರಿಯಾಭಿರ್ನ ತಪೋಭಿರುಗೈಃ | 
ಏವಂರೂಪಃ ಶಕ್ಕ ಅಹಂ ನ್ವಲೋಕೇ ದ್ರಷ್ಟುಂ ತ್ವದನ್ಯೇನ ಕುರುಪ್ರವೀರ ॥'' ಎಂದು 
ಹೇಳಿರುವದನ್ನು ಇಲ್ಲಿ ಮನಸಿಗೆ ತಂದುಕೊಳ್ಳಬೇಕು. ಅಲ್ಲಿ ವೇದ, ಯಜ್ಞಾಧ್ಯಯನ, 
ಕರ್ಮ, ತಪಸ್ಸು- ಈ ಯಾವ ಹೆಚ್ಚಿನ ಸಾಧನದಿಂದಲೂ ತನ್ನ ವಿಶ್ವರೂಪವನ್ನು 
ನೋಡುವದಕ್ಕೆ ಆಗಲಾರದೆಂದು ಭಗವಂತನು ಹೇಳಿರುತಾನಷ್ಟೆ ಅಲ್ಲಿ 
ಯಜ್ಞಾಧ್ಯಯನ - ಎಂದರೆ ಬರಿಯ ಓದಿರುವದಲ್ಲ ವೇದಾಧ್ಯಯನದಿಂದ 
ಸಿಕ್ಕುವದಿಲ್ಲವೆಂದು ಹೇಳಿದಮೇಲೂ ಯಜ್ಞಾಧ್ಯಯನವನ್ನು ಮತ್ತೆ ಹೇಳಿರುವದರಿಂದ 
ಪುನರುಕಿದೋಷವು ಬಾರದೆ ಇರುವದಕ್ಕಾಗಿ ಯಜ್ಞಾಧ್ಯಯನವೆಂದರೆ ಯಜ್ಞದ 
ತಿಳಿವಳಿಕೆಯೆಲ್ಲವನ್ನೂ ಸೇರಿಸಿಕೊಳ್ಳಬೇಕೆಂದು ಶ್ರೀಶಂಕರಭಗವತ್ಪಾದರವರು 
ಅಪ್ಪಣೆಕೊಡಿಸಿರುತ್ತಾರೆ. ಅನನ್ಯಭಕ್ತಿಯಿಂದ ಮಾತ್ರವೇ ಆ ವಿಶ್ವರೂಪನಾದ 
ಪರಮಾತ್ಮನ ದರ್ಶನವು ಸಾಧ್ಯವೆಂದು ಭಗವಂತನು ಅಲ್ಲಿ ಬಾಯಿಬಿಟ್ಟು 
ಹೇಳಿರುತ್ತಾನೆ. ಪ್ರಕೃತೆದಲ್ಲಿಯೂ ನಾಚಿಕೇತಾಗ್ನಿಯನ್ನು ಮನು 
ಉಪದೇಶಿಸಿದನೆಂಬುದು ಬರಿಯ ಯಜ್ಞವಿದ್ಯೆಯಿಂದಲೇ ಮುಗಿಯುವದಿಲ್ಲ 
ಅಗ್ನಿರೂಪದ ವಿರಾಟ್ಟುರುಷನ ಉಪಾಸನೆಯೂ ಇದರಲ್ಲಿ ಸೇರಿರುತದೆ. "ಯಾವ 
ಅಗ್ನಿಯನ್ನು ಉಪಾಸನೆಮಾಡುವದರಿಂದ ಸರ್ಗಲೋಕದಲ್ಲಿ 
ಹಸಿವುಬಾಯಾರಿಕೆಗಳನ್ನು ದಾಟಿ, ಶೋಕವನ್ನು ಅತಿಕ್ರಮಿಸಿ 
ಆನಂದದಿಂದಿರುತಾರೋ, ಅಂಥ ಸ್ಫರ್ಗ್ಯಾಗ್ನಿಯನ್ನು ನನಗೆ ಹೇಳಿಕೊಡು' ಎಂದಲ್ಲವೆ, 
ನಚಿಕೇತನು ಕೇಳಿಕೊಂಡಿರುವದು 9 ಗೀತೆಯಲ್ಲಿ ಹೇಳಿರುವ ಭಕ್ತಿಯೂ ಈ 
ಉಪಾಸನೆಯೂ ತತ್ತ್ವತಃ ಒಂದೇ ಆಗಿದೆ. 

ಪ್ರ ಅಗ್ನಿವಿದ್ಯೆಯನ್ನು ಯಮನು ಹೇಳಿಕೊಟಿರುತಾನೆ. ಇಲ್ಲಿ ಸ್ವರ್ಗ ಎಂಬ 
ಶಬ್ದವಿರುವದರಿಂದ ಇದು ಸರಕ್ಕೆ ಸಾಧನವೆಂದು ಭ್ರಮಿಸಬಾರದು. ಪುರಾಣದಲ್ಲಿ 
ಹೇಳಿರುವ ಸ್ಪರ್ಗದಲ್ಲಿ ದೇವತೆಗಳ ಒಡೆಯನಾದ ಇಂದ್ರನು ಅಧಿಪತಿಯಾಗಿರುತಾನೆ; 
ಅಲ್ಲಕಲ್ಲವೃಕ್ಷ ಕಾಮಧೇನು, ನಂದನವನ - ಮುಂತಾದ ಸುಖಸಾಧನಗಳು ಇರುತವೆ 
ಎಂದು ಹೇಳಿರುತ್ತದೆಯಾದರೂ ಕರ್ಮಿಗಳು ಅಲ್ಲಿ ಪಡೆಯುವ ಸುಖವು ಅಷ್ಟು 
ನಿರಾಯಾಸವಾಗಿ ದೊರೆಯುತದೆ ; ನಮ್ಮ ಲೋಕದಲ್ಲಿರುವಂತೆ ಕಷ್ಟಪಟ್ಟು 
ಪಡೆದುಕೊಂಡಮೇಲೂ ಅಲ್ಪಕಾಲದಲ್ಲಿಯೇ ದುಃಖದಲ್ಲಿಕೊನೆಗಾಣುವ ಸುಖವಲ್ಲ 
ಅದು - ಎಂಬುದನ್ನು ಮಾತ್ರ ತಿಳಿಸುವದರಲ್ಲಿ ಅಲ್ಲಿ ತಾತ್ತರ್ಯವಿದೆ. ಇಲಿ 


ಕಾಶಕೋಪನಾ,ಸಮಂಜರಿ ೩೯ 


ಪ್ರಕೃತವಾಗಿರುವದು ಪ್ರಜಾಪತಿಲೋಕ; ಅದಕ್ಕೆ ಉತ್ಕೃಷ್ಟವಾದ ವಾಕ್ಕು ಕರ್ಮ, 
ಮನಃಸ Ach ಇವುಗಳಿರುವ ಪ್ರಜಾಪತಿಯೇ ಅಧಿದೇವತೆ. ಆ ಪ್ರಜಾಪತಿಯ 
ಉಪಾ ನೆಯನ್ನು ಮಾಡಿದವರು ಅವನ ಲೋಕಕ್ಕೇ ಹೋಗುತ್ತಾರೆ. ಅಲ್ಲಿ 
ಜ್‌ ಮಾತ್ರದಿಂದಲೇ ಅವರಿಗೆ ಆಯಾ ಸುಖಗಳು ಸಿಡವಾಗುತನೆ - ಎಂದು 
ಶುತಿಯೆಲಿ ವರ್ಣಿಸಿದೆ. ಆ ಲೋಕಕ್ಕೆ ಕಾರಣವಾಗಿರುವ ವದ್ಯ ಯನ್ನೇ ಇಲ್ಲಿ ಯಮನು 
ಹೇಳಿರುವದು. 

ನಚಿಕೇತನು ಈ ವಿದ್ಯೆ ಯನ್ನು ಯಮನು ಹೇಗೆ ಹೇಳಿದನೋ ಹಾಗೆಯೇ 
ಸರಿಯಾಗಿ ಅರಿತುಕೊಂಡುಬಿಟ್ಟನು. ತಾನು ತಿಳಿದುಕೊಂಡಿದ್ದದ್ದನ್ನು ಯಮನಿಗೆ ಹೇಳಿ, 
ಹೀಗೆತಾನೆ ಈ ಉಪಾಸನೆಯನ್ನು ಮಾಡುವದು? -ಎಂದು ಕೇಳಿದನು. ಸೂಕ್ಷ್ಮಃ ಬಾಥ 
ಉಪಾಸನೆಯ ತತ್ತ್ವವನ್ನು 'ಅರಿತುಕೊಳ್ಳುವದಕ್ಕೆ ಅಂತಃ ಕಿರಣವು ಬ ಬಹ 
ಪಕವಾಗಿರಬೇಕಾಗುವದು. “ಅದನ ನ್ನು ಸ ಜಾ ತನ್ನ ಅಭಿಪ್ರಾ ಯವನ್ನು 
ಮತೊಬ್ಬರಿಗೆ ಹೇಳುವದಂತೂ ಎನಗ ಎಲ್ಲರಿಗೂ ದಕ್ಕುವದಲ್ಲ ಹೀಗಿರುವಲ್ಲಿ 
ಇಷ್ಟು ಚಿಕ ಹುಡುಗನು ಈ ವಿದ್ಯೆಯ ಮರ್ಮವನ್ನೆಲ್ಲ ಅರಿತುಕೊಂಡು ಸುಸ್ಪಷವಾಗಿ 
ಯವಗ ಒಪ್ಪಾಗುವ ರೀತಿಯಲ್ಲಿ ಹೇಳುವದೆಂದರೆ ಸ ಸಾಮಾನ್ಯವಾದ ಕತಿಯಲ್ಪ 
ಯಮನಿಗೆ ಇದನ್ನು ಕಂಡು ಅತ್ಯಂತವಾದ ಸಂತೋಷವಾಯಿತು. 

ಆಗ ಯಮನು ಆನಂದಪಟ್ಟು ಪ್ರೇಮದಿಂದ ನಚಿಕೇತನಿಗೆ ಹೇಳಿದ್ದೇನೆಂದರೆ; 
ನೀನು ಈ ಅಗ್ಗಿವಿದ್ಯೆಯನ್ನು ಇಷ್ಟು ಚೆನ್ನಾಗಿ ಮನದಟ್ಟುಮಾಡಿಕೊಂಡೆಯಲ್ಲ ನನಗೆ 
ಹಿಡಿಸಲಾರದಷ್ಟು ಸಂತೋಷವಾಗಿರುತದೆ. ಇದಕ್ಕಾಗಿ ನೀನು ಕೇಳಿದ ವರಗಳ 
ಜೊತೆಗೆ ಬ್‌. ಒಂದು ವರವ ನ್ನು ಕೊಟ್ಟಿರುತ್ತೇನೆ. | ಅಗ್ನಿಯು ಇನ್ನು ಮೇಲೆ 
ನಾಚಿಕೇತಾಗ್ನಿ ಎಂದು ನಿನ್ನ ಹೆಸರಿನಿಂದ ಲೇ ಪ್ರಖ್ಯಾತ ನಾಗುವನು. ಈ 
ಅಗ್ನಿವಿದೈ ಚಾ ಸಾಮಾನ ನ ವಾದದ್ದಲ್ಲ ಇಗೊ, ನಿನಗೆ ನನ್ನ ಮೆಚ್ಚಿಕೆಯನ್ನು 
ತೋರಿಸುವುದಕ್ಕಾಗಿ ಈ ರತ್ನಮಯವಾದ ಹಾರವನ್ನು ಕೊಟ್ಟಿರುತ್ತೇನೆ. ಇದರ 
ಸಂಕೇತವಾಗಿ ನಿನಗೆ ಸಸಲಕರ್ಮೊಹಪಾಸನೆಗಳಿಂದ ದೊರಕುವ ಅತ್ಯಂತವಾದ ಹೆಚ್ಚಿನ 
ಫಲವೇ ದೊರಕುವದು - ಎಂದನು. 

ಈಗಿನ ಕಾಲದಲ್ಲಿ ವೇದಾಧ್ಯಯನವಾಗಲಿ, ವೇದೋಕವಾದ 
ಕರ್ಮೋಪಾಸನೆಗಳಾಗಲಿ ಬಹುಜನರಿಗೆ ದಕ್ಕುವಂತೆಯೇ ಇಲ್ಲವಾದ್ದರಿಂದ ಈ 
ಎರಡನೆಯ ವರದ ವರ್ಣನೆಯ ಶ್ರವಣದಿಂದ ನಮಗೆ ಆಗಬೇಕಾದದ್ದು ಏನಿದೆ?- 
ಎಂದು ಕೆಲವರಿಗೆ ತೋರಬಹುದು. ಆದರೆ ಭಗವಂತನು ಯಾವ ಕಾಲದಲ್ಲಿಯೂ 
ಜನರ ಮೇಲೆ ತನ್ನ ಕರುಣೆಯನ್ನು ತೋರಿಸುವ ವಿಷಯದಲ್ಲಿ ಸಂಕೋಚವನ್ನು 


L 


L 


೪೦ ನಾಚಿಕೇತಾಗಿ, 


ಮಾಡುವದಿಲ್ಲ ವೇದದ ಅರ್ಥವನ್ನು ವಿವರಿಸುವ ಸ್ಮೃತಿಪುರಾಣಗಳು ಇದ್ದೇ ಇವೆ. 
ಪುರಾಣಗಳಲ್ಲಿ ಬಗೆಬಗೆಯ ಉಪಾಸನೆಗಳನ್ನು ವಿವರಿಸಿ ಹೇಳಿದೆ. ಅವುಗಳನ್ನು 
ಮಾಡಿದರೂ ಇಂಥ ಸದತಿಯೇ ದೊರಕುತದೆ. ವೇದೋಕೋಪಾಸನೆಗೂ 
ಪುರಾಣೋಕ್ರೋಪಾಸನೆಗೂ ತಾರತಮೃವಿರಬೇಕಲ್ಲವೆ ? ಈ ಎರಡಕ್ಕೂ ಒಂದೇ 
ಫಲವೆಂಬುದನ್ನು ನಂಬುವದು ಹೇಗೆ ? - ಎಂದು ಕೆಲವರು ಕೇಳಬಹುದು. ಇದಕ್ಕೆ 
ಉತರವಿದು : ಅವರವರಿಗೆ ತಕ್ಕ ಪ್ರಮಾಣದ ಮತ್ತು ಪ್ರಕಾರದ ಆಹಾರದಿಂದಲೇ 
ಎಲರಿಗೂ ತೃಪ್ಪಿಯು ಆಗುವದಲವೆ ? ದಯಾಳುಗಳಾದ ಖುಷಿಗಳು 
ಕಾಲಾನುಗುಣವಾಗಿ ನಮ್ಮ ಯೋಗ್ಯತೆಯ ಮಟ್ಟಕ್ಕೆ ತಕ್ಕ ಉಪಾಸನೆಗಳನ್ನು 
ಏರ್ಪಡಿಸಿಕೊಟ್ಟಿರುತ್ತಾರೆ. ಕಲಿಯುಗದಲ್ಲಿ ಮನುಷ್ಯನಿಗೆ ಚಿತ್ಕಚಾಂಚಲ್ಯವು 
ಹೆಚ್ಚಾಗಿರುತದೆ. ಧರ್ಮಬುದ್ದಿಯೂ ಅಂತರ್ಮುಖತ್ತವೂ ಸುಲಭಸಾಧ್ಯವಾಗಿರುವ 
ಕೃತಯುಗದಲ್ಲಿ ಒಂದು ವರ್ಷ ಮಾಡುವ ತಪಸನ್ನು ಈಗಿನವರು ತಮ್ಮ ಯೋಗ್ಯತೆಗೆ 
ತಕ್ಕಂತೆ ಒಂದು ಘಂಟೆಯ ಹೊತ್ತು ಮಾಡಿದರೂ ಅಷ್ನರಿಂದಲೇ ದಯಾಘನನಾದ 
ಭಗವಂತನು ತೃಪನಾಗಿ ಫಲವನ್ನುಕೊಡುತಾನೆ. ಆದರೆ ಮಾತ್ರ ಅಷ್ಟುಮಾಡುವದೂ 
ನಮಗೆ ಕಷ್ಟವಾಗಿ ತೋರುತಿದೆ | 

ಇದರ ನಿಜವನ್ನು ತಿಳಿದು ಮುಮುಕ್ಚುಗಳಾದವರೂ ಉಪಾಸನಾಮಾರ್ಗಕ್ಕೆ 
ಮನಸನ್ನು ಹತಿಸಬೇಕು. ಕಲಿಯುಗದಲ್ಲಿ ಒಂದು ಮಹಾಗುಣವಿರುತದೆ. ಇಲ್ಲಿ 
ಭಗವಂತನ ನಾಮಸ್ಕರಣೆಮಾಡಿದರೂಸಾಕು, ಆತನ ಕಡೆಗೇ ಮನಸ್ಸು ಒಲಿಯುತ್ತದೆ; 
ನಾಮದ ರುಚಿಯು ಕಾಣಬರುತ್ತದೆ. ಆದರೆ ಸಾಧಕನಾದವನು ಈ ನಾಮ 
ಸ್ಮರಣೆಯನ್ನಾದರೂ ನಿರ್ವಂಚನೆಯಿಂದ ಮಾಡಬೇಕು. ಉಪಾಸನೆಯು ನಮಗೂ 
ಪರಮೇಶ್ಚರನಿಗೂ ಮಾತ್ರವೇ ಸಂಬಂಧಪಟ್ಟದ್ದು ಕ ನಮ್ಮ ನಮ್ಮ ಅಂತರಂಗಕ್ಕೇ 
ಸಂಬಂಧಪಟ್ಟದ್ದು ಹೊರಗಿನ ದಂಭದಿಂದ ಇಲ್ಲಿ ಯಾವ ಪ್ರಯೋಜನವೂ ಇಲ್ಲ 
ನಾವು ನಿಜವಾಗಿಯೂ ಉಪಾಸನೆಯಲ್ಲಿ ಶ್ರದ್ಧಾತಾತ್ಪರ್ಯವುಳ್ಳವರಾಗಿರುತೇವೊ, 
ಇಲ್ಲವೊ - ಎಂಬುದು ಆ ಸರ್ವವ್ಯಾಪಿಯಾದ ಸರ್ವಜ್ಞನಾದ ಪರಮೇಶನಿಗೆ 
ಅವಶ್ಯವಾಗಿ ತಿಳಿದುಬಿಡುತದೆ. ಕಪ್ಪ ಬಂದಾಗ ನಾವುಗಳು ಭಗವಂತನ ಕಡೆಗೆ 
ತಿರುಗುತ್ತೇವೆ, ಆದರೆ ಕಷ್ಟವು ಸ್ವಲ್ಪ ಅರುಗಾದರೆ ಆತನನ್ನೇ ಮರೆತುಬಿಡುತೇವೆ [ಇದು 
ಸರಿಯಲ್ಲ ಆ ಭಗವಂತನನ್ನೇ ಶರಣುಹೊಕ್ಕು ಎಡೆಬಿಡದೆ ಚಿಂತಿಸುವದಕ್ಕೆ 
ಪ್ರಯತ್ನಿಸಬೇಕು. ಒಂದು ವೇಳೆ ಮನಸ್ಸಿನ ದೌರ್ಬಲ್ಯದಿಂದ ಹಿಮ್ಮೆಟ್ಟಿದರೆ, ""ದೇವ, 
ನೀನೇ ಸರಿಯಾದ ಮಾರ್ಗದಲ್ಲಿ ನ್ನನ್ನು ನಡೆಯಿಸಬೇಕು !'' ಎಂದು ಅಂಗಲಾಚಿ 
ಬೇಡಿಕೊಳ್ಳಬೇಕು. ಇದೇ ಗಾಯತ್ರೀಮಂತ್ರದಲ್ಲಿ ಅಡಗಿರುವ ರಹಸ್ಯ. ಭಗವಂತನು 


ಕಾಶಕೋಪನಾಸಮಂಜರಿ ಲಗಿ 


ತನ್ನ ಭಕರನ್ನು ಎಂದಿಗೂ ಕೆ ಬಿಡುವದಿಲ್ಲ ಊಟತಿಂಡಿ, ಉದ್ಯೋಗ 
ಮುಂತಾದವುಗಳಿಗೆ ಕಾಲವನ್ನು ಗೊತುಮಾಡಿಕೊಂಡಿರುವಂತೆ ಮೊದಮೊದಲು 
ಕ್ಲ ಪಕಾಲಗಳಲ್ಲಾದರೂ ಭಗವಂತನ ಧ್ಯಾನವನ್ನು ಮಾಡಬೇಕು. ಈ ವಿಷಯದಲ್ಲಿ 
ಯಾವ ಮತಾಚಾರ್ಯರುಗಳಿಗೂ ಮತಭೇದವಿರುವದಿಲ್ಲ ಹೀಗೆ ಎಡೆಬಿಡದೆ 
ಧ್ಯಾನಮಾಡುತ್ತಿದ್ದರೆ ಮನಸ್ಸು ಭಗವಂತನಲ್ಲಿಯೇ ನಿಂತುಬಿಡುತದೆ. ತಲ್ಲೀನವಾದ 
ಮನಸ್ಸು ಯಾರಿಗೆ ಸಿಕ್ಕುವದೋ ಅವರಿಗೆ ಭಗವದುಪಾಸನೆಯ ಫಲವು ಅವಶ್ಯವಾಗಿ 
ಅನುಭವಕ್ಕೆ ಬರುತದೆ. 

ಭಾರತದಲ್ಲಿ ಬಂದಿರುವ ಕಿರಾತಾರ್ಜುನೀಯಾಖ್ಯಾನವನ್ನು ನೀವು 
ಕೇಳಿರಬಹುದು. ಅಲ್ಲಿ ಪರಮೇಶ್ವರನೇ ಕಿರಾತನಾಗಿ ಅರ್ಜುನನ ಭಕ್ತಿಯನ್ನು 
ಪರೀಕ್ಷಿಸುವದಕ್ಕೆಂದು ಅವನ ಮುಂದೆ ಬಂದು ನಿಂತಿದಾನೆ. ಅರ್ಜುನನು ಅವನು 
ಸಾಮಾನ್ಯನಾದ ಬೇಡನೆಂದು ಅಸಡ್ಡೆ ಮಾಡಿರುತ್ತಾನೆ. ಈಶ್ವರನು "ನಾನು ಹೊಡೆದ 
ಬೇಟೆಯನ್ನು ನೀನು ಹೇಗೆ ನಿನ್ನದೆನ್ನುತ್ತೀಯೆ?' ಎಂದು ಕಲಹಕ್ಕೆ ಆರಂಭಿಸಿರುತಾನೆ. 
ಅರ್ಜುನನು ರೋಷದಿಂದ ಅವನೊಡನೆ ಕಾದಾಡುತಿರುವಾಗತನಗೆ ಸೋಲಾದದ್ದನ್ನು 
ಮನಸಿಗೆ ತಂದು "ಆಹಾ | ನಾನು ಪರಮೇಶ್ವರನ ಪೂಜೆಯನ್ನು ಮಾಡಲಿಲ್ಲ; ಈಗ 
ಅದನ್ನು ಮಾಡಿ ಪ್ರಸನ್ನನಾದ ಆ ಭಗವಂತನ ಅನುಗ್ರಹದಿಂದ ಈ ಬೇಡನನ್ನು 
ಗೆಲ್ಲುವೆನು' - ಎಂದು ಸಂಕಲ್ಪಿಸಿ, ಅದರಂತೆ ಪೂಜೆಮಾಡಿ "ಇನ್ನೇನು ಅಂಜಿಕೆ? ಆ 
ಪರಮೇಶ್ವರನ ಅನುಗ್ರಹವು ನನಗಾಗಿದೆ' ಎಂಬ ತುಂಬುನಂಬಿಕೆಯಿಂದ ಯುದ್ಧಕ್ಕೆ 
ನಿಲ್ಲುತಾನೆ. ಕಥೆಯ ವಿವರವು ನಮಗೆಲ್ಲ ತಿಳಿದೇ ಇದೆ. ಆದರೆ ಅರ್ಜುನನ ಆ 
ಭರವಸೆಯ ಆಳವನ್ನುನಾವು ಮನಗಾಣಬೇಕಾಗಿದೆ. ಪರಮೇಶ್ವರನು ನಿಜವಾಗಿ ನಮ್ಮ 
ಎದುರಿಗೇ ನಮ್ಮ ಸುತ್ತಲೂ, ಹೆಚ್ಚೇಕೆ? ನಮ್ಮ ಹೃದಯಕುಹರದಲ್ಲಿಯೇ ಇರುತ್ತಾನೆ. 
ಹೀಗಿದ್ದರೂ ಅವನಂತೆ ನಾವು ಧ್ಯಾನವನ್ನು ಮಾಡಿದರೆ ಪರಮೇಶ್ವರನ 
ಅನುಗ್ರಹವಾಗುವದೊ, ಇಲ್ಲವೊ? ಆತನಿಗೆ ನಮ್ಮ ಪ್ರಾರ್ಥನೆಯು ಮುಟ್ಟುವದೊ, 
ಇಲ್ಲವೊ ? - ಎಂದು ಚಿಂತಿಸುತ್ತಿರುವೆವಲ್ಲ! ಇದಕ್ಕಿಂತ ಹೆಚ್ಚನ ಭ್ರಾಂತಿ 
ಯಾವದಿರುವದು ) 

ಈಗಿನ ಕಾಲಕ್ಕೆ ವೇದಾಂತವನ್ನು ಬಲ್ಲೆವೆಂದುಕೊಂಡು 
ಕರ್ಮೋಪಾಸನೆಗಳನ್ನು ಹಳಿಯುವವರು ಅನೇಕರು ಹುಟ್ಟಿದಾರೆ. ವೇದಾಂತದ 
ಎಂಜಲುಮಾತುಗಳನ್ನು ಆಡುತ್ತಾ, ತಾವು ಅಪರೋಕ್ಲಾನುಭವವನ್ನೇ 
ಪಡೆದು ಕೊಂಡಿರುವೆವೆಂದು ಜಂಭಕೊಚ್ಚಿಕೊಳ್ಳುವ ಮಹಾತ್ಮರೂ ಸಿಕ್ಕುತ್ತಾರೆ. ಆದರೆ 


೪೨ ಅಗ್ನಿವಿದ್ಯೆಯ ಫಲ 


ವೇದಾಂತವು ಅನುಭವಾವಸಾನವಾಗತಕ್ಕದ್ದೆಂಬುದರ ಅರ್ಥವೇನೆಂಬುದು ಮಾತ್ರ 
ಅವರಿಗೆ ತಿಳಿದಿರುವದಿಲ್ಲ! ಒಂದಾನೊಂದು ನಾಟಕದಲ್ಲಿ ಪಾತ್ರವನ್ನು 
ವಹಿಸುತಿದ್ದಾತನೊಬ್ಬನು ಅಕ್ಕಮಹಾದೇವಿಯ ಗುಣಕೀರ್ತನವನ್ನು ಮಾಡಿದನು. 
""ಅದರಲ್ಲಿ ಆಕೆಯ ಶಿವಭಕಿಯ ಸೊಲ್ಲೇ ಬರಲಿಲ್ಲವಲ್ಲ!'' ಎಂದು ಒಬ್ಬರು 
ಆಕ್ಬೇಪಿಸಲು ತಾನು ಗಟ್ಟಿಮಾಡಿಕೊಂಡಿದ್ದ ಮಾತುಗಾರಿಕೆಯನ್ನು ಸರವಿಯಂತೆ 
ಒಪ್ಪಿಸಲು ಆರಂಭಿಸಿದನು | ಹೀಗೆಯೇ ಇರುತದೆ, ನಮ್ಮ ಈ ವೇದಾಂತಿಗಳ ಜ್ಞಾನ | 
"ಕಲೌ ವೇದಾನಿನೋ ಭಾನಿ' ಎಂಬ ಸುಭಾಷಿತದಂತೆ ಅವರಿಗೆ ವೇದವೆಂದರೇನು, 
ವೇದಾಂತವೆಂದರೇನು, ಕರ್ಮವೆಂದರೇನು, ಉಪಾಸನೆ ಎಂದರೇನು - ಎಂಬುದು 
ಯಾವದೂ ತಿಳಿಯದು. ಆದರೂ ಅವರು "ಕರ್ಮದಿಂದ ಮೋಕ್ಷವಿಲ್ಲ, 
ಉಪಾಸನೆಯು ಮಂದಾಧಿಕಾರಿಗಳಿಗೆ' ಎಂದು ದೊಡ್ಡ ದೊಡ್ಡ ಮಾತನ್ನು 
ಆಡುತಿರುವರು. ಈ ಬಗೆಯ ವರ್ತನೆಗಳಿಗೆ ನಮ್ಮಗಳ ಪಾಪಶೇಷವೇ 
ಕಾರಣವಾಗಿರುತದೆ ಎನ್ನಬೇಕು. ಇಂಥ ನಟನೆಯ ವೇದಾಂತಿಗಳ ಮಾತಂತಿರಲಿ; 
ನಿಜವಾಗಿ ವೇದಾಂತಗಳೆಂಬ ಹೆಸರಿನಿಂದ ಪ್ರಖ್ಯಾತವಾಗಿರುವ ಉಪನಿಷತುಗಳಲ್ಲಿ 
ಕರ್ಮದ ವಿಷಯಕ್ಕೆ ಏನು ಹೇಳಿದೆ, ಉಪಾಸನೆಯ ವಿಷಯಕ್ಕೆ ಏನು ಹೇಳಿದೆ - 
ಎಂಬುದನ್ನು ನಾವು ಮನಮುಟ್ಟಿ ವಿಮರ್ಶೆಮಾಡೋಣ. “ವೇದೇಷು ಯಜ್ಞೇಷು 
ತಪಃಸು ಚೈವ ದಾನೇಷು ಯತ್ಸುಣ್ಯಫಲಂ ಪ್ರದಿಷ್ಠಮ್‌ । ಅತ್ಯೇತಿ ತತರ್ವಮಿದಂ 
ವಿದಿತ್ವಾ ಯೋಗಿ ಪರಂ ಸ್ಥಾನಮುಖ್ಯೆತಿ ಚಾದ್ಯಮ್‌ ॥'' ಎಂಬ ಭಗವದುಕಿಯನ್ನು 
ಹೃತ್ಪೂರ್ವಕವಾಗಿ ನಂಬಿ ಆ ಭಗವಂತನನ್ನೇ ಆಶ್ರಯಿಸಿ ಉಪಾಸನೆಯ ತಿರುಳನ್ನು 
ಕಂಡುಕೊಳ್ಳುವದಕ್ಕೆ ಪ್ರಯತ್ನಿಸೋಣ | 


ಸ್ತಿ. ಅಗ್ನಿವಿದ್ಯೆಯ ಫಲ 


ತ್ರಿಣಾಚಿಕೇತಸ್ತಯಮೇತದ್ಧಿದಿತ್ವಾ ಯ ಏವಂ ವಿದ್ದಾಗ್‌ಂ 
ಶ್ಚಿನುತೇ ನಾಚಿಕೇತಮ್‌ । ಸ ಮೃತ್ಯುಪಾಶಾನ್‌ ಪುರತಃ ಪ್ರಣೋದ್ಯ 
ಶೋಕಾತಿಗೋ ಮೋದತೇ ಸ್ವರ್ಗಲೋಕೇ || ೧೮ ॥ 


ಏಷ ತೇ5ಗ್ನಿನರ್ನಚಿಕೇತಃ ಸ್ಪರ್ಗ್ಯೋ ಯಮವೃಣೀಥಾ 
ದ್ವಿತೀಯೇನ ವರೇಣ । ಏತಮಗ್ಗಿಂ ತವೈವ ಪ್ರವಕ್ಚ್ಯನ್ರಿ 
ಜನಾಸಃ ತೃತೀಯಂ ವರಂ ನಚಿಕೇತೋ ವೃಣೀಷ್ವ | ೧೯ 


ಕಾಶಕೋಪನಾ,ಸಮಂಜರಿ ಭಕ್ಷಿ 


ನಚಿಕೇತನು ಯಮನನ್ನು ಕೇಳಿಕೊಂಡ ಎರಡನೆಯ ವರವು ಅಗ್ನಿ 
ವಿಷಯಕವಾದದ್ದು ಎಂದರೆ ಪ್ರಜಾಪತಿಯ ಉಪಾಸನೆಯ ರೂಪವಾದದ್ದು ಇದರ 
ಪ್ರಾಧಾನ್ನವನ್ನುಕುರಿತು ಆಗಲೆ ಹೇಳಿದಾಗಿದೆ. ಯಾವನಿಗೆ ವೇದೋಕ ಕರ್ಮಗಳಿಂದ 
ಪಾಪವು ಹೋಗಿರುವದೋ ಯಾವನಿಗೆ ಉಪಾಸನೆಯು ಅಳವಟ್ಟದ್ದರಿಂದ ಮನಸಿನ 
ಚಾಂಚಲ್ಯವೂ ಹೋಗಿರುವದೋ ಅವನೇ ವೇದಾಂತಕ್ಕೆ ಮುಖ್ಯಾಧಿಕಾರಿಯು - 
ಎಂದು ಸೂಚನೆಮಾಡಿದ್ದಾಗಿದೆ. 

ಲೋಕದಲ್ಲಿ ಆಸುರಸಂಪತಿನ ಅಂತಃಕರಣದ ಜನರೇ ಹೆಚ್ಚಾಗಿರುತಾರೆ. 
ಅಂತಚರಣದಲ್ಲಿರುವ ಸ್ಪಾರ್ಥಪ್ರಧಾನವಾದ ವೃತ್ತಿಗಳಿಗೆ ಅಸುರರು ಎಂಬ ಹೆಸರನ್ನು 
ಕೊಟ್ಟು ವೇದದ ಬ್ರಾಹ್ಮಣಗಳ ಅರ್ಥವಾದದಲ್ಲಿ ವರ್ಣಿಸಿರುತದೆ. ಪಶುಗಳಿಗೂ 
ತತ್ತ್ವಜ್ಞಾನದ ಅರಿವಿರುವದಿಲ್ಲ ಅಸುರಸಂಪತ್ತಿನ ಜನರಿಗೂ ತತ್ತ್ವದ ಅರಿವು 
ಇರುವದಿಲ್ಲ, ಆದರೆ ಒಂದು ಮುಖ್ಯವಾದ ತಾರತಮ್ಯವು ಇಬ್ಬರಿಗೂ ಉಂಟು. 
ಪಶುಗಳಿಗೆ ವಿಚಾರಶಕಿಯು ಪ್ರಧಾನವಾಗಿರುವ ಬುದ್ಧಿಯಿರುವದಿಲ್ಲ; ಮನುಷ್ಯನಿಗೆ 
ಇರುತ್ತದೆ. ಆದ್ದರಿಂದ ಇವನಲ್ಲಿ ಆತ್ಮನ ವಿಭೂತಿಯು ಹೆಚ್ಚಿಗೆ ಅರಳಿ 
ತೋರಿಕೊಳ್ಳುವದಕ್ಕೆ ಹೆಚ್ಚು ಅವಕಾಶವಿರುತದೆ. ಆದರೂ ಸ್ವಾಭಾವಿಕವಾಗಿರುವ 
ಸ್ಥಿತಿಯಲ್ಲಿ ಮನುಷ್ಯರಿಗೂ ಪಶುಗಳಿಗೂ ಯಾವ ತಾರತಮ್ಯವೂ ಇರುವದಿಲ್ಲ 
ಅವರೂ ಪಶುಗಳಂತೆಯೇ ಮನಸಿನ ಇಚ್ಚಾ ದ್ವೇಷ - ಮುಂತಾದ ವೇದನೆಗಳಿಂದ 
ಪ್ರೇರಿತರಾಗಿ ಆಯಾಕಾಲಕ್ಕೆ ಬೇಕಾದದ್ದನ್ನು ಪಡೆಯುವದಕ್ಕೂ ಬೇಡವಾದದ್ದನ್ನು 
ದೂರವಾಗಿರಿಸುವದಕ್ಕೂ ಪ್ರಯತ್ನಿಸುತಿರುತಾರೆ. ಅಂಥವರನ್ನು ಮಾನವಪಶುಗಳು 
ಎನ್ನಬಹುದು. ಆದರೆ ಯಾರು ತಮ್ಮ ಮನಸಿನಲ್ಲಿ ವಿಚಾರಮಾಡಿ 
ಕಾರ್ಯಾಕಾರ್ಯವನ್ನು ನಿಶ್ಚಯಿಸಿ ಪ್ರವರ್ತಿಸುತ್ತಾರೋ ಅಂಥವರು ನಿಜವಾಗಿ 
ಮನುಷ್ಯರು. ಈ ಮನುಷ್ಯರಲ್ಲಿ ಆಸುರಸಂಪತ್ರಿನ ಜನರು ಸ್ವಾಭಾವಿಕವಾದ 
ತಿಳಿವಳಿಕೆಯಿಂದ ತಮ್ಮದೇಹವನ್ನೇ ತಮ್ಮ ಸ್ವರೂಪವೆಂದುಕೊಂಡು ಅದರ ಸುಖಕ್ಕಾಗಿ 
ಬೇಕಾದ ಭೋಗಗಳನ್ನು ಕೂಡಿಹಾಕುವದಕ್ಕೆ ಮಾಡಬಾರದ ಕೆಲಸಗಳನ್ನು ಕೂಡ 
ಮಾಡುವದಕ್ಕೆ ಸಿದ್ಧರಾಗಿರುತಾರೆ. ಇಂಥ ಜನರು ಸ್ವಾಭಾವಿಕಜ್ನಾನಕರ್ಮಗಳಿಗೆ ಕಟ್ಟು 
ಬಿದ್ದಿರುವವರು. 

ಆದರೆ ಯಾರು ಸ್ವಾಭಾವಿಕವಾದ ಲೌಕಿಕದೃಷ್ಟಿಯನ್ನುಮಾರಿ ಶಾಸ್ತ್ರದೃಷ್ಟಿಯನ್ನು 
ಅವಲಂಬಿಸಿ ವಿಚಾರಮಾಡಿ ದೂರದೃಷ್ಟಿಯಿಂದ ಕಾರ್ಯಾಕಾರ್ಯವನ್ನು 
ನಿಶ್ಚಯಿಸುವ'ದಕ್ಕೆ ಸಿದ್ಧರಾಗಿರುವರೋ ಆ ದೈವಸಂಪತಿನ ಜನರು 
ಶಾಸ್ಟ್ರೋಕಕರ್ಮಗಳನ್ನು ಮಾಡುತಾರೆ; ಅದೇ ದೈವಸಂಪತಿನಲ್ಲಿ ಇನ್ನೂ ಹೆಚ್ಚಿನ 


೪೪ ಅಗ್ಗಿವಿದ್ಯೆಯ ಫಲ 


ಅಂತಸ್ತಿನ ಅಂತಃಕರಣವೃತ್ರಿಯುಳ್ಳವರು ಉಪಾಸನೆಯನ್ನು ಮಾಡುತಾರೆ. ಕರ್ಮ, 
ಉಪಾಸನೆ - ಈ ಎರಡಕ್ಕೂ ದೃಷಫಲವೂ ಸ್ವಲ್ಪ ಇರುತದೆ ; ಆದರೆ ಅದೃಷ್ಠಪಲವೇ 
ಮುಖ್ಯವಾಗಿರುತದೆ. ಆದ್ದರಿಂದ ಅವನ್ನು ಅನುಷ್ಠಾನಮಾಡುವದಕ್ಕೆ ಶ್ರದ್ಧೆಯು 
ಮುಖ್ಯವಾಗಿರುತದೆ. ನಚಿಕೇತನ ತಂದೆಯು ಮಾಡಿದ ಯಜ್ಞವು ಅಂಥ 
ಶ್ರದ್ಧಾಪ್ರಧಾನವಾದ ಕರ್ಮವು ; ಅವನಿಗೆ ಪರಲೋಕದಲ್ಲಿ ಆಗುವ ಫಲದಲ್ಲಿ 
ಪೂರ್ಣನಂಬಿಕೆಯಿತ್ತು ನಚಿಕೇತನ ತಂದೆಯು ಮಾಡಿದ ಆ ಕರ್ಮವು 
ಸಾದುಣ್ಯಯುಕವಾಗಲೆಂದು ತನ್ನನ್ನೇ ಯಮನಿಗೆ ದಾನಮಾಡಿಸಿಕೊಂಡನು. ಅದೂ 
ಶ್ರದ್ಧಾಪ್ರಧಾನವಾದ ಪ್ರವೃಶಿಯೇ. 
ಕರ್ಮಗಳಲ್ಲಿ ಪುತ್ರ, ಪೌತ್ರ, ಪಶು - ಮುಂತಾದ ದೃಷ್ಟಸಂಪತನ್ನು 
ಪಡೆಯುವದಕ್ಕೆಂದು ಮಾಡುವ ಕರ್ಮಗಳು, ಪರಲೋಕದಲ್ಲಿ ಮಾತ್ರ ಫಲವನ್ನು 
ಪಡೆಯುವದಕ್ಕೆ ಮಾಡಬೇಕಾದ ಕರ್ಮಗಳು - ಎಂದು ಎರಡು ಬಗೆ. 
ಅವುಗಳಲ್ಲಿಯೂ ಉಪಾಸನೆಯಿಂದೊಡಗೂಡಿ ಮಾಡುವ ಯಜ್ಞವಿದೆಯಲ್ಲ ಅದು 
ಬರಿಯ ಕರ್ಮಕ್ಕಿಂತಲೂ ಹೆಚ್ಚಿನ ಫಲವನ್ನು ಕೊಡತಕ್ಕದ್ದು ಮೊದಲನೆಯ ತರದ 
ಕರ್ಮಕ್ಕೆ ಸ್ಪರ್ಗವು ಫಲವಾದರೆ ಎರಡನೆಯದಕ್ಕೆ ಪ್ರಜಾಪತಿಲೋಕವೇ ಫಲವು. ಈ 
ಎರಡನೆಯ ತರದ ಕರ್ಮೊೋಹಪಾಸನೆಗಳ ಸಮುಚ್ಚೆಯದ ವಿಧಾನವೇ ನಚಿಕೇತನು 
ಕೇಳಿದ ಎರಡನೆಯ ವರವು. ಇದರ ವಿವರವನ್ನು ಆಗಲೆ ತಿಳಿಸಿ ಕೊಟ್ಟದ್ದಾಗಿದೆ. 
ಉಪಾಸನೆಯಲ್ಲಿ ಕರ್ಮಸಮುಚ್ಚಿತವೆಂದೂ ಕೇವಲೋಪಾಸನೆಯೆಂದೂ ಎರಡು 
ಪ್ರಕಾರಗಳುಂಟು. ಉಪಾಸನೆಯು ಕೇವಲ ಮಾನಸವ್ಯಾಪಾರವಾದ್ಧರಿಂದ ಅದಕ್ಕೆ 
ಹೇಗೆ ಫಲವು ಬಂದೀತು? ಯಾವನು ಈ ಕರ್ಮವನ್ನು ಮಾಡುತಾನೋ ಅವನಿಗೆ 
ಇಂಥ ಫಲವಾಗುತದೆ. ಯಾವನು ಹೀಗೆಂದು ಉಪಾಸನೆಮಾಡುತ್ತಾನೋ 
ಅವನಿಗೂ ಈ ಫಲವಾಗುತದೆ' ಎಂದು ವೇದದಲ್ಲಿ ಅಲ್ಲಲ್ಲಿ ಹೇಳಿರುತದೆ. ಆದರೆ 
ಬರಿಯ ಉಪಾಸನೆಯಿಂದಲೇ ಫಲವು ದೊರಕುವ ಹಾಗಿದರೆ ವೇದವು 
ಆಯಾಸಸಾಧ್ಯವಾದ ಕರ್ಮವನ್ನು ಬೇರೆ ಏಕೆ ಹೇಳುತಿತು) ಎಕ್ಕದ ಗಿಡದಲ್ಲಿ ಜೇನು 
ಕಟ್ಟಿದ್ದರೆ, ಜೇನುಅಳಿಸುವವರು ಯಾರು ತಾನೆ ಏತಕ್ಕೆ ಬೆಟ್ಟವನ್ನು ಏರುವರು 9 
ಆದ್ದರಿಂದ ಕರ್ಮವನ್ನು ಹೊಗಳುವದಕ್ಕೆ ಹೇಳಿದ ಅರ್ಥವಾದವೇ ಉಪಾಸನೆ 
ಎಂಬುದು - ಎಂದು ಕೆಲವರು ಮಾಮಾಂಸಕರು ಅಭಿಪ್ರಾಯಪಟ್ಟಿದ್ದರು. ಆದರೆ 
ರ್ಮಕಾಂಡದಲ್ಲಿಹೇಗೆ ಕರ್ಮಗಳನ್ನು ವಿಸಾರವಾಗಿ ವರ್ಣಿಸಿದೆಯೋ ಹಾಗೆಯೇ 
ಜ್ಞಾನಕಾಂಡದಲ್ಲಿ ಉಪಾಸನೆಗಳನ್ನೂ ವಿಸಾರವಾಗಿಯೇ ವರ್ಣಿಸಿ ವಿಧಿಸಿ ಬೇರೆ 
ಬೇರೆಯ ಉಪಾಸನೆಗಳಿಗೆ ಬೇರೆ ಬೇರೆಯ ಫಲಗಳನ್ನು ಹೇಳಿರುತದೆ. ಆದರಿಂದ 


ಕಾಶಕೋಪನ್ಯಾಸಮಂಜರಿ ೪೫% 


ಉಪಾಸನೆಯ ವಾಕ್ಯವು ಬರಿಯ ಅರ್ಥವಾದವೆಂಬುದು ಸರಿಯಲ್ಲ - ಎಂದು 
ವೇದಾಂತಿಗಳು ಉತ ರವನ್ನು ಕೂಟ್ಟಿರುತಾರೆ. ಸರಿಯಾಗಿ ಒಳಹೊಕ್ಕು 
ವಿಚಾರಮಾಡಿದರೆ ವೇದಾಂತಿಗಳ ಪಕ್ಚವೇ ಸರಿ ಎಂದು ತಿಳಿದುಬರುತದೆ. ಏಕೆಂದರೆ 
ಶರೀರಪ್ರಧಾನವಾದ ಕರ್ಮಗಳನ್ನು ಮಾಡುವದಕ್ಕಿಂತಲೂ ಮನಃಪ್ರಧಾನವಾದ 
ಉಪಾಸನೆಗಳನ್ನು ಮಾಡುವದೇ ಒಂದು ದೃಷ್ಟಿಯಿಂದ ಹಚ್ಚು ಕಷ್ಟವಾಗಿರುತದೆ. 
ಮನಸ್ಸು ಚಂಚಲವಾಗಿರುವ ಸ್ವಭಾವದ್ದು ' ಅರ್ಜುನನು ಹೇಳಿರುವಂತೆ ಅದನ್ನು 
ಅಳವಡಿಸಿಕೊಂಡು ಧ್ಯಾನಮಾಡುವದೆಂಬುದು ಗಾಳಿಯನ್ನು ಮೂಟೆಕಟ್ಟುವಷ್ಟು 
ಪ್ರಯಾಸದ್ದು ಎಂದು ಹೇಳಬಹುದಾಗಿದೆ. 

ಉಪಾಸನೆಯೆಂಬುದು ಬರಿಯ ಮನಸಿನ ಕೆಲಸ; ಶರೀರವೂ ಇಂದ್ರಿಯಗಳೂ 
ಅಲ್ಲಿ ಏನೂ ಮಾಡಲಾರವು. ಶಾಸ್ತ್ರದಲ್ಲಿ ಹೇಳಿರುವ ವಿಷಯವನ್ನು ಮನಸಿಗೆ 
ತಂದುಕೊಳ್ಳಬೇಕು. ಅದರ ಪ್ರತ್ಯಯಗಳನ್ನು ಧಾರಾಕಾರವಾಗಿ ಹರಿಯಬಿಡಬೇಕು. 
ನಡುವೆ ವಿಜಾತೀಯಪ್ರತ್ಯಯವು ಒಂದೂ ಬರಬಾರದು. ಎಡೆಬಿಡದೆ ಧ್ಯೇಯವನ್ನೇ 
ಭಾವನೆಮಾಡುತಿರಬೇಕು. ಇದೇನೂ ಸಾಮಾನ್ಯವಾದ ಕೃತಿಯಲ್ಲ ನಮ್ಮ ಮನಸ್ಸು 
ಯಾವದೋ ಬೇರೆ ರಂಗುಹಾಕಿದ ಹಳೆಯ ಬಟ್ಟೆಯಂತೆ ಇರುತದೆ. ಆ ರಂಗನ್ನು 
ತೊಳೆಯುವದಕ್ಕೆ ಮಾಡುವ ಪ್ರಯತ್ನವಾದರೂ ಸಫಲವಾದೀತು ; ಆದರೆ ಮನಸಿಗೆ 
ಅನಾದಿಕಾಲದಿಂದ ಅಂಟಿಕೊಂಡಿರುವ ಲೌಕಿಕವಿಷಯಗಳ ರಂಗು ಹೋಗುವದು 
ಅದಕ್ಕಿಂತಲೂ ಕಷ್ಟವಾಗಿರುತದೆ. 

ನಾಚಿಕೇತಾಗ್ನಿಯನ್ನು ಮೂರು ಸಲ ಚಯನಮಾಡಿದವನಿಗೆ 
ತ್ರಿಣಾಚಿಕೇತನೆಂದು ಹೆಸರು ಬರುತದೆ ; ಅಥವಾ ಅದನ್ನು ಅರಿತುಕೊಂಡು 
ಅಧ್ಯಯನವನ್ನು ಮಾಡಿ ಅದರಂತೆ ಅನುಷ್ಠಾನಮಾಡಿದವನು ತ್ರಿಣಾಚಿಕೇತನು. ಆ 
ಕಾರ್ಯದಲ್ಲಿ ಜಯಶೀಲನಾಗುವದಕ್ಕೆ ತಾಯಿ, ತಂದೆ, ಗುರು - ಈ 
ಮೂವರಿಂದಲೂ ಸರಿಯಾದ ಅನುಶಾಸನವನ್ನು ಪಡೆದವನಾಗಿರಬೇಕು ; ಅವರು 
ಮಾಡಿದ ವಿನಯಾಧಾನವನ್ನು ಪಡೆದವನೇ ಈ ವಿದ್ಯೆಗೆ ತಕ್ಕ ಅಧಿಕಾರಿ. ಶ್ರುತಿ, ಸ್ಮೃತಿ, 
ಸದಾಚಾರಗಳನ್ನು ಅನುಸರಿಸಿ ' ಮನಸಿಗೆ ಸಂಸ್ಕಾರವನ್ನು 
ಪಡೆದುಕೊಂಡವನಾಗಿರಬೇಕು. ಶ್ರುತಿಯಲ್ಲಿಲ್ಲದ್ದನ್ನು ಸ್ಥ ಶಿಯಲ್ಲಿ ವಿವರಿಸಿರುತದೆ; 
ವೇದಕ್ಕೆ ಅವಿರುದ್ಧವಾಗಿ ಅದರ ಉಪದೇಶವನ್ನು ಹೊಂದಿಸಿಕೊಂಡಿರಬೇಕು. 
ಸದಾಚಾರವು ಶ್ರುತಿಸ್ಥೃತಿಗಳೆರಡಕ್ಕೂ ಹೊಂದುಗೆಯಾಗುವಂತೆ ನೋಡಿಕೊಂಡು 
ಕಾರ್ಯಾಕಾರ್ಯವಿಚಾರವನ್ನು ಮಾಡಿಕೊಂಡಿರಬೇಕು. ಪ್ರತ್ಯಕ್ಷ ಅನುಮಾನ, 
ಆಗಮ - ಈ ಮೂರು ಪ್ರಮಾಣಗಳಿಗೂ ಅವಿರುದ್ಧವಾಗಿರುವ 
ತಿಳಿವಳಿಕೆಯುಳ್ಳವನಾಗಿರಬೇಕು. ಇಂಥವನು ಇಲ್ಲಿಹೇಳಿರುವ ಉಪಾಸನೆಗೆ ತಕ್ಕವನು. 


೪೬ ಅಗ್ಗಿವಿದ್ಯೆಯ ಫಲ 


ಮೇಲೆ ಹೇಳಿದ ಎಲ್ಲಾ ಕಟ್ಟುಗಳಿಗೂ ಒಳಪಟ್ಟು ಔರಣ್ಯಗರ್ಭನ ಮಗನಾದ 
ಸರ್ವಜ್ಞನಾದ ಪ್ರಜಾಪತಿಯನ್ನು ಉಪಾಸನೆಮಾಡಿಕೊಳ್ಳುವದು ಇಲ್ಲಿಮುಖ ವಾದ 
ಭಾಗವು. ಕರ್ಮಗಳಿಗೆ ದೃಷ್ಟಫಲವಿರಲಿ, ಅದೃಷ್ಟ ಫಲವಿರಲಿ - ಅವುಗಳನು 
ಶಾಸ್ಟಾನುಸಾರವಾಗಿ ಶ್ರ ದೈಯಿಂದ ಮಾಡಿದವನಿಗೆ ಒಂದು ಬಗೆಯ ಮನಃಪಾವಿತ್ರವ ವೂ 
ಹರ್ಷವೂ ಸಮಾಧಾನವೂ ಉಂಟಾಗಿರುತ್ತದೆ. ಇದನ್ನು ಕರ್ಮಾನುಷ್ಠಾನವ 
ಸರಿಯಾಗಿ ಮಾಡಿದವರು ತಮ್ಮ ಅನುಭವದಲ್ಲಿ ಕಾಣುವರು. ಅಕರ ಸಜಾಪತಿಯ 
ಉಪಾಸನೆಯನ್ನು ಮಾಡುವ ವರಿಗೆ ದೊರಕುವ ಫಲವು ಅದಕ್ಕಿಂತಲೂ ಎಷ್ಟೋ ಪಟ್ಟು 
ಮಿಗಿಲಾಗಿರುತದೆ. ಮನಸಿನ ಶುದ್ಧಿಯು ಮಾತ್ರವೆ ಅಲ್ಲದೆ, ಅದಕ್ಕೆ ಕಾಗ ವೂ 
ಇದರ ಅಭ್ಯಾ ನದಿಂದ ಅಳವೆಟ್ಟರುತದೆ. ಶಾಸ್ತ್ರದಿಂದ ಉಪಾಸನೆಯ ನಿಷಯದ ಬರಿಯ 
ತಿಳಿವಳಿಕೆಯನ್ನು ಸಂಪಾದಿಸಿಕೊಂಡರೆ ಸಾಲದು; ಅದನ್ನು ಆದರದಿಂದಲೂ 
ಆಸಕ್ತಿಯಿಂದಲೂ ಎಡೆಬಿಡದೆ ಮಾಡಿರಬೇಕು. ಇಂಥ ಸಾಧನಾಭ್ಯಾಸ ದ ಬಲದಿಂದ 
ಉಪಾಸನೆಯು ಯಾರಿಗೆ ಅಳವಟ್ಟಿರುವದೋ ಅವರಿಗೆ ಆ ವಿರಾಟುರುಷನೇ ನಾನು 
ಎಂಬ ಸಾಕ್ಷಾತ್ಕಾರವು ಮನ ನಸಿನಲ್ಲಿ ಮೂಡುವದು. ಹಾಗೆ ಸಾಕ್ಟಾತ್ಕಾರವಾದವರಿಗೆ 
ಆಗುವ ಶಾಂತಿಯು ಅತ್ಯ ಂತ ಅನುಭವಗಮ್ಮ ವಾಗಿ ನ ಗುಜ 
ಕೃಣಿಕಸಂತೋಷ ಕೈ RE ಘರ ಇಲ್ಲದ ತೀರ ಉಚ್ಚಮಟ್ಟದ 
ಶಾಂತಿಯಾಗಿರುವದು. ಇದಿಷ್ಟೂ ಹದಿನೇಳನೆಯ ಮಂತ್ರದ ಅರ್ಥ. 

ಈ ಉಪಾಸನೆಯ ಮರ್ಮವೆಲ್ಲವನ್ನೂ ನಚಿಕೇತನು ಅರಿತುಕೊಂಡು 
ಯಮನಿಗೆ ತನ್ನ ಅರಿವಿನ ಮಟ್ಟವನ ನ್ನು ತಿಳಿಯಪಡಿಸಿದನು. ಅದರಿಂದ ಅತ್ಯ ತವಾಗಿ 
ಸಂತೋಷಪಟ್ಟ ಯಮನು ರ; ಅಗ್ನಿವಿದ್ಯೆಯ ಫಲವ ನ್ನು ಸಹ ತಟ 
ಹೇಳುವವನಾಗಿ ಇಂತೆಂದನು : ಎಲ್ಲೆ ನಚಿಕೇತನೆ, ಚಯನದಲ್ಲಿ 
ಉಪಯೋಗಿಸಬೇಕಾದ ಇಟ್ಟಿಗೆಗಳು, ಅವುಗಳ. ಸಂಖ್ಯೆ, ಅವುಗಳ ಸ್ವರೂಪ ಮತ್ತು 
ಅನುಕ್ರಮ - ಈ ಮೂರನ್ನೂ ಅರಿತುಕೊಂಡು, ಜೂ ಪ್ಯೂ ಆಗಿಯೇ ನಾನೆಂಬ. 
ಬಲವಾದ ಭಾವ ನೆಯಿಂದ. ನಾಚಿಕೇತಕ್ರತುವ ನ್ನು ಮಾಡುವನೆ ಫೋ ಅವನು 
ಮೃತ್ಯು ಪಾಶಗಳನೆ ಲ್ಲ ಈ ಶರೀರವಿರುವಾಗಲೇ ಕತುಹಾಕಿಕೊಳ್ಳುವ ನು' ಇದು 
ಉಪಾಸನೆಯಿಂದ್ದಾಗುವ ಪ್ರತ್ಯಕ್ಷಘ ಸಲವು. ಬೆಳೆಯುವ. ಪೈರು ಮೊಳಕೆಯಲ್ಲಿಯೇ 
ತೋರುವದು - ಸತ "ಮುಂದೆ ಶರೀರವು 'ಬಿದು ಹೋದಬಳಿಕ 
ಪ್ರಜಾಪತಿಲೋಕದಲಿ ) ಅನುಭವಿಸಬೇಕಾಗಿರುವ ಫಲಕ್ಕೆ ಇದು ಪೂರ್ವಚಿಷ್ನೆಯು 
ಯಾವನಾದರೂ ಒಬ್ಬ ರಾಜಪುತ್ರನು ತನ್ನ ತಂದೆಯ ರಾಜ್ಯಕ್ಕೆ ಇಷ್ಟರಲ್ಲಿಯೇ 

ಪಟ್ಟಾಭಿಷಿಕನಾಗ ಲಿರುವಾಗ, ಅಪ್ಪರಲ್ಲಿಯೇ ತನ ಲ್ಲಿ ತೋರಿಕೊಳ್ಳುವ 


ಕಾಶಕೋಪನಾಸಮಂಜರಿ ೪೭ 


ರಾಜಗುಣಗಳಿಂದ ಹೇಗೆ ಎಲ್ಲರ ಗೌರವಕ್ಕೂ ಪಾತ್ರನಾಗಿರುವನೋ ಹಾಗೆ ಈ 
ನಚಿಕೇತಾಗ್ನಿಯ ಉಪಾಸನೆಯನ್ನು ಮಾಡಿದ ಮಹಾತ್ಮನು ಇಡಿಯ ಬ್ರಹ್ಮಾಂಡವೇ 
ತನ್ನ ಶರೀರವೆಂಬ ಅಭಿಮಾನದಿಂದ ತುಂಬಿರುವನು. ಸಾಮಾನ್ಯರನ್ನು ಕಟ್ಟಿಹಾಕಿರುವ 
ಪಾಶಗಳಂತೆ ಇರುವ ಅಧರ್ಮವಾಗಲಿ, ಅಜ್ಞಾನವಾಗಲಿ ರಾಗದ್ದೇಷಾದಿಗಳಾಗಲಿ 
ಒಂದಿಷ್ಟೂಅವನಲ್ಲಿರುವದಿಲ್ಲ; ಪ್ರಜಾಪತಿಬ್ರಹ್ಮನು ಕಾರ್ಯಬ್ರಹ್ಮಲೋಕದಲ್ಲಿಹೇಗೆ 
ಸರ್ವದೇವತೆಗಳಿಗೂ ಪೂಜ್ಯನಾಗಿ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ - ಎಂಬ 
ಗುಣಗಳಿಂದ ಸ್ವಾಭಾವಿಕವಾಗಿ ಕೂಡಿರುವನೋ ಹಾಗೆಯೇ ಈ ಉಪಾಸಕನೂ 
ಇಲ್ಲಿಯೇ ಈ ಉತಮವಾದ ಗುಣಗಳಿಂದ ಕೂಡಿ ಸರ್ವರನ್ನೂ ತನ್ನ ಅಂಗಗಳಂತೆ 
ಪ್ರೇಮದಿಂದ ಕಾಣುತ್ತಾ ಇರುವದರಿಂದ ಅವರೂ ಇವನನ್ನು ಅಂಗಗಳು ಒಟ್ಟು 
ಶರೀರಿಯ ಸೇವೆಯನ್ನು ಒಗ್ಗಟ್ಟಿನಿಂದ ಮಾಡುತಿರುವಂತೆ ಸೇವಿಸುತ್ತಾ ಇವನಲ್ಲಿ 
ನಿಷ್ಕಪಟವಾದ ಪ್ರೇಮದಿಂದ ಇದ್ದುಕೊಂಡಿರುವರು. "ಇಂಥವನು ಶರೀರವನ್ನುಬಿಟ್ಟು 
ಲೋಕಾಂತರಕ್ಕೆ ತೆರಳಿದಬಳಿಕ ಯಾವ ಮಾನವವೃಥೆಗಳೂ ಇಲ್ಲದೆ, 
ಕಲ್ಪಾಂತದವರೆಗೂ ಆನಂದದಿಂದ ಇದ್ದುಕೊಂಡಿರುವನು' ಇದು ಯಮನು ಹೇಳಿದ 
ಉಪಾಸನೆಯ ಫಲವು. 

ವೈದಿಕೋಪಾಸನೆಗಳ ತತ್ತ್ವವನ್ನು ತಿಳಿದುಕೊಳ್ಳುವದಕ್ಕೂ ಅವುಗಳನ್ನು 
ಅನುಷ್ಠಾನಮಾಡುವದಕ್ಕೂ ಈಗ ನಮ್ಮಿಂದ ಆಗದೆ ಇರಬಹುದು. ಆದರೂ 
ಯಷಿಗಳು ನಮ್ಮಮೇಲಿನ ಅನುಗ್ರಹದಿಂದ ಪುರಾಣಾದಿಗಳಲ್ಲಿ ಬರೆದಿಟ್ಟಿರುವ 
ಉಪಾಸನೆಗಳನ್ನು ಮಾಡುವದಕ್ಕೆ ನಾವು ಅವಶ್ಯವಾಗಿ ಪ್ರಯತ್ನಿಸಬೇಕು. ಪರಮೇಶ್ವರನ 
ಸಗುಣಸಾಕಾರದ ಮೂರ್ತಿಯನ್ನೋ, ಅಥವಾ ನಿರಾಕಾರಸ್ಪರೂಪವನ್ನೋ ಶಾಸ್ತ್ರದಲ್ಲಿ 
ವರ್ಣಿಸಿರುವಂತೆ ಅನುಷ್ಠಾನಮಾಡಿ ಅನುಭವವನ್ನು ಪಡೆದಿರುವ ಭಗವದ್ಭಕರು 
ತಿಳಿಸಿಕೊಟ್ಟಂತೆ, ಶ್ರದ್ಧಾಭಕಿಗಳಿಂದೊಡಗೂಡಿ ಅಭ್ಯಾಸಮಾಡಿ ಅದರ ಲಾಭವನ್ನು 
ಪಡೆಯುವದಕ್ಕೆ ಹವಣಿಸಬೇಕು. ಉಪಾಸನೆಯು ಮುಖ್ಯವಾಗಿ ಮನಸಿನ 
ಕೆಲಸವಾಗಿರುತದೆಯಾದ್ದರಿಂದ ಮನಸಿನಲ್ಲಿ ಯಾವ ತುಚ್ಛಭಾವನೆಗಳಾಗಲಿ 
ವಿಷಯಭೋಗದ ಕಲ್ಪನೆಯಾಗಲಿ ಬಂದು ಅದನ್ನು ಕಲಕದಂತೆ ನೋಡಿಕೊಳ್ಳಬೇಕು. 
ಯಾರು ಲೌಕಿಕವ್ಯವಹಾರದಲ್ಲಿ ಅನವರತ ತೊಡಗಿರುವರೋ, ಯಾರು 
ದುಸಂಗದುರಾಚಾರಗಳಿಂದ ಶರೀರೇಂದ್ರಿಯಗಳನ್ನು ಮಲಿನಗೊಳಿಸಿಕೊಳ್ಳುತಿರು 
ವರೋ, ಅಂಥವರಿಗೆ ಸಾಮಾನ್ಯವಾದ ಶಾಸ್ತ್ರೀಯಕರ್ಮಗಳು ಕೂಡ 
ದಕ್ಕುವಂತಿರುವದಿಲ್ಲ ಹೀಗಿರುವಲ್ಲಿ ಅವರಿಗೆ ಉಪಾಸನೆಯ ವಾರ್ತ ಎಲ್ಲಿಯದು? 


೪೮ ಅಗ್ನಿವಿದ್ಯೆಯ ಫೆಲ 


ಆದ್ದ ರಿಂದ ಉಪಾಸನೆಯಿಂದ ದೊರಕಬಹುದಾದ ಶಾಂತಿಯನ್ನು 
ಅನುಭವದಲ್ಲಿ ಕಂಡುಕೊಳ್ಳಬೇಕೆಂದು ಬಯಸುವವರು ಮೊಟ್ಟಮೊದಲು 
ದುರಾಚಾರಗಳನ್ನು ಬಿಟ್ಟುಬಿಡಬೇಕು ಸತ್ತುರುಷರ ನಡೆನುಡಿಗಳನ್ನು ಅನುಕರಿಸುವದಕ್ಕೆ 
ಪ್ರಯತ್ನಿಸಬೇಕು. ಮತ್ತೆ ಯಾವ ಕರ್ಮಾಚರಣೆಯೂ ತಮಗೆ ಇಲ್ಲದಿದ್ದರೂ 
ಶರೀರೇಂದ್ರಿಯಗಳನ್ನು ನಿರ್ಮಲವಾಗಿಟ್ಟುಕೊಂಡು, ಭಗವದ್ಭಕರ ಸಂಗವನ್ನು 
ಮಾಡುತ್ತಾ ಭಗವಂತನ ಗುಣಕರ್ಮಲೀಲೆಗಳ ವಿಷಯವನ್ನು ಶ್ರವಣಮಾಡುತ್ತಾ 
ಸದಾಚಾರಗಳನ್ನು ಅನುಸರಿಸುತ್ತಾ ಇರಬೇಕು. ಭಗವಂತನು ಈಗಲೇ ಇಲ್ಲಿಯೇ 
ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡಿರುತ್ತಾನೆಂದು ಶಾಸ್ತ್ರಗಳು ಸಾರುತಿವೆ. ಆದರೆ 
ಎಲ್ಲೆಲ್ಲಿಯೂ ಸೂರ್ಯನ ಬೆಳಕು ಹರಡಿಕೊಂಡಿದ್ದರೂ "ಬೆಳಕೆಂದರೆ ಯಾವದು? 
ಎಂದು ಕೇಳುವ ಮೂಢರಂತೆ ನಾವು ಪರಮಾತ್ಮನ ಚೈತನೃಪ್ರಕಾಶದಿಂದಲೇ ನಮ್ಮ 
ಎಲ್ಲಾ ವ್ಯವಹಾರಗಳನ್ನೂ ಮಾಡುತ್ತಿದ್ದರೂ ದೇವರು ಎಲ್ಲಿರುತಾನೆ ? -ಎಂದು 
ಕೇಳುತಿರುವೆವು. ಶ್ರೀರಾಮಕೃಷ್ಣಸರಮಹಂಸರನ್ನು ಒಮ್ಮೆ ಒಬ್ಬ ಸುಧಾರಕನು, 
""ಸ್ವಾಮಿ, ಮಣ್ಣು ಬೊಂಬೆಯನ್ನೇ ದೇವರೆಂದು ಜನರು ತಿಳಿದುಕೊಂಡಿರುತಾರೆ ; ತ 
ಅವರಿಗೆ ನಿಜವಾದ ದೇವರ ಭಾವನೆಯನ್ನು ತಿಳಿಸಿಕೊಡಬೇಕಲ್ಲವೆ?''- ಎಂದು 
ಕೇಳಿದನಂತೆ. ಆಗ ಆ ಮಹಾತ್ಮರು "ಮನೆಲ್ಲಿ ಅದೆಲ್ಲ ಚಿನ್ನಯವಲ್ಲವೆ ೦ ೯ 
ಎಂದರಂತೆ | ಭಗವದ್ಭಕರ ದೃಷ್ಟಿಗೂ ಲೌಕಿಕರಾದ ನಮ್ಮ ದೃಷ್ಟಿಗೂ ಇಂಥ 
ತಾರತಮೃವಿರುತದೆ. ನಾವು ಮೊಟ್ಟಮೊದಲು ನಿಜವಾದ ಸಾಧುಭಕರ ಕಣ್ಣನ್ನು 
ಕು ವಯಂ ಪರಮೇಶ್ವರನ ಸಾನ್ನಿಧ್ಯವ ವನ್ನು ಇದ್ದಲ್ಲಿಯೇ 
ಕಾಣುವದನ್ನು ಕಲಿತುಕೊಳ್ಳಬೇಕು. ಶ್ರೀರಾಮಚಂದ್ರನು ಅಯೋಧ್ಯಯಲ್ಲಿದ್ದನು ಅಲ್ಲಿ 
ಆತನೆ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿತ್ತು ; ವಸಿಷ್ಕಾದಿಯಷಿಗಳು, 
ಸುಗ್ರೀವಾದಿವಾನರರು, ವಿಭೀಷಣಾದಿರಾಕ್ಷಸರು, ಲಕ್ಷ ಟಾಭರತಾದಿರಾಮನ 
ತಮ್ಮಂದಿರುಗಳು, ಅವನ ತಾಯಿಯರು, ಪ್ರಜೆಗಳು - ಎಲ್ಲರೂ ಕುತೂಹಲದಿಂದ 
ಶ್ರೀರಾಮನ ಪಟ್ಟಾಭಿಷೇಕಸಮಯವನ್ನು ಕಾದುಕೊಂಡಿದ್ದರು. ಶ್ರೀರಾಮಚಂದ್ರನ ನನ್ನು 
ಯಷಿಗಳು ಸಿಂಹಾಸನದಲ್ಲಿ ಬಳ್ಳರಿಸಿದರು - ಎಂದು ಭು ಪುರಾಣಾದಿಗಳಲ್ಲಿ 
ವರ್ಣಿಸಿರುವದನ್ನು ಭಾವಭಕಿಯಿಂದ ತುಂಬಿರುವ ಅಂತಃಕರಣದ ಸಾಧಕನು 
ಈಗಲೇ, ತಾನಿದ್ದಲ್ಲಿಯೇ, ಭಾವನೆಯಿಂದ ಕಲ್ಪಿಸಿಕೊಳ್ಳಬಹುದಾಗಿರುತದೆ. 
ಶ್ರೀರಾಮಚಂದ್ರನ ಮೂತ್ಯಾ ೯ದಿಗಳನ್ನು ನನದು ಮನಸಾರೆ 
ಹೋಡಶೋಪಚಾರಗಳಿಂದ ಪೂಜಿಸಿ ತೃಪ ನಾಗಬಹುದಾಗಿದೆ. ಶರತ್ಕಾಲದ 
ಚಂದ್ರನು ಆಕಾಶದಲ್ಲಿದ್ದರೂ ಎಲ್ಲರನ್ನೂ ತನ ಬೆಳದಿಂಗಳಿನಿಂದ 


ಕಾಠಕೋಪನ್ಯಾಸಮಂಜರಿ ೪೯ 


ಆನಂದಗೊಳಿಸುವಂತೆ, ಮಹಾವಿಷ್ಣುವಿನ ಅವತಾರವೇ ಆದ ಶ್ರೀರಾಮಚಂದ್ರನ 
ಬೆಳಕಿನಿಂದ ಈಗಲೂ ಆನಂದಪಡಬಹುದಾಗಿರುತದೆ. ಇದರಂತೆ ನಿರಾಕಾರದ 
ಉಪಾಸನೆಯನ್ನೂ ಅದಕ್ಕೆ ತಕ್ಕ ಯೋಗ್ಯತೆಯನ್ನೂ ಸಂಪಾದಿಸಿಕೊಂಡವರು 
ಸತತವಾದ ಪ್ರಯತ್ನದಿಂದ ಧ್ಯಾತೃಧ್ಯಾನಧ್ಯೇಯಗಳೆಂಬ ತ್ರಿಪುಟಿಯನ್ನು ಮಾರಿ 
ಎಲ್ಲೆಲ್ಲಿಯೂ ಆ ಪರಮಾತ್ಮನೇ ಆಗಿ ತಾಮೂ ಅವನೂ ಒಂದೇ ಆಗಿ 
ಪರಮಾನಂದವನ್ನೂ ಅತ್ಯುತ್ಕೃಷ್ಟವಾದ ಶಾಂತಿಯನ್ನೂ ಅನುಭವಿಸ 
ಬಹುದಾಗಿರುತದೆ. ಉಪಾಸನೆಯ ಆನಂದಸಾಗರದಲ್ಲಿಯೇ ಮುಳುಗಿದ್ದು ಶರೀರ 
ಪಾತವಾದ ಮೇಲೂ ಆ ಪರಮಾತ್ಮನಲ್ಲಿಯೇ ಐಕ್ಯವನ್ನು ಹೊಂದಬಹುದಾಗಿದೆ. 
ಆದರೆ ಇದಕ್ಕೆಲ್ಲ ಶ್ರದ್ಧಾದರಗಳೂ ಸ್ಥಿರಪ್ರಯತ್ನದ ಅಭ್ಯಾಸವೂ ಬೇಕು, ಅಷ್ಟೇ. 
ನಮಗೆ ಇನ್ನೂ ಯಾವ ಹೆಚ್ಚಿನ ಉಪಾಸನೆಯು ಅಳವಡದಿದ್ದರೂ 
ಭಗವಂತನ ಗುಣಲೀಲೆಗಳನ್ನುನೆನಪಿಗೆತರುವ ಅವನ ನಾಮವನ್ನಾದರೂ ಎಡೆಬಿಡದೆ 
ಚಿಂತನೆಮಾಡುತ್ತಿರಬೇಕು. ಕಲಿಯುಗದಲ್ಲಿ ನಾಮಸ್ಕರಣೆಯೊಂದೇ ಸಂಸಾರವನ್ನು 
ದಾಟುವದಕ್ಕೆ ಸುಲಭೋಪಾಯವು ಎಂದು ಯಷಿಗಳು ಹೇಳಿರುತಾರೆ. 
ಪುರಾಣಗಳಲ್ಲಿಬೇರೆಬೇರೆಯ ಆಖ್ಯಾನಗಳ ದೃಷ್ಟಾಂತದಿಂದ ಈ ತತ್ತ್ವವನ್ನುಮನದಟ್ಟು 
ಮಾಡಿಕೊಟ್ಟಿರುತದೆ. ಆದರೆ ನಮಗೆ ಜ್ಞಾನಕ್ಕೆ ಬೇಕಾದ ವಿಚಾರಶಕ್ತಿಯಾಗಲಿ 
ಸೂಕ್ಷ್ಮತತ್ತ್ವವನ್ನು ಗ್ರಹಿಸುವ ಚುರುಕುಬುದ್ಧಿಯಾಗಲಿ ಇರುವದಿಲ್ಲ; ಉಪಾಸನೆಗೆ 
ಬೇಕಾದ ಭಾವನೆಯ ಬಲವಾಗಲಿ ಮನಸನ್ನು ಎಡೆಬಿಡದೆ ಒಂದೇ 
ಧ್ಯೇಯದಲ್ಲಿಟ್ಟುಕೊಳ್ಳುವ ಸ್ಮೈರ್ಯವಾಗಲಿ ಇರುವದಿಲ್ಲ ಇದು ಯಾವದೂ 
ಇಲ್ಲದಿದ್ದರೂ ಭಗವಂತನ ನಾಮವನ್ನು ಎಡೆಬಿಡದೆ ಉಚ್ಚರಿಸುತ್ತಾ ಭಗವಂತನ 
ಕಲ್ಯಾಣಗುಣಗಳನ್ನೂ ಭಕ್ತರನ್ನು ಅನುಗ್ರಹಿಸಿರುವ ಲೀಲೆಗಳನ್ನೂ ಮನಸಿಗೆ 
ತಂದುಕೊಳ್ಳುವ ಶ್ರದ್ಧಾದರಗಳಾದರೂ ಇರಬೇಡವೆ ? ಕೊನೆಯಪಕ್ಸಕ್ಕೆ ಈ 
ಮೆಟ್ಟಿಲನ್ನಾದರೂ ಹತುವದಕ್ಕೆ ನಾವು ಸತತವಾಗಿ ಉದ್ಯೋಗಮಾಡಬೇಕು. 


ಯಮನು ಈ ರೀತಿಯಲ್ಲಿ ನಚಿಕೇತನಿಗೆ ಉತವಾವಾದ ಉಪಾಸನೆಯನ್ನು 
ತಿಳಿಸಿಕೊಟ್ಟ ಬಳಿಕ, "ಎಲೈ ನಚಿಕೇತನೆ, ಇಗೊ, ಈ ಪ್ರಜಾಪತ್ಯಫಲಪ್ರದವಾದ 
ಅಗ್ನಿವಿದ್ಯೆಯನ್ನು ನಿನಗೆ ಹೇಳಿಕೊಟ್ಟಿರುತ್ತೇನಷ್ಟೆ. ನೀನು ಎರಡನೆಯ ವರದಿಂದ 
ಕೇಳಿಕೊಂಡಿದ್ದೇ ಈ ವಿದ್ಯ. ಇನ್ನು ಮೇಲೆ ಈ ಅಗ್ಲಿಗೆ ನಿನ್ನ ಹೆಸರೇ ಇರುವದು. 
ಜನರೆಲ್ಲರೂ ಇವನನ್ನು ನಾಚಿಕೇತಾಗ್ನಿ ಎಂದೇ ಕರೆಯುವರು' ಎಂದು ಪ್ರೀತಿಯಿಂದ 
ಹೆಚ್ಚಿಗೆಯ ವರವನ್ನು ಕೊಟ್ಟನು. "ಇನ್ನು ನೀನು ನಿನಗೆ ಇಷ್ಟವಾದ ಮೂರನೆಯ 
ವರವನ್ನು ಕೇಳು, ಅದನ್ನು ಕೊಡುವೆನು' - ಎಂದನು. 


೫೦ ಅಗ್ನಿವಿದ್ಯೆಯ ಫಲ 


ಶಾಸ್ತ್ರದಲ್ಲಿ ಜನರನ್ನು ಸದಾಚಾರದಲ್ಲಿಯೇ ನಿಲ್ಲುವಂತೆ ಮಾಡುವದಕ್ಕೆಂದು 
ಕೆಲವು ನಿಯಮಗಳನ್ನು ಹೇಳಿರುತಾರೆ. ದುಷ್ಟಜನರು, ಜನರನ್ನು ಹಿಂಸೆಮಾಡಿ 
ಜೀವಿಸುವವರು, ದುರ್ವಿಚಾರದಲ್ಲಿಯೇ ಕಾಲವನ್ನು ಹಾಕುತ್ತಿರುವವರು - ಇಂಥ 
ಪಾಪಿಗಳ ಸಾಲಿನಲ್ಲಿಕುಳಿತು ಭೋಜನಮಾಡಿದರೆ ಅವರ ಆಚಾರವಿಚಾರಗಳ ಅಂಟು 
ಒಳ್ಳೆಯವರಿಗೂ ಹತ್ತಿ ಮೇಲಿನ ಅಂತಸಿನಿಂದ ಕೆಳಕ್ಕೆ ಇಳಿದುಬಿಡುತಾರೆ ; ಅವರು 
ಪತಿತರಾಗುತ್ತಾರೆ - ಎಂದು ಧರ್ಮಶಾಸ್ತ್ರಗಳಲ್ಲಿ ಬರೆದಿರುತದೆ. ಇದು ಕೆಳಗಿನ 
ಅಂತಸಿನಲ್ಲಿರುವ ಸಾಧಕರಿಗೆ ಹೇಳಿದ ಬುದ್ಧಿಯ ಮಾತು. ಗಿಡವು ಚಿಕ್ಕದಾಗಿರುವಾಗ 
ಅದನ್ನು ದನಕರುಗಳು ತಿಂದುಹಾಕದಂತೆ ಸುತಲೂ ಬೇಲಿಯನ್ನು ಹಾಕುವರಲ್ಲವೆ 9 
ಅದರಂತೆ ಸಾಧನಗಳು ಇನ್ನೂ ಬಲಿತುಕೊಳ್ಳದೆ ಇರುವವರು ದುಷ್ಠರ ಜೊತೆಯಲ್ಲಿ 
ಆಹಾರವಿಹಾರಗಳನ್ನುಮಾಡುವದರಿಂದ ಸಾಧನಭ್ರಷ್ಟರಾಗುವ ಸಂಭವವಿದೆ ಎಂದು 
ಈ ವಿಧಿಗಳ ಆಶಯ. ಆದರೆ ಯಾರು ಉತಮಸಾಧನಗಳಲ್ಲಿ ನಿಷ್ಠರಾಗಿರುವ 
ಮಹಾತ್ಮರೋ ಅಂಥವರು ಯಾರ ಸಾಲಿನಲ್ಲಿ ಕುಳಿತು ಭೋಜನಾದಿಗಳನ್ನು 
ಮಾಡುವರೋ ಅವರೂ ಇವರ ಸಂಬಂಧದಿಂದ ಪಾವನರಾಗುತಾರೆ. ಆದರಿಂದ 
ಅವರು ಪಜ್ಜ್‌ ಫಾವನರು ಎನಿಸಿಕೊಳ್ಳುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ ; ಇಂಥ 
ಪಜ ಪಾವನರುಗಳಲ್ಲಿ ನಾಚಿಕೇತಾಗ್ನಿಯನ್ನು ಚಯನಮಾಡಿದವರೂ 
ಸೇರಿರುತ್ತಾರೆಂದು ಶಾಸ್ತ್ರದಲ್ಲಿದೆ. ಇಂಥ ಹೆಚ್ಚಿನ ಮಹಿಮೆಯದು ಈ ಅಗ್ನಿ ವಿದ್ಯೆ ! 

ನಚಿಕೇತನು ಕರ್ಮೋಪಾಸನೆಗಳಿಂದಾಗಬೇಕಾದ ಸಂಸ್ಕಾರದ 
ಅಪೇಕ್ಲೆಯಿಲ್ಲದ ಮಟ್ಟಕ್ಸೇರಿದ ಅಂತಃಕರಣದವನಾಗಿದನು. ಆದರಿಂದ ಅವನು ಕೇಳಿದ 
ಮೂರನೆಯ ವರವು ಇನ್ನೂ ಹೆಚ್ಚಿನದಾಗಿರುತದೆ. ಯಾರು ಸಾಧನೆಗಳ ಅಭ್ಯಾಸದಿಂದ 
ಮನಸನ್ನು ಚೆನ್ನಾಗಿ ಸಂಸ್ಕಾರಮಾಡಿಕೊಂಡಿರುವರೋ ಅವರಿಗೆ ಈ ಮೂರನೆಯ 
ವರದ ಮರ್ಮವು ಚೆನ್ನಾಗಿ ಗೊತಾಗುತದೆ. ಇನ್ನು ಆ ವರದ ಸ ರೂಪವನ್ನು 
ವಿಚಾರಿಸೋಣ. 


೫೧ 


೭. ನಚಿಕೇತನ ಮೂರನೆಯ ಪ್ರಶ್ನೆಯ ತತ್ತ್ವ 
ಯೇಯಂ ಪ್ರೇತೇ ವಿಚಿಕಿತ್ಸಾ ಮನುಷ್ಯೇ ಇ ಸ್ತೀತ್ಯೇಕೇ 
ನಾಯಮಸೀತಿ ಚೈಕೇ ಏತದ್ವಿದ್ಯಾಮನುಶಿಷ್ಟಸ್ತ ಘಯಾಹಂ 
ವರಾಣಾಮೇಷ ವರಸೃತೀಯಃ || ೨೦ ॥ 
ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾ ನ ಹಿ ಸುವಿಜ್ಛೇಯ - 
ಮಣುರೇಷ ಧರ್ಮಃ | ಅನ್ಯಂ ವರಂ ನಚಿಕೇತೋ ವೃಣೀಷ್ವ 
ಮಾಮೋಪರೋತ್ಸೀರತಿ ಮಾ ಸೃಜೈನಮ್‌ || ೨೧ ॥ 
ದೇವೈರತ್ರಾಪಿ ವಿಚಿಕಿತಿತಂ ಕಿಲ ತ್ವಂ ಚ ಮೃತ್ಯೋ ಯನ್ನ 
ಸುವಿಜೆ ಕ್ಲೇ ಯಮಾತ್ಮ ವಕ್ತಾ ಚಾಸ್ಯ ತ್ವಾದ್ಧಗನ್ಯೋ ನ ಲಭ್ಯೋ 


ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್‌ I ೨೨ || 
ನಚಿಕೇತನು ಮೊದಲನೆಯ ವರದಿಂದ ತಂದೆಯ ಸೌಮನಸ್ಯವನ್ನು 
ಕೇಳಿದನು. ಸತ್ಸರ್ಮದಿಂದಾಗುವ ಐಹಿಕಸುಖಕೆ, ಅದನು, 


ಉಪಲಕ್ಷಣವಾಗಿಟ್ಟುಕೊಳ್ಳಬಹುದು. ತಂದೆತಾಯಿಗಳ ಪ್ರೀತಿ, ಮಕ್ಕಳು, ಮೊಮ್ಮಕ್ಕಳು, 
ಪಶು, ಬ್ರಹ್ಮವರ್ಚಸ್ಸು- ಮುಂತಾದ ಇಹಲೋಕದ ಸುಖವೆಲ್ಲಒಂದನೆಯ ವರದಲ್ಲಿ 
ಅಡಕವಾಗಿರುತದೆ. ಇನ್ನು ಎರಡನೆಯ ವರವು ಪರಗತಿಗೆ ಸಂಬಂಧಪಟ್ಟದ್ದು ಅದು 
ಸಾಮಾನ್ಯಕರ್ಮದಿಂದಾಗುವ ಸ್ಪರ್ಗಪ್ರಾಪ್ತಿಯನ್ನೂ ಮಾರಿದ ಪ್ರಾಜಾಪತ್ಯ 
ಪದವಿಯನ್ನು ಕುರಿತದ್ದು ಅಂತು ಇಲ್ಲಿಯವರೆಗೆ ವೇದದ ಮಂತ್ರಬ್ರಾಹ್ಮಣಗಳಲ್ಲಿ 
ಹೇಳಿರುವ ಪುರುಷಾರ್ಥವನ್ನು ಕೊಡುವ ಶಾಸ್ತ್ರೀಯಸಾಧನವನ್ನೆಲ್ಲ ಇಷ್ಟರಲ್ಲಿ 
ಸಂಗ್ರಹಿಸಿದಂತೆ ಆಯಿತು. ಆದರೆ ಇದಕ್ಕಿಂತಲೂ ಹೆಚ್ಚಿನದಾದ 
ಪುರಷಾರ್ಥವೊಂದಿದೆ. ಅದು ಆತ್ಮತತ್ತ್ವದ ನಿಜವನ್ನು ಕುರಿತದ್ದು, ಅದನ್ನು 
ತಿಳಿದುಕೊಂಡವರಿಗೇ ಸ್ವಾಭಾವಿಕಾವಿದ್ಯೆಯು ನಾಶವಾಗುವದು, ವಿಧಿನಿಷೇಧಗಳನ್ನು 
ಮಾರಂಃ ಸ್ಥಿತಿಯು ವಶವಾಗುವದು. ಅವಿದೆ.ಯಿರುವವರೆಗೂ 
ಕ್ರಿಯಾಕಾರಕಘಫಲಾತ್ಮಕವಾದ ಸಂಸಾರದ ಅಧ್ಯಾರೋಪವು ತಪ್ಪಿದ್ದಲ್ಲ 
ಅಲ್ಲಿಯವರೆಗೂ ಆಯಾ ಸಾಧನದಿಂದ ಆಯಾ ಫಲವನ್ನು ಪಡೆದು ಆ ಫಲವು 
ಸವೆಯಲು ಮತ್ತೂಸಾಧನವನ್ನು ಅನುಷ್ಠಾನಮಾಡಬೇಕಾದದ್ದು ಉಳಿದೇ ಇರುತದೆ. 
ಆದ್ದರಿಂದ ಆವಿದ್ಯೆಯ ಆತ್ಯಂತಿಕನಾಶದಿಂದ ಆತ್ಯಂತಿಕವಾದ 
ಪರಮಪುರುಷಾರ್ಥವನ್ನು ಪಡೆದುಕೊಳ್ಳುವದೇ ಮನುಷ್ಯನ ಕೊನೆಯ ಗುರಿ 
ಎಂಬುದನ್ನು ತಿಳಿಸಿಕೊಡುವದಕ್ಕಾಗಿ ಈ ಮೂರನೆಯ ವರದ ನೆಪದಿಂದ ಶ್ರುತಿಯು 
ನಮಗೆ ಬೋಧಿಸುತಿದೆ. 


೫೨ ನಚಿಕೇತನ ಮೂರನೆಯ ಪ್ರಶ್ನೆಯ ತತ್ನ 


ಈಗ ನಚಿಕೇತನು ಕೇಳಿರುವ ಮೂರನೆಯ ವರದ ಸ್ವರೂಪವನ್ನು ತಿಳಿಸುವ 
ವಾಕ್ಯವನ್ನು ಸ್ವಲ್ಪವಿಮರ್ಶಿಸೋಣ : ಅದರ ಅಕ್ಬರಾರ್ಥವನ್ನುಹಿಡಿದರೆ "ಮನುಷ್ಯನು 
ಸತ್ತಮೇಲೂ ಇರುತಾನೆ ಎಂದು ಕೆಲವರು, ಇರುವದಿಲ್ಲ ಎಂದು ಕೆಲವರು - ಹೀಗೆ 
ಭಿನ್ನಾಭಿಪ್ರಾಯವುಳ್ಳ ವರಾಗಿರುತಾರೆ. ಇದರ ನಿಜವನ್ನು ನೀನು ಹೇಳಿಕೊಟ್ಟರೆ ನಾನು 
ಅರಿತುಕೊಳ್ಳಬೇಕೆಂದಿರುವೆನು. ಇದೇ ಮೂರನೆಯ ವರವು' ಎಂದು ನಚಿಕೇತನು 
ಕೇಳಿದಂತೆ ಕಾಣುತದೆ. ಆದರೆ ಈ ಅರ್ಥವು ಕಥಾವೃತಾಂತಕ್ಕೆ ಅಷ್ಟು 
ಹೊಂದಿಕೆಯಾಗಿರುವದಿಲ್ಲ ಏಕೆಂದರೆ ನಚಿಕೇತನನ್ನು ತಂದೆ ಮೃತ್ಯುವಿಗೆ 
ದಾನಮಾಡಿದ ಬಳಿಕ, ಅವನು ಯಮನ ಬಳಿಗೆ ಬಂದಿರುತಾನೆ. "ನಾನು ಮತ್ತೆ 
ಹಿಂತಿರುಗಿ ಹೋದಾಗ ನನ್ನನ್ನು ಗುರುತು ಹಿಡಿಯಬೇಕು (ಪ್ರತೀತಃ) ಎಂದು 
ನಚಿಕೇತನು ಮೊದಲನೆಯ ವರದಲ್ಲಿ ಕೇಳಿಕೊಂಡಿರುವದರಿಂದಲೂ ನಚಿಕೇತನು 
ಸತ್ತಬಳಿಕವೇ ಯಮಲೋಕಕ್ಕೆ ಬಂದನು ಎಂದಾಗುತ್ತದೆ. ಹೀಗಿರುವದರಿಂದ ಇದು 
"ಸತ್ತವರೂ ಇರುತಾರೆ' ಎಂದು ತನ್ನ ಅನುಭವದಿಂದಲೇ ತಿಳಿದಿರುವ ನಚಿಕೇತನು 
ಕೇಳತಕ್ಕ ಪ್ರಶ್ನೆಯಾಗಿ ಕಾಣುವದಿಲ್ಲವಲ್ಲ! 

ಪ ಸಂದೇಹಕ್ಕೆ ಪರಿಹಾರವೇನೆಂದರೆ, ಪ್ರಶ್ನೆಯ ಅಭಿಪ್ರಾಯವು ಇದಲ್ಲವೇ 
ಅಲ್ಲ, ಅವನು ಜನ್ಮಾಂತರವನ್ನು ಮಾರಿದ ಆತ್ಮನನ್ನು ಕುರಿತ ಪ್ರಶ್ನೆಯನ್ನು ಇಲ್ಲಿ 
ಕೇಳಿರುತಾನೆ. ಮನುಷ್ಯನು ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ - 
ಇವುಗಳನ್ನಿಟ್ಟುಕೊಂಡೇ ವ್ಯವಹಾರಮಾಡುತಿರುತಾನೆ. ಅವನು ಮತೊಂದು ಜನ್ಮವನ್ನು 
ಪಡೆದರೆ, ತನ್ನ ಪುಣ್ಯಪಾಪಗಳಿಗನುಗುಣವಾಗಿ ಬೇರೆ ಬೇರೆಯ ಸ್ಟೂಲ ಶರೀರವನ್ನು 
ಪಡೆಯಬಹುದು ; ಆದರೆ ಆಗಲೂ ಅವನ ಸೂಕ್ಷ್ಮಶರೀರವು 
ಇಂದ್ರಿಯಮನೋಬುದ್ಧಿಗಳ ಗುಂಪು - ಹಾಗೆಯೇ ಇದ್ದುಕೊಂಡಿರುವದು. 
ಹೀಗೆಂದು ಶಾಸ್ತ್ರಗಳು ಹೇಳುತ್ತಿರುವವು. ಜನ್ಮಾಂತರದಲ್ಲಿ ನಂಬಿಕೆಯಿಲ್ಲದ 
ಚಾರ್ವಾಕರೇ ಮೊದಲಾದವರು ಹೀಗೆ ಶರೀರಾದಿಗಳಿಗಿಂತ ಬೇರೆಯಾಗಿ 
ಅವುಗಳಿಗೊಡೆಯನಾದ ಜೀವನೊಬ್ಬನು ಇದಾನೆ ಎಂಬುದನ್ನುನಂಬುವದಿಲ್ಲ ಆದರೆ 
ಮಾಡಿದ ಕರ್ಮವು ತನ್ನ ಫಲವನ್ನು ಕೊಡದೆ ಹಾಗೆಯೇ ನಾಶವಾಗುವದು ಎಂಬುದು 
. ಪಾಪಾಚರಣೆಯನ್ನು ಮಾಡಿ ಹೇಗಾದರೂ ತಪ್ಪಿಸಿಕೊಳ್ಳ ಬಹುದೆಂಬ 
ಸ್ಮೂಲಬುದ್ಧಿಯವ ರಿಗೆ ಹೊರತು ಮತ್ತೆ ಯಾರಿಗೂ-ಯುಕ್ತಿ ಯುಕವಾಗಿ 
ತೋರುವಹಾಗಿಲ್ಲ ಇದಲ್ಲದೆ ಹುಟ್ಟಿದಂದಿನಿಂದಲೇ ಜೀವರುಗ್ಗಳ ಇಷ್ಟಾನಿಷ್ಠಗಳೂ, 
ಅಭಿಪ್ರಾಯಗಳೂ, ಬುದ್ಧಿಯ ಅಂತಸ್ತೂ ಬೇರೆಬೇರೆಯಾಗಿರುವದಕ್ಕೆ 
ಕಾರಣವೇನೆಂಬುದನ್ನು ಜನ್ಮಾಂತರದಲ್ಲಿ ನಂಬಿಕೆಯಿಲ್ಲದವರು ಯುಕಿಗೆ ಹೊಂದಿಸಿ 


ಕಾಠಕೋಪನ್ಯಾಸಮಂಜರಿ ೫೩ 


ತಿಳಿಸಲಾರರು. ಅವರು ಈಶ್ವರನನ್ನು ನಂಬುವವರಾದರೆ ಈಶ್ವರನು ಬಗೆಬಗೆಯ 
ಪ್ರಾಣಿಗಳನ್ನು ಬಗೆಬಗೆಯ ಆಕಾರಗಳಿಂದ, ಕೆಲವರನ್ನು 
ಪೂರ್ಣಪುಷ್ಪಶರೀರರನ್ನಾಗಿಯೂಮತೆ ಕೆಲವರನ್ನು ವಿಕಲಾಂಗರನ್ನಾಗಿಯೂ, ಏತಕ್ಕೆ 
ಸಷಿಸುತಾನೆ ? ಕೆಲವ ರನ್ನು ಕಾರಣವಿಲ್ಲದೆ ಬ ುಗ॥3 ಕೋಗಾದಿಗಳಿಗೆ ತುತಾಗಿ 
ಸಾಯುವಂತೆ ಏತಕೆ ಅವಕಾಶಕೊಡುತಾನ ? ತೀರ ಹಸುಳೆಗಳು ಲೆಕ್ಕವಿಲ್ಲದಷ್ಟು 
ಸಾಯುವವಲ್ಲ ಅದಕೆ ಕಲ್ಲ ಈಶ್ವರನ ಫೌರ್ಯವೇ ನಿಮಿತವೆ ವೆನ್ನಬೇಕಾಗುವದಲ್ಲ! 
ಹೀಗೆ ಈಶಥನಲ್ಲಿ ವೈಷಮ್ಯವೂ - ಎಂದರೆ ಒಬ್ಬೊಬ್ಬರ ನಿಷಯಕ್ಕೆ ಒಂದೊಂದು 
ಬಗೆಯಿಂದ ನಡೆದುಕೊಳ್ಳುತಿರುವನೆಂಬ ಪಕ್ಷಪಾತಬುದ್ದಿಯೂ -ನೈರ್ಫ್ಯಣ್ಯವೂ - 
ಎಂದರೆ ಕಟುಕರನ್ನು ಕೂಡ ಎದೆಗುಂದಿಸುವ ಜೀವಹಿಂಸೆಯನ್ನುಮಾಡುತಿರುವನೆಂಬ 
ಕ್ರೌರ್ಯವೂ ಇವೆ ಎಂದು ಒಪ್ಪಬೇಕಾಗುವದಲ್ಲ! -ಎಂಬಿವೇ ಮುಂತಾದ 
ಆಕ್ಸೆ! ೇಪಗಳಿಗೆ ಯಾವ ಉತ್ತರವನ್ನೂ ಹೇಳುವದಕ್ಕೆ ಆಗುವದಿಲ್ಲ ಆದ್ದರಿಂದ 
ಜೀವರುಗಳು ತಮ್ಮ ತಮ್ಮ ಕರ್ಮಕ್ಕೆ ಅನುಗುಣವಾಗಿಯೇ ಕರ್ಮಫಲಗಳನ್ನು 
ಹೊಂದುತಿರುವರೆಂದೂ - ಮಳೆಯು ಎಲ್ಲಾ ಕಡೆಯಲ್ಲಿಯೂ ಬಿದ್ದರೂ ಆಯಾ 
ನೆಲದ ಗುಣ, ಅಲ್ಲಿಬಿತ್ತಿದ ಬೀಜದ ಸ್ವಭಾವ, ಮುಂತಾದ ಕಾರಣಗಳಿಂದ ಬಗೆಬಗೆಯ 
ಸಸ್ಯಗಳು ಹುಟ್ಟುವಂತೆ - ಈಶ್ವರನು ಕರ್ಮಫಲಕ್ಕೆ ಸಾಮಾನ್ಯ 
ಕಾರಣನಾಗಿರುವದರಿಂದ ಜೀವರುಗಳು ತಮ್ಮತಮ್ಮಕರ್ಮಗಳ ಫಲವಾಗಿಯೇ ಬೇರೆ 
ಬೇರೆಯ ಶರೀರ, ಇಂದ್ರಿಯಪಾಟವ, ಬುದ್ದಿಯ ಸ್ಥಿತಿ - ಮುಂತಾದವುಗಳಿಂದ 
ಕೂಡಿರುತಾರೆ, ಈಶ್ವರನ ಮೇಲೆ ಈ ತಪ್ಪನ್ನು ಹೊರಿಸಲಾಗುವದಿಲ್ಲ- ಎಂದೇ 
ಈಶ್ವರವಾದಿಗಳು ಹೇಳಬೇಕಾಗುತದೆ. ಈ ಕಾರಣಗಳಿಂದ ಭೂಲೋಕದಲ್ಲಿ 
ನಾಗರಿಕರಾಗಿರುವವರನೇಕರು ಕರ್ಮಾನುಸಾರವಾದ ಜನ್ಮಾಂತರವಾಗುವ 
ದೆಂಬುದನ್ನುನಂಬಿಕೊಂಡು ಬಂದಿರುತ್ತಾರೆ. ಇದನ್ನುನಂಬಿದ ಕ್ರಿಸಿಜನರ ಪೂರ್ವಜರು 
ಕೂಡ ಜನ್ಮಾಂತರವನ್ನು ನಂಬಿದ್ದರೆಂಬುದಕ್ಕೆ ದಾಖಲೆಗಳು ಸಿಕ್ಕುತ್ತಿವೆ. ಈ 
ಕಲಿಗಾಲದಲ್ಲಿಯೂ ನಮ್ಮ ಕಣ್ಣ ಮುಂದೆಯೇ ಅಲ್ಲಲ್ಲಿ ಒಬ್ಬ ಜೀವನು ಮತೊಂದು 
ಶರೀರದಲ್ಲಿ ಪ್ರವಿಷ್ಠನಾಗುವದು, ತನ್ನ ಜನ್ಮಾಂತರದ ಸ್ಥಾನಗಳನ್ನು ನೆನಪಿಟ್ಟುಕೊಂಡು 
ಹೇಳುವದು - ಮುಂತಾದವುಗಳು ಕಾಣಬರುತಿವೆ. ತತ್ತಶೋಧಕರುಗಳು 
ಕೂಲಂಕಷವಾಗಿ ಪರೀಕ್ಷಿಸಿ "ಇದೆಲ್ಲ ಸುಳ್ಳೆನ್ನುವುದಕ್ಕೆ ಆಗುವದಿಲ್ಲ - ಎನ್ನುತ್ತಿದ್ದಾರೆ. 
ಈ ಎಲ್ಲ ಕಾರಣಗಳಿಂದ "ಮನುಷ್ಯನಿಗೆ ಜನ್ಮಾಂತರವುಂಟೆಂಬುದಕ್ಕೆ ಅನುಭವದ, 
ಯುಕ್ತಿಯ, ಮತ್ತುಶಾಸ್ತ್ರದ ಬೆಂಬಲವು ಸಾಕಾದಷ್ಟುಇರುತದೆ. ಆದ್ದರಿಂದ ಈ ಪ್ರಸಿದ್ಧ 


ನಚಿಕೇತನ ಮೂರನೆಯ ಪ್ರಶ್ನೆಯ ತತ 


ವಿಷಯವು ಮೂರನೆಯ ವರಕ್ಕೆ ವಿಷಯವಲ್ಲ ಈ ವಿಷಯದಲ್ಲಿ ನಚಿಕೇತನು 
ಕೇಳಿರುವ ಪ್ರಶ್ನೆ ಏನೆಂದರೆ, "ಮನುಷ್ಯನು ಈ ಶರೀರವನ್ನು ಬಿಟ್ಟ ಮೇಲೆ - ಹಳೆಯ 
ಉಡುಪನ್ನು ಕಳಚಿ ಹೊಸ ಉಡುಪನ್ನು ಧರಿಸುವಂತೆ - ಬೇರೆಯ ಶರೀರವನ್ನು 
ಧರಿಸುತಾನೆಂಬುದೇನೊ ಆಸಿಕರಿಗೆಲ್ಲ ವಿಶ್ವಾಸಾರ್ಹವಾಗಿಯೇ ಇರುತ್ತದೆಯಷ್ಟೆ ೧ 
ಆದರೆ ಶರೀರ, ಇಂದ್ರಿಯ, ಮನಸ್ಸು ಬುದ್ಧಿ ಅಹಂಕಾರ - ಇವುಗಳ ಹಂಗೇ 
ಇಲ್ಲದೆಯೂ ಇರುವದು ಅವನಿಗೆ ಸಾಧ್ಯವೆ? ಕೆಲವರು ಸಾಧ್ಯವೆನ್ನುತಾರೆ ; ಕೆಲವರು 
ಹಾಗಿರುವದು ಸಾಧ್ಯವಿಲ್ಲವೇ ಇಲ್ಲವಎನ್ನುತ್ತಾರೆ. ಈ ವಿಷಯದಲ್ಲಿದೇವತಾಶ್ರೇಷ್ಠನಾದ 
ನೀನು ನನಗೆ ನಿಜವನ್ನು ತಿಳಿಸಿಕೊಡು. ಇದೇ ನಾನು ಕೇಳಿಕೊಳ್ಳುವ ಮೂರನೆಯ 
ವರವು'. 

ವಾಕ್ಯದ ಅಕ್ಬರಾರ್ಥವನ್ನು ಹಿಡಿದರೆ ಈ ಅಭಿಪ್ರಾಯವೇನೂ ಇಲ್ಲಿ 
ಕಾಣುವದಿಲ್ಲ ಏಕೆಂದರೆ ಸತ್ತಬಳಿಕ ಮನುಷ್ಯನು ಇದಾನೊ, ಇಲ್ಲವೊ? ಒಬ್ಬೊಬ್ಬರು 
ಒಂದೊಂದು ಬಗೆಯಲ್ಲಿ ಈ ವಿಷಯಕ್ಕೆ ತಮ್ಮ ಅಭಿಪ್ರಾಯವನ್ನುಹೊರಪಡಿಸಿದ್ದಾರೆ - 
ಎಂದೇ ಅಕ್ಷರಾರ್ಥವಾಗುತದೆ. ಆದರೂ ಶ್ರುತಿಯು ಒಂದೇ ವಿಷಯವನ್ನು ಎರಡು 
ಹೆಜ್ಜೆಗಳಲ್ಲಿ ವಿಂಗಡಿಸಿ ತಿಳಿಸಿದೆ ಎಂಬುದೇ ಇಲ್ಲಿಸರಿಯಾದ ತೀರ್ಪು. ಇದು ನಮಗೆ 
ಹೇಗೆ ಗೊತಾಗುತದೆ ? ಎಂದರೆ ಕೇಳಿ: ನಚಿಕೇತನಿಗೆ ಯಮನು ಮೂರು ವರಗಳನ್ನು 
ಮಾತ್ರ ಕೊಟ್ಟಿದ್ದಾನೆ ; ಅವುಗಳಲ್ಲಿ ತಂದೆಯ ಸೌಮನಸ್ಯವು ಒಂದು, ಅಗ್ಗಿವಿದ್ಯೆ 
ಮತೊಂದು. ಮೊದಲನೆಯ ಎರಡು ವರಗಳನ್ನುನಚಿಕೇತನು ಕೇಳಿರುತಾನೆ, ಯಮನು 
ಕೊಟ್ಟೂ ಇರುತಾನೆ. ಹೀಗಿರುವದರಿಂದ ಇನ್ನು ಉಳಿದಿರುವದು ಒಂದೇ ವರ. ಆ 
ವರಕ್ಕೆ ನಚಿಕೇತನು ಕೇಳಿರುವ ಪ್ರಶ್ನೆ ಇಲ್ಲಿದೆ. ಮೃತನಾದ ಮನುಷ್ಯನು ಆಮೇಲೂ 
ಇರುತ್ತಾನೊ, ಇಲ್ಲವೊ ೧ -ಎಂಬುದಿಷ್ಟೇ ಅರ್ಥವಾದರೆ ಇದಕ್ಕಿಂತ ಹೆಚ್ಚಾಗಿ 
ಕೇಳುವದಕ್ಕೆ ನಚಿಕೇತನಿಗೆ ಅಧಿಕಾರವಿಲ್ಲ; ಯಮನು ಅದಕ್ಕೆ ಉತ್ತರವನ್ನು 
ಕೊಡಬೇಕಾದದ್ದೂ ಇಲ್ಲ "ವರಗಳೊಳಗೆ ಇದೇ ಮೂರನೆಯದು' ಎಂದು ಇಲ್ಲಿ 
ಸ್ಪಷ್ಟವಾಗಿ ನಚಿಕೇತನು ಹೇಳಿರುತಾನೆ. ಈ ನಚಿಕೇತನೆಂಬ ಮಾತು ವಿಮರ್ಶೆಮಾಡಿ 
ಕೇಳುವವನನ್ನು ಹೇಳುತಿದೆ. ತಂದೆಯೊಡನೆ ಮಾತನಾಡುದಾಗಲೆ ನಚಿಕೇತನು 
ಹೀಗೆಂದಿರುತಾನೆ: "ಸಸ್ಯದಂತೆ ಮರ್ಶ್ಯನೂ ಮುಪ್ಪಾಗಿ ಸಾಯುತಾನೆ, ಸಸ್ಯದಂತೆಯೇ 
ಮತ್ತೆ ಹುಟುತಿರುತಾನೆ ; ಆದ್ದರಿಂದ ಇಂಥ ಶರೀರಕ್ಕಾಗಿ ಸುಳ್ಳು ಹೇಳುವದೇಕೆ?' 
ಈ ಪ್ರಶ್ನೆಯನ್ನು ಒಳಹೊಕ್ಕು ನೋಡಿದವರಿಗೆ ನಚಿಕೇತನಿಗೆ ಆಗಲೆ ಜನ್ಮಾಂತರದ 
ಸಿದ್ಧಾಂತವು ತಿಳಿದಿತ್ತುಎಂದಾಗುತದೆ. ವಿವೇಕಿಯಾದ ಆ ಬ್ರಹ್ಹಚಾರಿಯು ಮತ್ತೆಅದೇ ' 
ಪ್ರಶ್ನೆಯ ಎಷಯಕ್ಕೆ ತನಗೆ ಸಂಶಯವಿದೆಯೆಂದೂ ಇದನ್ನು 'ನೀನು ನನಗೆ 
ಅನುಶಾಸನಮಾಡಬೇಕು' ಎಂದೂ ಕೇಳಿಕೊಂಡಾನೇನು  "ಅನುಶಾಸನ' ಎಂದರೆ 


ಕಾಶಕೋಪನ್ಯಾಸಮಂಜರಿ 


ಶಾಸ್ತ್ರಸಂಪ್ರದಾಯವನ್ನು ಅನುಸರಿಸಿ ಗುರುವಾದವನು ಶಿಷ್ಯನಿಗೆ ಹೇಳಿಕೊಡುವದು. 
""ನನಗೆ ಇದರ ತತ್ತ್ವವನ್ನು ಶಾಸ್ತ್ರಸಂಪ್ರದಾಯಕ್ಕನುಗುಣವಾಗಿ ನೀನೇ 
ಹೇಳಿಕೊಡಬಲ್ಲವನು ; ಆದ್ದರಿಂದ ನಿನ್ನ ಅನುಶಾಸನದಿಂದಲೇ ನಾನು ಇದರ ನಿಜವನ್ನು 
ಅರಿತುಕೊಳ್ಳಬೇಕೆಂದಿರುವೆನು. ದಯವಿಟ್ಟು ಹೇಳಿಕೊಡು'' ಎಂದು ನಚಿಕೇತನು 
ಕೇಳಿಕೊಂಡಿರುತಾನೆ. 

ಈ ಕಾರಣದಿಂದ ನಚಿಕೇತನ ಅಭಿಪ್ರಾಯದಲ್ಲಿ ಆತ್ಮವಿದ್ಯೆಯೆಲ್ಲವೂ 
ಅಡಗಿರುತದೆ - ಎಂದು ತಿಳಿಯಬೇಕು. ಮನುಷ್ಯನು ಈ ಶರೀರಾದಿಕಲಾಪವನ್ನು 
ಬಿಟ್ಟು ಇರುತ್ತಾನೊ, ಇಲ್ಲವೊ ? ಶರೀರಾದಿಗಳ ಹಂಗಿಲ್ಲದ ಸ್ವರೂಪವು ಅವನಿಗೆ 
ಇದೆಯೊ, ಇಲ್ಲವೊ ? ಇದ್ದರೆ ಅದರ ನಿಜವೇನು ? - ಎಂಬವರೆಗೂ ಈ ಪ್ರಶ್ನೆ 
ಹೋಗುತದೆ. ಪ್ರಶ್ನೆಯ ಮೊದಲನೆಯ ಭಾಗವನ್ನು ಇಲ್ಲಿ ಇನ್ನಷ್ಟು ಬಿಡಿಸಿ 
ನೋಡೋಣ. ಮನುಷ್ಯನೆಂದರೆ ಯಾವ ಪದಾರ್ಥವದು? ಶರೀರ, ಇಂದ್ರಿಯಗಳು, 
ಮನಸ್ಸು ಬುದ್ಧಿ - ಇವುಗಳೆಲ್ಲವನ್ನೂ ತನ್ನವೆಂದು ಇಟ್ಟುಕೊಂಡು ವ್ಯಾಪಾರ 
ಮಾಡುತ್ತಿರುವ ಪ್ರಾಣಿವಿಶೇಷವೇ ಮನುಷ್ಯನು. ಈಗ ನಾವು ಮನುಷ್ಯ 
ಲೋಕದಲ್ಲಿರುತೇವೆ, ಎಂದರೆ ಮಾನವಶರೀರ, ಮಾನವನ ಇಂದ್ರಿಯಗಳು, 
ಮಾನವನ ಅಂತಃಕರಣಿ - ಇವುಗಳ ಗುಂಪನ್ನುನಾವೆಂದು ಇಟ್ಟುಕೊಂಡು ಹೊರಗಿನ 
ವಿಷಯಗಳನ್ನು ಅರಿತುಕೊಳ್ಳುತ್ತಲೂ ಇಷ್ಟವಾದದ್ದನ್ನು ಸಂಪಾದಿಸಿಕೊಂಡು 
ಅನಿಷ್ಠವಾದದ್ದನ್ನು ಅತತೊಲಗಿಸಿಕೊಳ್ಳುತಲೂ ಇರುತ್ತೇವೆ. ಈ ಕಾರ್ಯದಲ್ಲಿನಮಗೆ 
ಒಬ್ಬೊಬ್ಬರಿಗೂ ಬೇರೆ ಬೇರೆಯ ಪಾಪಪುಣ್ಯಗಳು ಗಂಟುಬೀಳುತಿರುತವೆ. ಹೀಗೆ 
ಮನುಷ್ಯಶರೀರಕ್ಕೆ ಗಂಟುಬಿದ್ದಿರುವವನು ಇದೇ ಸ್ವಭಾವದವನೊ, ಅಲ್ಲವೊ ? - 
ಎಂಬುದೀಗ ಪ್ರಶ್ನೆ ಸಾಮಾನ್ಯಜನರಿಗೆ ಶರೀರಕ್ಕಿಂತ ವ್ಯತಿರಿಕನಾದ ಆತ್ಮನೊಬ್ಬನು 
ಇದಾನೆಂಬ ನಂಬಿಕೆಯೇ ಇರುವದಿಲ್ಲ; ಇನ್ನು ಅವರಿಗೆ ಆ ಆತ್ಮನ ಸ್ವಭಾವದ ನಿಜವನ್ನು 
ಅರಿತುಕೊಳ್ಳಬೇಕೆಂಬ ಕುತೂಹಲವೆಲ್ಲಿಂದ ಬರಬೇಕು ? ಈಗಿನ ಕಾಲದ ಜನರು 
ಅನೇಕರು, ನಿತ್ಯಜೀವನದ ವ್ಯವಹಾರವನ್ನು ಮರೆತವರು ಕಾಣುವ 
ಹಗಲುಗನವರಿಕೆಯ ಪ್ರಶ್ನೆಯಿದು- ಎಂದುಕೊಳ್ಳಬಹುದು. ನಿಜವಾಗಿ ಉಣ್ಣುವದಕ್ಕೆ 
ಅನ್ನವೂ ಉಡುವದಕ್ಕೆ ಬಟ್ಟೆಯೂ ಇರುವದಕ್ಕೊಂದು ನೆರಳಿನ ಗುಡಿಸಲೂ 
ಸಿಕ್ಕುವದು ಕಡುಕಷ್ಟವಾಗಿರುವ ಈ ಕಾಲದವರು ಹಾಗೆನ್ನುವದು ಯುಕವೂ 
ಆಗಿರುತದೆ. ಆದರೆ ಶ್ರುತಿಯು ಹೇಳುತಿರುವ ಕಾಲವು ಅಂಥದ್ದಲ್ಲ, ಜನರಿಗೆ 
ಹೊಟ್ಟೆಬಟ್ಟೆಗಳ ಕೊರತೆಯೇನೂ ಆಗ ಇರಲಿಲ್ಲ ನಚಿಕೇತನ ತಂದೆಯಂಥ 
ಬ್ರಾಹ್ಮಣನು ಮಹಾಯಜ್ಞವೊಂದನ್ನು ಮಾಡಿ ನೂರಾರುಜನರಿಗೆ ಭೋಜನವನ್ನು 


೫೬ ನಚಿಕೇತನ ಮೂರನೆಯ ಪ್ರಶ್ನೆಯ ತತ್ತ 


ಮಾಡಿಸಿ ಖುತ್ತಿಕ್ಕರುಗಳಿಗೆ ವೈರಾಗ್ಯದಿಂದ ತನ್ನ ಸರ್ವಸ್ವವನ್ನೂ ಕೊಡುವದಕ್ಕೆ 
ಸಿದ್ಧನಾಗಿರುತ್ತಿದ್ದ ಕಾಲವದು ! ಯಾರಿಗೆ ಈ ಲೋಕದ ಜೀವನದ ಯಾವ 
ಕೊರತೆಯೂ ಇಲ್ಲವೋ ಅಂಥವರು ನೈತಿಕ, ಧಾರ್ಮಿಕ, ಮತ್ತು ತಾತ್ಮ್ಮಿಕ 
ವಿಚಾರಗಳನ್ನು ಮಾಡುತ್ತಿದ್ದರೆ ಅದನ್ನು ಬರಿಯ ಹಗಲುಗನಸಿನ ಮಾತು ಎನ್ನುವದು 
ಎಂದಿಗೂ ಸರಿಯಾಗಲಾರದು. 

ಇದಿಷ್ಟೂ ನಚಿಕೇತನ ಪ್ರಶ್ನೆಯ ವಿಚಾರವಾಯಿತು. ಇನ್ನು ಇದಕ್ಕೆ ಯಮನು 
ಕೊಟ್ಟಿರುವ ಉತರವನ್ನು ನೋಡುವದಕ್ಕೆ ತಿರುಗೋಣ. ಯಮನು ಮೃತ್ಯುದೇವ 
ಆದ್ದರಿಂದ ಅವನಿಗೆ ಶರೀರದ ಜನನಮರಣದ ಗುಟ್ಟು ತಿಳಿದಿರಲಿಲ್ಲವೆಂಬುದಕ್ಕೇನೂ 
ಕಾರಣವಿಲ್ಲ ಮುಂದೆ ಈ ಉಪನಿಷತ್ತಿನಲ್ಲಿ ಅವನು ಮಾಡಿರುವ ವಿಸ್ತಾರವಾದ 
ಬೋಧೆಯಿಂದಲೂ ಇದು ನಮಗೆ ಮನವರಿಕೆಯಾಗುತದೆ. ಆದರೆ ಅವನು ಕೂಡಲೆ 
ನಚಿಕೇತನಿಗೆ ಉತರವನ್ನು ಹೇಳಲಿಲ್ಲ ನಚಿಕೇತನು ಮೃತ್ಯುದೇವತೆಯನ್ನೇ ಮರಣವನ್ನು 
ಕುರಿತ ಪ್ರಶ್ನೆಯನ್ನು ಮಾಡಿದ್ದು ಹೆಚ್ಚಿನದೇ ಸರಿ. ಆದರೆ ಈ ನಚಿಕೇತನು 
"ಯಾವದಾದರೊಂದು ವರವನ್ನು ಕೇಳಿಕೊ!' ಎಂದದ್ದಕ್ಕೆ ತಾನು ಕೇಳುವ ಪ್ರಶ್ನೆಯ 
ಗಾಂಭೀರ್ಯವನ್ನು ಅರಿತು ಕೇಳಿರುವನೊ, ಇಲ್ಲವೊ ? ಈ ಸಣ್ಣ ಹುಡುಗನಿಗೆ 
ನಿಜವಾಗಿಯೂ ಇಂಥ ಘನತರವಾದ ಆತ್ಮಜ್ಞಾನಕ್ಕೆ ಬೇಕಾದ ಯೋಗ್ಯತೆಯಿದೆಯೊ, 
ಇಲ್ಲವೊ? - ಇದನ್ನುಮೊದಲು ತಿಳಿದುಕೊಳ್ಳಬೇಕೆಂದು ಪರೀಕ್ಬಾರ್ಥವಾಗಿ ಒಂದು 
ಉತ್ತರವನ್ನು ಕೊಟ್ಟಿರುತ್ತಾನೆ. ಈಗಿನ ಕಾಲದಲ್ಲಿ ಎಷ್ಟೋ ಜನರು ತಮ್ಮ ಅಂತಸ್ತಿಗೆ 
ಮಾರಿದ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ತಮಗೆ ಅನುಭವದಲ್ಲಿಲ್ಲದ ದೊಡ್ಡ ದೊಡ್ಡ 
ಎಚಾರಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳುತಿರುತ್ತಾರೆ. ಕೆಲವು ವರ್ಷಗಳ ಹಿಂದೆ 
ಒಬ್ಬ ಘನವಿದ್ದಾಂಸರಲ್ಲಿ ಒಬ್ಬ ವಿದ್ಯಾರ್ಥಿಯು ""ಅದ್ವೈತಸಿದ್ದಿ'' ಯನ್ನು ಕುರಿತ 
ಯಾವದೋ ಪ್ರಶ್ನೆಯನ್ನು ಮಾಡಿದನಂತೆ. ಆ ವಿದ್ವಾಂಸರು ಶಾಸ್ತ್ರೀಯವಾಗಿ ಅವನ 
ಪ್ರಶ್ನೆಯನ್ನು ಬಿಡಿಸಿಬಿಡಿಸಿ ಎರಡು ಮೂರು ಸಲ ಉತರವನ್ನು ಹೇಳಿದರೂ ಅವನಿಗೆ 
ಅವರ ಉತರವು ತಿಳಿಯಲಿಲ್ಲವೆಂದು ಕಂಡುಬಂದದ್ದರಿಂದ "“ನಿನಗೆ ತರ್ಕಶಾಸ್ತ್ರದ 
ಸಾಮಾನ್ಯಪರಿಚಯವಿದೆಯೊ 9'' ಎಂದು ಕೇಳಲು ಅವನು “ಇಲ್ಲ ಶಾಸ್ತಿಗಳೆ | 
ಅದು ನನಗೆ ತಿಳಿದಿದ್ದರೆ ತಮ್ಮ ಬಳಿಗೆ ಬಂದು ಈ ಪ್ರಶ್ನೆಯನ್ನೇಕೆ ಕೇಳುತಿದೆ ?'' 
ಎಂದನಂತೆ | ಕೇಳುವವ ಬುದ್ಧಿಯ ಮಟ್ಟವನ್ನು ಅರಿತುಕೊಳ್ಳದೆ ಉತರವನ್ನು 
ಕೊಡುವವರು ಹೀಗೆ ನಗೆಗೀಡಾಗುವರು. ಇದು ಅತಂತಗಹನವಾದ 
ಅಧ್ಯಾತ್ಮವಿದ್ಧಯಾದ್ದರಿಂದ ಯಮನ: ಇನಷ್ಟು ಮುನೆಚರಿಕೆಯನು 
ತೆಗೆದುಕೊಂಡಿರುತಾನೆ. ಏಕೆಂದರೆ ಅವಿವೇಕಿಗಳಿಗೆ ಈ ವಿದ್ದೆಯ ಉಪದೇಶವಾದರೆ 


ಕಾಶಕೋಪನ್ಯಾಸಮಂಜರಿ ೫೭ 


ಅವರು ಅದನ್ನು ಅರಿತುಕೊಳ್ಳುವದಿಲ್ಲವಷ್ಟೇ ಅಲ್ಲ ಅದರ ದುರುಪಯೋಗವನ್ನೂ 
ಮಾಡಿಕೊಂಡಾರು- ಎಂಬುದು ಈ ಕಾಲದಲ್ಲಿನಮ್ಮಗಳಿಗೆಲ್ಲತಿಳಿದ ವಿಷಯವಾಗಿದೆ. 

ಯಮನು ಹೇಳಿರುತಾನೇನೆಂದರೆ, ""ಎಲ್ಫೈ ನಚಿಕೇತನೆ, ನೀನು ಕೇಳಿರುವ 
ಈ ಪ್ರಶ್ನೆಯ ವಿಷಯವು ಬಹಳ ಸೂಕ್ಷ್ಮವಾದದ್ದು ಪೂರ್ವಕಾಲದಲ್ಲಿ 
ದೇವತೆಗಳಿಗೆ ಕೂಡ ಈ ಸಂಶಯವು ಉಂಟಾಗಿತ್ತು ಆದ್ದರಿಂದ ಇನ್ನೊಂದು ವರವನ್ನು 
ಕೇಳಿಕೊ | ನನ್ನನ್ನು ನಿರ್ಬಂಧಪಡಿಸಬೇಡ, ಇದನ್ನು ಬಿಟ್ಟುಬಿಡು |’ ನಚಿಕೇತನು 
ಕೇಳಿದ್ದು ದೇಹಾದಿಗಳನ್ನೆಲ್ಲ ಮಾರಿದ ಅಧ್ಯಾತ್ಮತತ್ತ್ವ ದ ವಿಷಯವೇ ಎಂಬುದಕ್ಕೆ ಈಸ 
ಉತ್ತರವೇ ಸಾಕಾಗಿದೆ. ಏಕೆಂದರೆ ಯಮನು ಸತಜೀವರುಗಳ ಧರ್ಮಾಧರ್ಮಗಳನ್ನು 
ವಿಚಾರಣೆಮಾಡಿ ಅದಕ್ಕನುಗುಣವಾಗಿ ಫಲವನ್ನು ಕೊಡುವದಕ್ಕೆ ಅಧಿಕೃತನಾಗಿರುವ 
ಮಹಾದೇವತೆ. ಅವನೇ ಹೇಳುತಿದಾನೆ, ಇದೊಂದು ಅತಿಸೂಕ್ಸ್ಮವಾದ ಪ್ರಶ್ನೆ- 
ಎಂದು. ಇದೂ ಅಲ್ಲದೆ, ಬಹಳ ಪುಣ್ಯದಿಂದಲೂ ಉಪಾಸನೆಯ ಬಲದಿಂದಲೂ 
ದೇವತೆಗಳ ಜನ್ಮವು ಬರುತದೆ. ಆ ದೇವತೆಗಳಿಗೆ ಮುಪ್ಪೇ ಇಲ್ಲವಂತೆ. ಅವರು ಇಚ್ಛಿಸಿದ 
ಭೋಗಗಳು ಕೂಡಲೆ ಸಿಕ್ಕುವವಂತೆ. ಅವರಿಗೆ ಅಣಿಮಾದಿಸಿದ್ದಿಗಳೂ ಇರುವವು ; 
ಅವರು ತಮ್ಮನ್ನು ಉಪಾಸಿಸುವ ಭಕರಿಗೆ ದರ್ಶನವನ್ನು ಕೊಡುವದು, 
ಇಷ್ಟಾರ್ಥಗಳನ್ನು ನೆರವೇರಿಸುವದು, ಅಂತರ್ಧಾನವಾಗುವದು - ಮುಂತಾದ 
ಐಶ್ಚರ್ಯವುಳ್ಳವರು. ಅಂಥವರಿಗೂ ಈ ವಿದ್ಯೆಯ ವಿಷಯಕ್ಕೆ ಸಂಶಯವು ಹಿಂದಕ್ಕೆ 
ಬಂದಿತ್ತು; ಅವರೂ ಗುರುಗಳಲ್ಲಿ ಪ್ರಣಿಪಾತ ಪರಿಪ್ರಶ್ನೆಗಳಿಂದ ತಿಳಿದುಕೊಳ್ಳಬೇಕಾಗಿದ್ದ 
ತತ್ತ್ವದಿದು. ಅಂದ ಮೇಲೆ ಇದು ಬರಿಯ ಜನ್ಮಾಂತರವಿಷಯವೇ ಅಲ್ಪ ಆತ್ಮತತ್ತ್ವದ 
ವಿದ್ಯೆಯೇ ಎಂದು ನಿರ್ಣಯವಾಯಿತಷ್ಟೆ 9 

ಈಗ ನಚಿಕೇತನು ಈ ವಿಷಯಕ್ಕೆ ಮತ್ತೆ ಏನು ಹೇಳಿದನೆಂಬುದನ್ನು 
ನೋಡೋಣ. “ಎಲ್ಲೆ ಮೃತ್ಯುವೆ, ಈಗ ನಾನು ಕೇಳಿಕೊಂಡಿರುವದು ಉತಮ 
ವರವೆಂದೇ ನಿರ್ಣಯವಾಯಿತು. ಏಕೆಂದರೆ, ದೇವತೆಗಳಿಗೂ ಈ ವಿಷಯಕ್ಕೆ 
ಸಂಶಯವಾಗಿತ್ತು ಎಂದೆಯಲ್ಲವೆ ? ಅಂದಮೇಲೆ ನಮ್ಮಂಥ ಮನುಷ್ಯರಿಗೆ ಈ 
ವಿಷಯವನ್ನು ತಿಳಿದುಕೊಳ್ಳುವದು ಎಷ್ಟು ಕಷ್ಟವೆಂದಾಯಿತು ಇಷ್ಟೇ ಅಲ್ಪ ನೀನೂ 
"ಇದು ಸುಲಭವಾಗಿ ತಿಳಿಯತಕ್ಕದ್ದಲ್ಲ ಇದು ಬಹಳ ಸೂಕ್ಷ್ಮವಾದದ್ದು - ಎಂದು 
ಸ್ಪಷ್ಟವಾಗಿ ಹೇಳಿಬಿಟ್ಟಿರುತ್ತೀಯೆ. "ಇದು ಕಷ್ಟವಾಗಿರುವದರಿಂದ 
ಸಂದಿಗ್ಗಘಲವುಳ್ಳದ್ದಾಯಿತು ; ಆದ್ದರಿಂದ ಮತೊಂದು ವರವ ನ್ನು ಕೇಳಿಕೊ' ಎಂಬುದು 
ನಿನ್ನ ಅಭಿಪ್ರಾಯವಲ್ಲವೆ! ಆದರೆ ಇಂಥ ಮಹತ್ತ್ವದ ಸೂಕ್ಷ್ಮ ವಿಷಯದ ಪ್ರಶ್ನೆಯನ್ನು 
ಕೇಳುವದನ್ನು ಬಿಟ್ಟು ನಾನು ಹೇಗೆ ತಾನೆ ಮತೊಂದು ವರವನ್ನು ಕೇಳಿಕೊಳ್ಳಲಿ, 


೫೮ ನಚಿಕೇತನ ಮೂರನೆಯ ಪ್ರಶ್ನೆಯ ತತ 


೩ ನೆ 


ನಿನ್ನಂಥ ಮಹಾತ್ಮನು ನನ್ನ ಅಭೀಷ್ಟವನ್ನು ನೆರವೇರಿಸುವದಕ್ಕೆ ಸಿದ್ಧನಾಗಿರುವಲ್ಲಿ ನಾನು 
ಇದನ್ನೇ ಕೇಳಿಕೊಳ್ಳತಕ್ಕದ್ದು ಯುಕವಲ್ಲವೆ ? ಇಂಥ ವರಕ್ಕೆ ಸಮಾನವಾದದ್ದು 
ಯಾವದು ತಾನೆ ಇದ್ದೀತು?'' 

' ಹೀಗೆ ಯಮನು ನಚಿಕೇತನ ಲಕ್ಷ್ಯವನ್ನುಬೇರೊಂದು ಕಡೆಗೆ ಎಳೆಯುವದು, 
ಆದರೂ ಆ ಬಾಲಕನು "ಈ ವರವೇ ನನಗೆ ಬೇಕು, ಇದಕ್ಕೆ ಸಮನಾದ ವರವು 
ಮತೊಂದು ಇಲ್ಲವೇ ಇಲ್ಲ - ಎನ್ನುವದು - ಈ ಎರಡು ಕಾರಣಗಳಿಂದಲೂ ಇದು 
ಬರಿಯ ಜನ್ಮಾಂತರಪ್ರ ಶ್ಲೆಯಲ್ಲವೆಂದೂ "ಮಾನವನ ಆತ್ಮನು ಶರೀರೇಂದ್ರಿಯ 
ಮನೋಬದ್ಧಿಗಳಿಗೆ ಗಂಟುಬಿದ್ದೇ ಇರತಕ್ಕವನೊ, ಇದನ್ನು ಮಾರಿರುವ ಸ್ವಭಾವವೂ 
ಅವನಿಗೆ ಸ ಟಿ ಉಂಟಾದರೆ ಅದನ್ನು ನನಗೆ ದಯವಿಟ್ಟು ಹೇಳಿಕೊಡು' ಎಂದೇ 
ನಚಿಕೇತನು ಕೇಳಿಕೊಂಡಿದ್ದಾನೆಂದೂ ತೀರ್ಮಾನವಾಯಿತು. 

ವಾಚಕವೃಂದ, ಈ ಪ್ರಶ್ನೋತರಗಳಲ್ಲಿ ವಿಚಾರಕ್ಕೆ ವಿಷಯವಾಗಿರುವ 
ಅಧ್ಯಾತ್ಮವಿದ್ಯೆಯು ನಾವೆಲ್ಲರೂ ಈಗ್ಗೆ ಮನಮುಟ್ಟಿ ವಿಮರ್ಶೆಮಾಡತಕ ದಾಗಿದೆ. 
ಏಕೆಂದರೆ ಮನುಷ್ಯನು "ಭೂಮಿಯ ಮೇಲೆ ಕಲರ 'ರ್ಷಗಳು ಮಾತ್ರವೆ ವೇ 
ಬದುಕಿಕೊಂಡಿದ್ದು ವೇ ನಮಗೆ ಯಾರಿಗೂ ತಿಳಿಯದ ಯಾವದೋ ಒಂದು 
ಅವ್ಯಕ್ತಸ್ತಿತಿಗೆ ಹೋಗಿಬಿಡುತಾನೆಂದೇ ನಮ್ಮಲ್ಲಿ ವಿಚಾರವಂತರಾಗಿರುವವರು ಕೂಡ 
ಎಣಿಸಿರುತಾರೆ. ಸಾಮಾನ್ಯಜನರಂತೂ ಕಡಲ ಮೇಲೆ ನೀರುಗುಳ್ಳೆಗಳು ಏಳುವಂತೆ 
ತಟ್ಟನೆ ಎದ್ದು ಕೆಲಕಾಲ ಇದ್ದುಕೊಂಡು ಆ ಮೇಲೆ ಕಣ್ಮರೆಯಾಗುವ 
ಶರೀರೇಂದ್ರಿಯಸಂಘಾತಗಳು ನಾವೆಂದೇ ಭಾವಿಸಿಕೊಂಡಿರುತಾರೆ. ಆದ್ದರಿಂದಲೇ 
ಈ ನೆಲದಮೇಲೆ ಬಾಳಿಕೊಂಡಿರುವಷ್ಟು ಕಾಲದೊಳಗೆ ಆದಷ್ಟು ಭೋಗಗಳನ್ನು 
ಅನುಭವಿಸಿಬಿಡಬೇಕು, ಇಲ್ಲದಿದ್ದರೆ ನಾಳೆಗೆ ನಾವು ಎಲ್ಲಿಯೊ, iS ಭೋಗಗಳು. 
ಎಲ್ಲಿಯೊ | - ಎಂಬ ಕ್ಷುದ ಭಾವನೆಯು ನಮ್ಮಲ್ಲಿ ಅಂಟಿಕೊಳ್ಳುವದಕ್ಕೆ ಮೊದಲಾಗಿ 
ಬಿಟಿರುತದೆ. ಜನನಾಯಕರು ಭಾಷಾಭಕ್ತಿ + ದೇಶಭಕ್ತಿ ಜನಾಂಗದ ಅಭಿಮಾನ, 
ಕೀರ್ತಿ - "ಮುಂತಾದವುಗಳ ಪ್ರಲೋಭನಗಳನ್ನು ಪ 'ನಿಮ್ಮ ಜಿ ಜೀವನವನ್ನು 
ಸಾರ್ಥಕಮಾಡಿಕೊಳ್ಳಿರಿ, ದೇಶಕ್ಕೆ ಕೀರ್ತಿಯನ್ನು ತನ್ನಿರಿ [' - ಎಂದು ಎಷ್ಟು 
ಕೂಗಿಕೊಂಡರೂ ಕೆ ಏಕೆ ಆಜ ಜೊ ಕೊಗು ವಿಗೆ ಮುಟ್ಟುವದಿಲ್ಲ y 
ಮಾನವನಲ್ಲಿ ನಿತ್ಯವಾದ ಯಾವದಾದರೊಂದು ತತ ಶವಿದೆಯೆ - ಎಂಬ ವಿಚಾರಕ್ಕೆ 
ಈಗ್ಗೆ ಯಾರೂ ಮನಸ್ಸು ಹಾಕಿರುವದಿಲ್ಲ. ಸ ಜನ್ಮಾಂತರ, ಲೋಕಾಂತರ, ಪಾಪಪುಣ್ಯ, 
ಜೀವತತ್ತ್ಯ ಈಶ್ವರತತ 2 ಭಕ್ತಿ ಜ್ಞಾನ, ವೈ ವೈರಾಗ್ಯ - ಇಂಥ ಚ) 
ನಮ್ಮಲಿ ಈಗ ಅರ್ಥಶೂನ ನೃವಾಗಬಿಟನೆ ಆದರೆ ಈಗಲೂ ಅವುಗಳನ್ನು 


ಕಾಶಕೋಪನ್ಯಾಸಮಂಜರಿ ೫ 


ಅರ್ಥಮಾಡಿಕೊಂಡರೇ ನಮ್ಮ ಜೀವನದಲ್ಲಿ ಸುಖಶಾಂತಿಗಳು ಕಾಣಿಸಿಕೊಂಡಾವು. 
ಇಲ್ಲದಿದ್ದರೆ ಇಲ್ಲ 

ನಚಿಕೇತನಂಥ ಒಬ್ಬ ಬಾಲಕನು ಧರ್ಮಕ್ಕಾಗಿ ತನ್ನ ಸ್ವಾರ್ಥವನ್ನೆಲ್ಲ 
ತ್ಯಾಗಮಾಡಿದ್ದನ್ನೂ ಅದರ ಫಲವಾಗಿ ಮೃತ್ಯುದೇವತೆಯಾದ ಯಮನು ಕೂಡ 
ಅವನಿಗೆ ತತ್ತ ಚ ಬೋಧಕನಾಗಿ ಮುಂದೆ ನಿಂತ ಪರಿಯನ್ನೂ ಯೋಚಿಸಿಕೊಳ್ಳಿರಿ. 
ಮಾನವನಲ್ಲಿರುವ ಮಾನವತ್ತದ ನಿಜವಾದ ಬೆಲೆಯೇನು ? ಇವನಿಗೂ ಇಡಿಯ 
ವಿಶ್ವದ ಪರಮಾರ್ಥಕ್ಕೂ ಇರುವ ಸಂಬಂಧವು ಯಾವದು ? ಜನನಮರಣಗಳ 
ಗುಟ್ಟೇನು? ಮಾನವನು ಅವುಗಳನ್ನು ಮಾರಿ ಪರಮಾರ್ಥದ ಪರಮಸಾಮಾಷ್ಯವನ್ನು 
ಹೊಂದುವದು ಸಾಧ್ಯವೆ ? ಇದೊಂದು ಘನತರವಾದ ಪ್ರಶ್ನೆ ಇದರ ಉತ್ತರವನ್ನು 
ಯಮನು ವಿವರಿಸಿರುತಾನೆ. ನಚಿಕೇತನನ್ನು ಪರೀಕ್ಷಿಸಿದ ಸ್ಥಿತಿಯು ಇಂದಿಗೂ ಅಧ್ಯಾತ್ಮ 
ತತ್ತ್ವ ಜಿಜ್ಞಾಸುಗಳ ಸುತಲೂ ಇರುತದೆ. ಈಗಲೂ ಅವರು ಈ ಪರೀಕ್ಬೆಯಲ್ಲಿ 
ಉತ್ತೀರ್ಣರಾದ ಬಳಿಕವೇ ಪರಮಾರ್ಥವನ್ನು ತಿಳಿದುಕೊಳ್ಳುವದಕ್ಕೆ ಅಧಿ 
ಕಾರಿಗಳಾಗಿರುತಾರೆ. ನಚಿಕೇತನನ್ನು ಯಮನು ಹೇಗೆ ಹೇಗೆ ಪರೀಕ್ಸಿಸಿದನು ಚ 
ನಚಿಕೇತನು ಆ ಪರೀಕ್ಷೆಯಲ್ಲಿ ಹೇಗೆ, ತೇರ್ಗಡೆಯನ್ನು ಹೊಂದಿದನು? ಇದನ್ನು 
ಇನ್ನೊಂದು ಸಲ ಮನಸಿನಲ್ಲಿ ಹೊರಳಿಸಿ ನೋಡೋಣ. 


೮. ನಚಿಕೇತನ ಪರೀಕ್ಷೆ 


ಶತಾಯುಷಃ ಪುತ್ರಪೌತ್ರಾನ್‌ ವೃಣೀಷ್ವ ಬಹೂನ್‌ ಪಶೂನ್‌ 
ಹಸಿಹಿರಣ್ಯಮಶ್ಚಾನ್‌ 1 ಭೂಮೇರ್ಮಹದಾಯತನಂ 
ವೃಣೀಷ್ವ ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ | ೨೩ ॥ 


ಏತತ್ತುಲ್ಯಂ ಯದಿ ಮನ್ಯಸೇ ವರಂ ವೃಣೀಷ್ಟ ವಿತಂ 
ಚಿರಜೀವಿಕಾಂ ಚ | ಮಹಾಭೂಮಾೌ ನಚಿಕೇತ - 
ಸ್ಮೃಮೇಧಿ ಕಾಮಾನಾಂ ತ್ವಾ ಕಾಮಭಾಜಂ ಕರೋಮಿ || ೨೪ ॥ 


ಯೇ ಯೇ ಕಾಮಾ ದುರ್ಲಭಾ ಮರ್ತಲೋಕೇ ಸರ್ವಾನ್‌ ಕಾಮಾಗ್‌ಂ 
ಶೃಂದತಃ ಪ್ರಾರ್ಥಯಸ್ವ । ಇಮಾ ರಾಮಾ: ಸರಥಾಃ 
ಸತೂರ್ಯಾನ ಹೀದೃಶಾ ಲಂಭನೀಯಾ ಮನುಷ್ಯೈ. 


೬೦ ನಚಿಕೇತನ ಪರೀಕ್ಷೆ 


ಆಭಿರ್ಮತ್ರ ತ್ರಾಭಿಃ ಪರಿಚಾರಯಸ್ವ 

ನಚಿಕೇತೋ ಮರಣಂ ಮಾನುಪ್ರಾಕ್ಟೀಃ I ೨೫ ॥ 
ಶ್ವೋಭಾವಾ ಮರ್ತ್ಯಸ್ಯ ಯದಂತಕೈತತ್‌ ಸವೆನ್ಹಿ ಯಾಣಾಂ 
ಜರಯನ್ಮಿ ತೇಜಃ | ಅಪಿ ಸರ್ವಂ ಜೀವಿತಮಲ್ಪಮೇವ 

ತವೈವ ವಾಹಾಸವ ನೃತ್ಯಗೀತೇ I ೨೬ 1 


ನ ವಿತ್ತೇನ ತರ್ಪಣೀಯೋ ಮನುಷ್ಯೋ ಲಪ್ಲ್ಯಾಮಹೇ 
ವಿತಮದ್ರಾಕ್ಸ್ಮ ಚೇತ್ತ್ವಾ! ಜೀವಿಷ್ಯಾಮೋ ಯಾವದೀ - 
ಶಿಷ್ಯಸಿ ತ್ವಂ ವರಸ್ತು ಮೇ ವರಣೀಯಃ ಸ ಏವ 11 ೨೬೭ ॥ 


ಅಜೀರ್ಯತಾಮಮೃತಾನಾಮುಪೇತ್ಯ ಜೀರ್ಯನ್‌ ಮರ್ತ್ಯಃ 

ಕ್ಷಧಸ್ಥ; ಪ್ರಜಾನನ್‌ । ಅಭಿಧ್ಯಾಯನ್‌ ವರ್ಣರತಿಪ್ರಮೋದಾ- 
ನತಿದೀರ್ಥ್ಫೇ ಜೀವಿತೇ ಕೋ ರಮೇಶ 11 ೨೮ ॥ 
ಯಸ್ಮಿನ್ನಿದಂ ಎಿಚಿಕಿತನ್ನಿ ಮೃತ್ಕ್ಯೋ ಯತ್ನಾಂಪರಾಯೇ 

ಮಹತಿ ಬ್ರೂಹಿ ನಸತ್‌ |! ಯೋ5ಯಂ ವರೋ ಗೂಢಮನು- 
ಪ್ರವಿಷ್ಟೋ ನಾನ್ಯಂ ತಸ್ಥಾನ್ನಚಿಕೇತಾ ವೃಣೀತೇ il ೨೯ || 


ನಚಿಕೇತನು ಅಧ್ಯಾತ್ಮತತ್ತ್ವವ ನನ್ನು ಕುರಿತ ಪ ಶ್ಲೆಯನ್ನು ಮಾಡಿದಾಗ ಅವನು 
ಪರಮಾರ್ಥದ ಜ್ಞಾನಕ್ಕೆ ಅಧಿಕಾರಿಯೊ, ಅಲ್ಲವೊ ) -ಎಂಬಿದನ್ನು 
ತಿಳಿದುಕೊಳ್ಳುವ ದಕ್ಕಾಗಿ ಯು "ಇದರ ವಿಷಯಕ್ಕೆ ಮಹಾಪತಿಭಾವಂತರಾದ 
ದೇವತೆಗಳಿಗೂ ಸಂಶಯವುಂಟಾಗಿರುತ್ತದೆ. ಐದನ್ನು ಗೊತ್ತುಪಡಿಸುವದೂ 
ಸುಲಭವಲ್ಲ ಇಂಥ ಗಹನವಾದ ವಿಷಯವನೆ ನ್ನೇಕೆ 'ತೇಳುತ್ತಿರುವೆ ೧ ಮತ್ತೆ 
ಯಾವದಾದರೊಂದು ವರವನ್ನು ಕೇಳಿಕೊ !'' ಎಂದನು, ಆಗ ನಚಿಕೇತನು (ಟ್ರ 
ಕಾರಣದಿಂದಲೇ, ನಾನು ಈ ವ ವನ್ನು ಕೇಳುತಿರುವದು. ಇದು ದೇವತೆಗಳಿಗೂ 
ಸಂಶಯವನ್ನುಂಟುಮಾಡುವಂಥ ವಿಷಯವು: ಸುಲಭವಾಗಿ ತಿಳಿಯತಕ ದಲವೆಂದು 
ನೀನೂ ಹೇಳುತಿರುವೆ. ನಿನ್ನಂಥ ಮಹಾಜ್ಞಾನಿಯಾದ ದ ದೇವನು ಹೇಳುವದಕ್ಕೆ ಮುಂದೆ 
ನಿಂತಿರುವಾಗ, ಈ ವಿಷಂ ಯವನ್ನು ಬಿಟ್ಟುಮತ್ತೆಯಾವ ವರದನಾ ನು 
ಕೇಳಲಿ 9” ಎಂದು ಪಟ್ಟುಹಿ ದಿದು ಅದೇ ವರವನು ಕೇಳಿದನು 

ಈಗ ಯಮನು ನಚಿಕೇತನನು ಇನ್ನೊಂದು ಬಗೆಯಿಂದ ಪರೀಕಮಾಡಿ 


ನೋಡುವದ ದಕ್ಕೆ ಹೆ ಹೊರಟನು. ಅಧ್ಯಾತ್ಮ. ತತ್ತ್ವವು ತಿಳಿಯುದದಕ್ಕೆ ಕಷ್ಟವಾದದ್ದು ಇ 
ಎಂದು ನಾ ನಾನಂದದರಿಂದ " ಹಾಗಾದರೆ ಅದನ್ನು ತವಡು ಡೋಣ ಎಂಬ 


ಕಾಠಕೋಪನ್ಯಾಸಮಂಜರಿ ೬೧ 


ಕುತೂಹಲದಿಂದ ಇವನು ಕೇಳಿರುತಾನೊ, ಇಲ್ಲದಿದ್ದರೆ, "ನಿಜವಾಗಿಯೂ ಇವನಿಗೆ 
ಇದನ್ನು ಅರಿತುಕೊಂಡೇ ತೀರಬೇಕು, ಇದೇ ನನಗೆ ಪರಮಪುರುಷಾರ್ಥಕ್ಕೆ 
ಕಾರಣವಾದದ್ದು ಎಂಬ ದೃಢನಿಶ್ಚಯವೂ ಇದೆಯೊ? - ನೋಡಬೇಕು ಎಂಬುದೇ 
ಯಮನ ಆಶಯ. ಆದ್ದರಿಂದ ಅವನು ಹೀಗೆನ್ಬುತ್ತಿದಾನೆ : “ಎಲೈ ನಚಿಕೇತನೆ, "ಇದಕ್ಕೆ 
ಸರಿಯಾದ ವರವೇ ಇಲ್ಲ' ಎಂಬುದು ನೀನು ವಿಚಾರಮಾಡಿ ಹೇಳಿದ ಮಾತೊ, 
ಹೇಗೆ ? ನೋಡು, ನೀನು ಕೇಳಬಹುದಾದ ಕೆಲವು ವರಗಳನ್ನು ಹೇಳುತ್ತೇನೆ. ನೂರು 
ವರ್ಷ ಆಯುಸುಳ್ಳ ಮಕ್ಕಳು, ಮೊಮ್ಮೃಕ್ತಳು - ಇವುಗಳನ್ನು ಕೇಳಿಕೊ ; ಬೇಕಾದಷ್ಟು 
ಪಶುಸಮೃದ್ಧಿಯನ್ನು ಬೇಡಿಕೊ ; ಆನೆ, ಕುದುರೆ, ಧನಕನಕ - ಇವನ್ನು ಕೊಡೆನ್ನು ಈ 
ಪೃಥಿವಿಯ ವಿಶಾಲವಾದ ಮಂಡಲವೊಂದರ ಅಧಿಪತಿಯಾಗಿರಬೇಕೆಂಬ ವರವನ್ನು 
ಕೇಳಬಹುದು. ನೀನೂ ನಿನಗೆಷ್ಟು ವರ್ಷಗಳು ಬದುಕಿರಬೇಕೆಂಬ ಆಶೆಯಿದೆಯೋ 
ಅಷ್ಟು ಕಾಲದವರೆಗೂ ಇರುವ ಆಯುಸನ್ನು ಕೇಳಿಕೊ. ಇದೇನು ಕೇಳತಕ್ಕ 
ವರವಲ್ಲವೇನು ? ಮನುಷ್ಯನಿಗೆ ಬೇಕಾಗಿರುವ ಧನಸಂಪತ್ತು ಪ್ರಜಾಸಂತತಿ, 
ಸಾಮ್ರಾಜ್ಯ, ದೀರ್ಫಾಯುಸ್ಸು- ಇವೆಲ್ಲ ಸಾಮಾನ್ಯವಾದ ವರವೆ? ಹೀಗೆ ವಿತ್ತವನ್ನೂ 
ಅದರೊಡನೆ ಚಿರಂಜೀವಿತ್ತವನ್ನೂ ಕೇಳುವದಲ್ಲದೆ, ನಿನಗೆ ಬೇಕಾದರೆ ನೀನು ಇಡಿಯ 
ಭೂಮಂಡಲಕ್ಕೂ ರಾಜನಾಗಿರುವೆಯಂತೆ ! ಇಷ್ಟೇ ಅಲ್ಲ ಯಾವ ಯಾವ 
ಮಾನುಷಕಾಮಗಳೂ ದಿವ್ಯಕಾಮಗಳೂ ನಿನಗೆ ಬೇಕೆನಿಸುವವೋ ಹೇಳಿಬಿಡು, 
ಅವುಗಳನ್ನು ಕೊಟ್ಟುಬಿಡುತ್ತೇನೆ. ನಾನು ಸತ್ಯಸಂಕಲ್ಪನಾದ ದೇವನೆಂಬುದನ್ನು 
ಮನಸಿನಲ್ಲಿ ತಂದುಕೊ. ಮನುಷ್ಯರು ಮರ್ತ್ಯರು, ಅವರಿಗೆ ಎಷ್ಟೋ ಆಸೆಗಳಿರುವವು ; 
ಆದರೆ ' ನಮ್ಮಂಥ ದೇವತೆಗಳ ಅನುಗ್ರಹವಿಲ್ಲದೆ ಅವು 
ಪೂರ್ಣವಾಗುವಂತಿರುವದಿಲ್ಲ ಯಾವ ಯಾವ ಕಾಮಗಳು ಮನುಷ್ಯರಿಗೆ 
ದುರ್ಲಭವಾಗಿರುತವೆಯೋ ಅವುಗಳನ್ನೆಲ್ಲ ನಿನ್ನ ಮನಬಂದಂತೆ ಕೇಳಿಕೊ. ಇಗೋ, 
ಇಲ್ಲಿ ನೋಡು | ದಿವ್ಯರಾದ ಈ ಅಪ್ಪರಸ್ವೀಯರನ್ನು ವಾದ್ಯಾದಿಗಳೊಡನೆ ನಿನಗೆ 
ಕೊಡುವೆನು. ಇಂಥವರು ಮನುಷ್ಯರಿಗೆ ಸುಲಭವಾಗಿ ಸಿಕ್ಕಲಾರರಷ್ಟೆ? ಇಗೊ, ನನ್ನ 
ಅನುಗ್ರಹದಿಂದ ಇವರನ್ನು ಪಡೆದುಕೊಂಡು ಬೇಕಾದ ಸೇವೆಯನ್ನು ಮಾಡಿಸಿಕೊ | 
ಅಪ್ಪ ನಚಿಕೇತ, ನನ್ನ ಮಾತನ್ನು ಕೇಳು ! "ಕಾಗೆಗೆ ಹಲ್ಲುಗಳೆಷ್ಟು? ಎಂಬಂತೆ 
ನಿರರ್ಥಕವಾದ ಮರಣವಿಷಯಕವಾದ ಈ ಪ್ರಶ್ನೆಯನ್ನು ತೆಗೆದುಕೊಂಡು ಏನು 
ಮಾಡೀಯೆ ? ನಾನು ಈವರೆಗೆ ಹೇಳಿರುವಂಥ ವರಗಳಲ್ಲಿ ಒಂದೆರಡನ್ನು ಅಥವಾ 
ಎಲ್ಲವನ್ನೂ ಸೇಳಿಕೊ |'' 

ವಾಚಕವೃಂದ, ಈ ಯಮನ ಪ್ರಲೋಭನವಚನಗಳನ್ನು ನೀವು ಚೆನ್ನಾಗಿ 


೬೨ ನಚಿಕೇತನ ಪರೀಕ್ಷೆ 


ಮನನಮಾಡಿರಿ. ಅನೇಕ ಜಿಜ್ಞಾಸುಗಳ ಮುಂದೆ ಇಂಥ ಪ್ರಶ್ನೆಯು ಆಗಾಗ್ಗೆ ಬಂದು 
ನಿಲ್ಲುತಿರುತದೆ. ಅಧ್ಯಾತ್ಮವಿದ್ಯಯ ಸೂಕ್ಷ ತತ್ತ ಗಳನ್ನು -ಅರಿತುಕೊಳ್ಳಬೇಕೆಂಬ 
ಕುತೂಹಲವು ಮನುಷ್ಯನ ಹೃದಯದಲ್ಲಿ ಇದ್ದೇ ಇರುತದೆ. ಆದರೆ ಅದು ಎಷ್ಟೋ 
ವೇಳೆ ಬರಿಯ ಕುತೂಪಲದಲ್ಲಿಯೇ ಕೊನೆಗಂಡುಬಿಡುತದೆ. ತತ್ತ್ವವನ್ನು 
ತಿಳಿದುಕೊಳ್ಳಬೇಕೆಂಬ ಆತೆ ಉಂಟಾಗುವದೇ ಪುಣ್ಯದ ಫಲ ; ಆದರೆ ಅದನ್ನು 
ಪೂರ್ತಿಗೊಳಿಸಿಕೊಳ್ಳುವದರೊಳಗೆ ನಡುನಡುವೆ ಬೇರೆ ಬೇರೆಯ ಪ್ರಲೋಭನೆಗಳು 
ನಮಗೆ ಅಡ್ಡಬರುತವೆ. 'ಈ ಮನುಷ್ಯಜೀವನದಲ್ಲಿದ್ದದ್ದಕ್ಕೆ ಅನುಭವಿಸಬೇಕಾದ 
ಯೌವನದ ಸೊಬಗು, ಆರೋಗ್ಯ, ಬಲ, ಅಧಿಕಾರ, ಆಯುಸ್ಸು ಧನಕನಕವಸ್ತು 
ವಾಹನಾದಿಗಳು, ಪ್ರಜಾಸಂತಾನ, ದೀರ್ಫಾಯುಸ್ಸು ಕೀರ್ತಿ - ಇವುಗಳನ್ನೆಲ್ಲ 
ಪಡೆದುಕೊಳ್ಳುವದನ್ನು ಬಿಟ್ಟು ಯಾವದೋ ಒಂದು ಕಲಿತವಿಚಾರಕ್ಕೆ ಮನಸ್ಸನ್ನು 
ಜೋಲುಬಿಡುವದು ಸರಿಯೆ? ನನ್ನೆದುರಿಗೇ ಎಷ್ಟೋ ಜನರು ಉತಮಕಾಮಗಳನ್ನು 
ಭೋಗಿಸುತಿರುವರಲ್ಲ! ನಾನು ಭಿಕಾರಿಯಂತೆ ಅಲೆಯುತ್ತಾ ಯಾವದೋ ಒಂದು 
ತೊಡಕಿನ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದುಕೊಳ್ಳುವದರಲ್ಲಿಯೇ ಕಾಲವ 
ಕಳೆಯುವದೆ ? ಛೆ! ಇದು ಸರಿಯಲ್ಲ!' ಎಂಬ ಯೋಚನೆಯು ಆಗಾಗ್ಗೆ 
ಮಾನವನನ್ನು ಅಡ್ಡಹಾದಿಗೆ ಎಳೆಯುತಿರುತದೆ. ಆ ಸಮಯಕ್ಕೆ ಸರಿಯಾಗಿ 
ಯಾರಾದರೂ ನಮ್ಮ ಆಶೆಯನ್ನು ಪೂರ್ಣಗೊಳಿಸುವವರೂ ಬಂದು ಸಿಕ್ಕಿದರೆ, ಆ 
ಆಶೆಗಳು ಅಲ್ಪಸ್ವಲ್ಪಪೂರ್ಣವೂ ಆಗಿ, ಮುಂದಕ್ಕೆ ಇನ್ನೂ ಉತಮಭೋಗಗಳು ನಮ್ಮ 
ಮನಸಿನ ಕಣ್ಣು ಮುಂದೆ ಹಾರಾಡುತ್ತಿರುವಂತೆ ಕಂಡುಬಂದರೆ ಹೇಳತಕ್ಕದ್ದೇನು ? 
ಅಧ್ಯಾತ್ಮವಿದೈಗೆ ಅಧಿಕಾರವುಂಟಾಗಬೇಕಾದರೆ ಬರಿಯ ಜಾಣತನದ 
ಬುದ್ಧಿಯೊಂದಿದ್ದರೆ ಸಾಲದು ; ಈ ಲೋಕದ ಮತ್ತು ಪರಲೋಕದ ಭೋಗಗಳಿಗೆ 
ಬಾಯಿನೀರುಕರೆಯುವದು ತಪ್ಪಿಯೂ ಇರಬೇಕು. ಹಾಗಿಲ್ಲದಿದ್ದವರಿಗೆ ಎಂದಿಗೂ 
ಈ ಮಹಾವಿದ್ಯೆಯ ಭವನದೊಳಗೆ ಪ್ರವೇಶವು ದೊರಕಲಾರದು. ಯಮನು 
ನಚಿಕೇತನಿಗೆ ಇಂಥ ಯೋಗ್ಯತೆ ಇದೆಯೆ, ಇಲ್ಲದೆ ? - ಎಂಬುದನ್ನು 
ನಿಶ್ಚಯಿಸಿಕೊಳ್ಳುವದಕ್ಕೆಂದು ಈ ಮಹಾಪ್ರಲೋಭನವನ್ನು ಅವನ ಮುಂದೆ 
ಇಟ್ಟಿರುತಾನೆ. ವೈರಾಗ್ಯ, ಅಧ್ಯಾತ್ಮಜ್ಞಾನದ ಇಚ್ಛೆ - ಇವೆರಡೂ ಇ 
ಯಾರಿಗೂ ಅಧ್ಯಾತ್ಮಿವಿದ್ಯೆಯು ದೊರಕದೆಂಬುದನ್ನು ಸಷ್ಟಪ 


ಸ 
ನಚಿಕೇತನು ಈ ಪ್ರಲೋಭನವಾಕ್ಯಗಳಿಗೆ ಯಾವ ಪ್ರತಿಕ್ರಿಯೆಯನ್ನು 
| % 
ಲ 


1 wap ಬಗ! ಟಟ ಹ್‌ ಸ 
ನಿಜ. ಆದರೆ ಅವನ ಮನಸಿನ ಅಂತಸು ಎಜು ಮೆ 
ಹ ೪ ' 


ಕಾಠತಕೋಪನಾಸಮಂಜರಿ ೬೩ 


ನೋಡಿದವರೆಲ್ಲರೂ ಬೆರಗಾಗುವಂತಿವೆ, ಅವನ ಮಾತುಗಳು |! ಅವನು 
ಹೇಳುತಿದಾನೇನೆಂದರೆ ; "ಅಯ್ಯ, ಯಮಧರ್ಮರಾಜನೆ, ನೀನು ಕೊಡುವೆನೆಂಬ 
ಭೋಗಗಳು ನಾಳೆಗಿರುವವೊ, ಇಲ್ಲವೊ | - ಎನ್ನುವಷ್ಟು ಸಂದೇಹಕ್ಕೆಡೆಯನ್ನು 
ಕೊಡುವಂಥವು. ಅವನ್ನು ಅನುಭವಿಸುವೆನೆಂಬ ಮನುಷ್ಯನೂ ಮರ್ತ್ಯನು!'' "ನಿಮ್ಮ 
ಎಪ್ಪತನೆಯ ವಯಸಿನಲ್ಲಿ ಇಂತಿಷ್ಟು ರೂಪಾಯಿಗಳನ್ನು ಕೊಡುವೆವು' ಎಂದು 
ಜೀವವಿಮೆಯ ಸಂಘದವರು ಆಶೆಯನ್ನು ತೋರುತ್ತಿರುವರಷ್ಟೆ ? ಮನುಷ್ಯನು ತಾನು 
ಅಷ್ಟುಕಾಲ ಬದುಕಿರುವೆನೆಂಬ ಧೈರ್ಯವನ್ನು ಹೇಗೆ ತಾನೆ ತಳೆದಿರಬಹುದು? ಒಂದು 
ವೇಳೆ ಅವನು ಅಷ್ಟುಕಾಲದವರೆಗೂ ಬದುಕಿದ್ದರೂ ಆಗಿನ ರೂಪಾಯಿಗಳಿಗೆ 
ಎಷ್ಟುಮಟ್ಟಿನ ಬೆಲೆಯಿರುವದೆಂಬುದನ್ನು ಈಗಲೆ ಗಟ್ಟಿಯಾಗಿ ಹೇಳಬಲ್ಲೆವೆ ? ಇದು 
ಸಾಮಾನ್ಯರ ಮಾತಾಯಿತು. ನಚಿಕೇತನ ಮುಂದೆ ಮೃತ್ಯುದೇವನಾದ ಯಮನೇ 
ನಿಂತಿದ್ದಾನೆ ; ನಿನಗೆ ಇಚ್ಛೆಯಿದ್ದಷ್ಟು ವರ್ಷಗಳು ಬದುಕುವ ದೀರ್ಫಾಯುಸನ್ನು 
ಕೊಡುವೆನೆಂದು ಹೇಳುತಿದಾನೆ. ಆದರೂ ನಚಿಕೇತನು ಈ ದೀರ್ಫಾಯುಸಿನ 
ವಿಷಯಕ್ಕೆ ಹೇಳಿರುವದೇನು 9 "ಎಷ್ಟು ಕಾಲ ಬದುಕಿದ್ದರೆ ತಾನೆ, ತೃಪಿಯಾದೀತು 
ದೀರ್ಪಜೀವಿತವೆಂಬುದೂ ಅಲ್ಲವೇ ಎನಿಸಿಬಿಡುತದೆ. "ಇದೇನು! ನನಗೆ ಇದ್ದ ಆ 
ದೀರ್ಫಾಯುಸ್ಸೂ ಮುಗಿದುಬಿಟ್ಟಿತಲ್ಲ' ಎಂಬ ನಿರಾಶೆಯ ವಚನವು ಬಾಯಿಂದ 
ಬಾರದೆ ಇರುವವನು ಯಾವನುತಾನೆ ಇದಾನೆ ? ಬದುಕಿರುವಷ್ಟು ಕಾಲದಲ್ಲಿ 
ಅನುಭವಿಸುವ ಭೋಗಗಳ ಬೆಲೆಯಾದರೂ ಏನು ? ಒಂದೊಂದು ಭೋಗವೂ 
ಇಂದ್ರಿಯಗಳ ತೇಜಸನ್ನು ಸವೆಯಿಸುತಲೇ ಇರುವದು. ವಿತವನ್ನು ಕೇಳಿಕೊ 
ಎಂದೆಯಲ್ಲವೆ ? ಎಷ್ಟು ವಿತವಾದರೆ ತಾನೆ ಮನುಷ್ಯನಿಗೆ ತೃಪಿಯಾದೀತು 9 ಇಂಥ 
ವಿತ್ತ ಈ ಭೋಗ, ಈ ದೀರ್ಫಾಯುಸ್ಸು- ಯಾರಿಗೆ ಬೇಕು? ನೀನು ಕೊಡುವ 
ಆನೆಕುದುರೆಗಳೂ ಅಪರಸ್ತ್ರೀಯರೂ ನತ್ಯಗೀತಗಳೂ ನಿನ್ನಲ್ಲಿಯೇ ಇರಲಿ! ಇನ್ನೊಂದು 
ದೃಷ್ಟಿಯಿಂದ ನೋಡಿದರೂ ಈ ವಿತವನ್ನಾಗಲಿ ದೀರ್ಪಾಯುಸನ್ನಾಗಲಿ 
ಬೇಡಿಕೊಳ್ಳುವದು ವ್ಯರ್ಥವೆಂದು ನಿರ್ಣಯವಾಗುತದೆ. ಏಕೆಂದರೆ 
ದೇವೋತಮನಾದ ನಿನ್ನ ದರ್ಶನವಾದವೌಲೂ ನಾವು ಹೇಗೆ ತಾನೆ 
ಬಡವರಾಗಿದ್ದೇವು ? ಹೇಗೆ ತಾನೆ ಅಲ್ಟಾಯುಗಳಾದೇವು ? ಆದ್ದರಿಂದ ನೀನು 
ಕೊಡುವೆನೆಂಬ ಈ ವರಗಳೆಲ್ಲ ನನಗೆ ನಿನ್ನ ದರ್ಶನದಿಂದಲೇ ದೊರೆತಂತೆ ಆಗಿವೆ. 
ಆದರೂ ಅವುಗಳಲ್ಲಿನನಗೆ ಯಾವ ಆಸೆಯೂ ಇರುವದಿಲ್ಲ ನಾನು ಬೇಡಿದ ವರವೇ 
ನನಗೆ ಇರಲಿ!''. 


ನಚಿಕೇತನು ವಯಸಿನಲಿ ಚಿಕ್ಕವನಾದರೂ ಕೇಳಿಕೊಂಡ ವರವೂ, ಯಮನು 


4 ಗೌಡಿ 


೬೪ ನಚಿಕೇತನ ಪರೀಕೆ 


ಕೊಡುವದಕ್ಕೆ ಬಂದ ಭೋಗವಿಲಾಸವನ್ನು ತಿರಸ್ಕರಿಸಿದ ರೀತಿಯೂ ನಮ್ಮ 
ಭರತಖಂಡದ ಸಂಸ್ಕೃತಿಗೆ ತಕ್ಕಂತೆ ಇರುತವೆ. ಈ ದೇಶದಲ್ಲಿಲೌಕಿಕ ಭೋಗಗಳನ್ನು 
ಅಭಾವವೈರಾಗೃದಿಂದ ಬೇಡವೆಂದವರು ಕೆಲವರು ಇದ್ದಿರಬಹುದು. ಆದರೆ ಧರ್ಮ, 
ಅರ್ಥ, ಕಾಮ, ಮೋಕ್ಷ - ಎಂದು ಪುರುಷಾರ್ಥಗಳನ್ನು ವಿಂಗಡಿಸಿ ಅರ್ಥಕಾಮಗಳನ್ನು 
ನಡುವೆಯೂ ಧರ್ಮವನ್ನು ಆದಿಯಲ್ಲಿಯೂ ಮೋಕ್ಷವನ್ನು ಅಂತ್ಯದಲ್ಲಿಯೂ ಇಟ್ಟು 
ಪುರುಷಾರ್ಥಗಳ ಪಟ್ಟಿಯನ್ನು ಏರ್ಪಡಿಸಿರುವ ನಮ್ಮ ಪೂರ್ವಜರ ವಿವೇಕವು 
ಎಂದಿಗೂ ಈ ಜಾತಿಗೆ ಸೇರತಕ್ಕದ್ದಲ್ಲವೆಂಬುದು ನಿಶ್ಚಯ. ಬಾಲ್ಯದಲ್ಲಿ ವಿದ್ಯೆಯನ್ನೂ 
ಯೌವನದಲ್ಲಿ ಧರ್ಮಾವಿರುದ್ಧವಾದ ವಿಷಯಭೋಗವನ್ನೂ ಮೂರನೆಯ 
ಜೀವಿತಭಾಗದಲ್ಲಿ ತಪಸ್ಸನ್ನೂ ಅನುಭವಿಸಿ ನಾಲ್ಕನೆಯ ಭಾಗವನ್ನು ಕೇವಲ ತತ್ತ್ವ 
ಚಿಂತನೆಗಾಗಿ ಮಾಸಲಾಗ್ಬಿಟುಕೊಂಡ ನಮ್ಮ ಹಿರಿಯರ ವಿವೇಕವು ಎಂಥ 
ಉಚ್ಛಮಟ್ಟದ್ದಾಗಿರಬೇಕು ಕಾಮಗಳನ್ನು ಭೋಗಿಸಬೇಕೆಂಬ ಆಶೆಯು ಮನುಷ್ಯನಿಗೆ 
ನೈಸರ್ಗಿಕವಾಗಿದೆ. ಆದರೆ ಕಾಮಕ್ಕಿಂತಲೂ ನೈಷ್ಠಾಮ್ಯವೇ ಸನುಷ್ಯನಿಗೆ 
ಶಾಂತಿದಾಯಕವೆಂಬುದನ್ನು ಶಾಸ್ತ್ರಗಳಲ್ಲಿ ಬಗೆಬಗೆಯಿಂದ ಮನಗಾಣಿಸಿಕೊಟ್ಟಿರುತಾರೆ. 
ಉದಾಹರಣೆಗೆಂದು ಮಹಾಭಾರತದಲ್ಲಿ ಹೇಳಿರುವ ಯಯಾತಿಯ ಕಥೆಯನ್ನು ಇಲ್ಲಿ 
ನೆನಪಿಸಿಕೊಳ್ಳೋಣ. ಯಯಾತಿಯು ತನಗೆ ಮುಪ್ಪು ಬಂದಾಗ, ಪ್ರಪಂಚದ 
ಭೋಗಗಳನ್ನು ತಾನು ಇನ್ನಷ್ಟು ಅನುಭವಿಸುವದು ಯುಕವೆಂದು ಅವನಿಗೆ 
ತೋರಿತು. ಅವನು ತನ್ನ ಮಗನಿಗೆ ಮುಪ್ಪನ್ನು ಕೊಟ್ಟು ಅವನ ಯೌವನವನ್ನು 
ಪಡೆದುಕೊಂಡುಮತ್ತೂ ಸುಖಗಳನ್ನು ಅನುಭವಿಸುವದಕ್ಕೆ ಮೊದಲುಮಾಡಿದನಂತೆ! 
ಅವನು ಇಹಲೋಕದ ಭೋಗಗಳನ್ನು ಅನುಭವಿಸಿದ್ದು ಮಾಡಿದ ಯಜ್ಞ 
ಯಾಗಾದಿಗಳ ಫಲವಾಗಿ ಇಂದ್ರಲೋಕಕ್ಕೆ ಹೋದದ್ದು ; ಮಾಡಿದ ಪುಣ್ಯವನ್ನು 
ಅನುವಾದಮಾಡಿ ಹೇಳಿಕೊಂಡದ್ದರಿಂದ ಸ್ಪರ್ಗವಾಸದ ಅವಧಿಯು ಮುಗಿದು ಈ 
ಲೋಕಕ್ಕೆ ಬಿದ್ದದ್ದು - ಈ ಕಥೆಗಳನ್ನೆಲ್ಲ ಇಲ್ಲಿ ವಿವರಿಸುವ ಕಾರಣವಿಲ್ಲ ಅದರ 
ವಿವರವನ್ನು ತಿಳಿಯಬೇಕೆನ್ನುವ ಕುತೂಹಲವಿರುವವರು ಮಹಾಭಾರತದಲ್ಲಿರುವ 
ಅವನ ವಿಸಾರವಾದ ಕಥೆಯನ್ನೇ ಓದಬೇಕು. ಅದಂತಿರಲಿ, ಇಂಥ 
ಮಹಾಮಹಾಭೋಗವಿಶೇಷಗಳನ್ನು ಅನುಭವಿಸಿದ ಯಯಾತಿಯು ತನ್ನ 
ವಾರ್ಧಕವನ್ನು ತಾನು ತಿರುಗಿ ತೆಗೆದುಕೊಳ್ಳುವ ಕಾಲದಲ್ಲಿ ಹೇಳಿದ ಅನುಭವದ 
ಸೂಕಿಯು ನಮಗೆಲ್ಲ ಚಿರಸ್ಮರಣೀಯವಾಗಿರುತದೆ : "ನ ಜಾತು ಕಾಮಃ 
ಕಾಮಾನಾಮುಪಭೋಗೇನ ಶಾಮೃತಿ | ಹವಿಷಾ ಕೃಷ್ಣವರ್ತೇವ ಭೂಯ 
ಏವಾಭಿವರ್ಧತೇ ॥!'' ಭೋಗವಸುಗಳನ್ನು ಭೋಗಿಸಿದಮಾತ್ರದಿಂದ ಎಂದಿಗೂ 


ಕಾಶಕೋಪನಾ,ಸಮಂಜರಿ ೫ 


fe 


ಮನುಷ್ಯನ ನ ಕಾಮವು ಹೋಗುವ ವದಿಲ್ಲ ಅದಕ್ಕ ಬಬ ತುಪ್ಪವನ ನ 
ಹೋಮಮಾಡಿದರೆ ಅಗ್ನಿಯು ಇನ್ನಷ್ಟು ಹೆಚ್ಚಿ ಜ್ವಲಿಸುವಂತೆ ಕಾಮವು ಅಭಿ ವೃದ್ಧಿಯೆ 
ಆಗುತದೆ. ವಿವೇಕಿಗಳಾದ ಮುಮುಕ್ಚುಗಳು ಇದನ್ನರಿತು ಕಾಮದ ಉಟ ವನು 
ತಪಿ ಸಿಕೊಳ್ಳುವದಕ್ಕೆ ಬೇಕಾದ ಅಧ್ಯಾ ವಿದ್ಯೆ ಯನ್ನೇ ಬಯಸುತಾರೆ. ನಚಿಕೇತನು ಅಂಥ 
ವಿವೇತಿಗಳಲ್ಲಿ ಟಃ ಮೇಲಿನ ಸ ನ ಸ್ನಾನ ನಕ ಅರ್ಹನು. 
ನಚಿಕೇತನು ಈ ಸಂದರ್ಭದಲ್ಲಿ ಆಡಿದ ಕೊನೆಯ ಮಾತುಗಳನ್ನು 
ನಾವುಗಳೆಲ್ಲರೂ ಮನಸಿನಲ್ಲಿಹೊರಳಾಡಿಸಬೇಕು. ನ ನಮ್ಮಲ್ಲಿ ಅನೇಕರು ಭೋಗಗಳಲ್ಲಿ 
ನೆಟ್ಟಿರುವ ಆಶೆಯಿಂದ ಜವ ದೇಹವನ ನ್ನು ಆದಷ್ಟು ಕಾಲ ಹರೆಯದ 
ಅವಸ್ಥೆಯಲ್ಲಿಟ್ಟುಕೊಳ್ಳಬೆ ಸೀಕೆಂದು ಹ ಸುತಿರುವ ರು A ಆಶರ್ಯ ಕರವಲ್ಲ 
ಯಾವನವು "ಹೋಗಿ ವ ಮುಪ್ಪು ಪ ನಮ್ಮಗಳಲ್ಲನೇಕರಿ ಗ್ಗೆ 
ಭೋಗಲಾಲಸೆ ತಪದು. ಕಣ್ಣಿಗೆ ಕನ್ನಡಕ, ಕೇಳದ ಕಿವಿಗೆ ಬ್ಯಾಟರಿ, “ವಾಯಿಹಿಡಿದ 
ಸ ತೈಲಾಭ ಂಗಾದಿಗಳು, ಬಿದ್ದ ಹಲ್ಲುಗಳ ಬದಲು ಕೃತಕವಾದ ಹಲ್ಲುಗಳು, 
ನೆರೆತ ಕೂದಲನ್ನು ಕರ್ರ ಗೆಮಾಡಿಕೊಳ್ಳುವ: ಕಪ್ಪು ಸುಕ್ಕಿದ ಮೈಗೆ 3 ಲ- ಇವುಗಳೆಲ್ಲವನ್ನೂ 
ಉಪಯೋಗಸಿಕೊಂಡವೆ ಮೇಲಾದರೂ ನ ನಾವು 83 ತಿಯಂತೆ ಮತೊಂದು 
ಮ ೦ ಪಡೆಯುವ ಪ್ರತ್ಯಾಶೆಯೇನೂ ಇಲ್ಲವಷ್ಟೆ ಷೂ ಸ್ಥಿತಿಯಲ್ಲಿ 
ಮಗೆ ದೀರ್ಫಾಯುಸು ಇದರೆ ತಾನೆ ಏನು? ನಚಿಕೇತನಂತೆ "ತವ ಮಗೆ ಯಮನು 
ತತ ನನ್ನು ಹೇಳುವದಕ್ಕೆ ಸಿದನಾಗಿಲ್ಲದೆ ಇದರೂ ಅವನ ದೂತರಾದ ರೋಗಗಳು, 
ಮುಪ್ಪು- ಇವುಗಳು ಎಚ್ಚರಿಕೆಯನ್ನು ನ ಕೊಡುತಲೇ ಅವೆಯಲ್ಲವೆ ? ಇದರಿಂದಲೂ 
ನಾವು ಬುದ್ಧಿಕಲಿಯದಿದ್ದರೆ ನ ಮಗಿಂತ ಅವಿವೇಕಿಗಳು ಇನ್ನು ಯಾರಿರುವರು ? 
ನಚಿಕೇತನು ಯಮನಿಗೆ ಹೇಳಿದ ಈ ಮಾತನ್ನು ಕೇಳಿ : "ಎಲೈ ಮೃತ್ಯುದೇವನೆ, 
ಮುಪ್ಪಿಲ್ಲದ ಸಾವಿಲ್ಲದ ನಿಮ್ಮಂಥ ದೇವತೆಗಳ ಮುಂದೆ ನಿಂತಿರುವಾಗ, ನಿಮ್ಮಂಥವರಿಂದ 
ಉತನ ಮವಾದ 8 ಪುರುಷಾರ್ಥೋಷಾಯವನ್ನು ಪಡೆದುಕೊಳ [ಬಹುದಂಬುದನ್ನು 
ತಿಳಿದಿರುವಾಗ, ಈ ಪರವ ಭೂಮಿಯಲ್ಲಿದುಕೊಂಡು 
ಎಂದಾದರೊಮ್ಮೆ ಘ ಮುಪ್ಪುಸಾವುಗಳನ್ನು ಅವಶ್ಯವಾಗಿ ಹೊಂದಲೇಬೇಕಾಗಿರುವ 
ಯಾವ ಮರ್ತ್ಯನುತಾನೆ ಬೀರ್ಫಾಯುಸನ್ನು ಬೇಡಿಕೊಂಡಾನು? ವರ್ಣ, ರೂಪು, 
ವಯಸ್ಸು - ಮುಂತಾದವುಗಳಿಂದ ಮೋಹಗೊಳಿಸುತಿದ್ದರೂ ಈಗೊಂದು ಬಗೆ, 
ಇನ್ನೊಂದು ಘಳಿಗೆಗೆ ಮತೊಂದು ಬಗೆ - ಹೀಗಿರುವ ಸ್ವ್ರೀಜನ, ಹ ಗೀತ - 
ಮುಂತಾದ ವಿನೋದಗಳಲ್ಲಿ ಯಾವನುತಾನೆ ಮುನಸಿಟ್ಟಾನು ?'' ಎಂಥ 
ಅಣಿಮುತುಗಳಂಥ ಮಾತುಗಳಿವು ! 


೬೬ ನಚಿಕೇತನ ಪರೀಕ್ಷೆ 


ವಾಚಕರಿರ, ಮಾನವಜನ್ಮವೆಂಬುದು ಎಂಥ ಬೆಲೆಯುಳ್ಳ ಅಪೂರ್ವ 
ಸಂದರ್ಭ! ಆದರೆ ಈ ಸಂದರ್ಭವನ್ನು ನಾವುಸರಿಯಾಗಿ ಉಪಯೋಗಿಸಿಕೊಳ್ಳ ದಿದ್ದರೆ 
ಇದು ಎಂಥ ಭೀಕರವಾದ ದೃಶ್ಯಗಳ ರೌದ್ರನಾಟಕವೆನಿಸುವದು! ಇದರಲ್ಲಿ ಅವರವರ 
ಅರ್ಹತೆಗೆ ತಕ್ಕಂತೆ ಶೃಂಗಾರಹಾಸ್ಯರಸಗಳ ದೃಶ್ಯಗಳೂ ಅನುಭವಗಳೂ ಅಲ್ಲಲ್ಲಿ 
ಕಾಣಿಸುವದು ನಿಜ |! ಆದರೆ ಈ ಜನ್ಮವನ್ನು ಉತ್ಕೃಷ್ಟರೀತಿಯಿಂದ 
ಪರಮಪುರುಷಾರ್ಥಕ್ಕೆ ಉಪಯೋಗಿಸಿಕೊಳ್ಳದೆ ಕಳೆದುಕೊಳ್ಳಬೇಡಿರಿ. ಇದು 
ಬಲುಬೇಗನೆ ಮಾಯವಾಗುವ ದೇಹಾದಿಸಾಮಗ್ರಿಗಳುಳ್ಳದ್ದು ಎಂದು ನಮಗೆ 
ತಿಳಿದವರು ಎಚ್ಚರಿಕೆ ಕೊಡುತಲೇ ಇರುತ್ತಾರೆ. ಅವರ ಮಾತಿಗೆ ನಾವು ಕಿವಿಗೊಡದೆ 
ಇದ್ದರೂ ಧನಹಾನಿ, ಸ ಸ್ಥಾನಹಾನಿ, ಅರ್ಥಹಾನಿ, ಮಾನಹಾನಿ, ಆರೋಗ್ಯ ಹಾನಿ, 
ರೂಪಸೌಂದರ್ಯಬಲಾದಿಗಳ ಹಾನಿ - ಇವೆಲ್ಲವೂ ನಮ್ಮ ಅನುಭವಕ್ಕೇ ಆಗಾಗ 
ಬಂದು ಎಚ್ಚರಿಕೆಕೊಡುತ್ತಲೇ ಇರುತವೆ. ನಮ್ಮ ಕಣ್ಣು ಮುಂದೆಯೇ ಎಷ್ಟೋ ಜನರು 
ಜೀವಿತದ ಭೋಗಗಳಿಂದಲೂ ವಂಚಿತರಾಗಿ ಇದರಿಂದ ಪಡೆದುಕೊಳ್ಳಬೇಕಾಗಿದ್ದ 
ಲಾಭವನ್ನೂ ಪಡೆಯದೆ "ಅತೋ ಭ್ರಷ್ಟಸತೋ ಭ್ರಷ್ಟ! ಎಂದಾಗುತ್ತಿರುವದನ್ನು 
ಕಾಣುತ್ತಲೇ ಇರುವೆವಲ್ಲವೆ ? ಇನ್ನಾದರೂ ನಾವು ಈ ಅಜ್ಞಾನನಿದ್ರೆಯಿಂದ 
ಎಚ್ಚರಬೇಡವೆ ? "ಅನಿತ್ಯಮಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಮ್‌' 
ಎಲೈ ಅರ್ಜುನನೆ, ಅನಿತ್ಯವೂ ಸುಖರಹಿತವೂ ಆಗಿರುವ ಈ ಮಾನುಷ್ಯಜನ್ನವನ್ನು 
ಪಡೆದಿರುವದರಿಂದ, ಇದರ ಉಪಯೋಗವನ್ನು ಬೇಗನೆ ಮಾಡಿಕೊ | ನನ್ನನ್ನು 
ಮರೆಯಬೇಡ | - ಎಂದು ಭಗವಂತನು ಮಾಡಿರುವ ಉಪದೇಶಕ್ಕೆ ನಾವು 
ಕಿವಿಗೊಡಬಾರದೆ? ನಚಿಕೇತನಂಥ ಸಣ್ಣಹುಡುಗನು ಆಡಿದ ಉತಮವಾಕ ಗಳನ್ನು 
ನೆಪಮಾಡಿಕೊಂಡು ಉಪನಿಷತು ೨ ನಮ್ಮಗಳನ್ನು ಎಚ್ಚರಿಸುತ್ತಿದೆ. ಟಂ ತ 
ಜನ್ಮದಲ್ಲಿ ವಿದಾ ಬುದ್ಧಿಗಳನ್ನು ಸಂಪಾದಿಸಿಕೊಂಡದಕ್ಕೆ ಫ ಫಲವಾಗಿ, ಸಚ್ಛಾಸ್ವ್ರಸದ್ದುರು - 
ಇವರುಗಳನ್ನು ದೊರಕಿಸಿಕೊಳ್ಳುವದನ್ನು ಮರೆಯಬೇಡಿರಿ. ನಿಮ್ಮ ಪುಣ್ಯ ಕೆ ೈ ಶಾಸ್ತ್ರದ 
ಉಪದೇಶವೂ ಸದ್ಗುರುವಿನ ಚೋ ದೊರಕಿದರೆ, ಆಗಲೂ ಅವರಿಂದ 
ಇಹಲೋಕದ ಭೋಗಗಳಿಗೆ ಉಪಾಯವನ್ನು ಕೇಳುವದಕ್ಕೆ ಹೋಗಿ 
ನಗೆಪಾಟಲಾಗಬೇಡಿರಿ. ಮನುಷ್ಯ ನಿಗೆ ದೊರಕಬಹುದಾದ ಪಿತ ವು 
ಯಾವದು ? ಅದಕ್ಕೆ ಬೇಕಾದ ಜ್ಞಾನವು ಯಾವುದು ? ಸಾಧನವು SR ? 
ಇದನ್ನು ಕೇಳಿ ಆ ಡು ಅನುಷ್ಠಾನಮಾಡಿ ಕತಾರ್ಥರಾಗಿರಿ | "ಆದಿತ್ಯವಾರ 
ಹುಟಿ ಸೋಮವಾರ ಬೆಳೆದು, ಮಂಗಳವಾರ ಮದುವೆಯಾಗಿ, ಬುಧವಾರ ಮಕ್ಕ ಳನ್ನು 
ಹಡೆದು, ಗುರುವಾರ ಕುಟುಂಬಿಯಾಗಿ ಬಾಳಿ, ಶುಕ್ರವಾರ ರಾಜನಾಗಿ ಸ್‌ 


ಕಾಕಕೋಪನಾಸಮಂಜರಿ ತತ 


ಹರಡಿ, ಶನಿವಾರ ಸತನು! ಎಂಬ ಕಟ್ಟು ಕಥೆಯ ರಾಜರಾಗುವದಕ್ಕೆ ಬಯಸದಿರಿ. 
ಈ ಮಾನವಬನ್ನಕ್ಕೆ ಸಾರ್ಥಕ್ಯವನ್ನು ತಂದುಕೊಳ್ಳುವದಕ್ಕೆ ಪ್ರಯತ್ನಿಸಿರಿ!'' ಇದೇ ನಾವು 
ನಚಿಕೇತನ ಮೂರನೆಯ ವರದ ಪ್ರಾರ್ಥನೆಯಿಂದ ಕಲಿತುಕೊಳ್ಳಬೇಕಾದ ಪಾಠ. 

ವಾಜಶ್ರವಸನಂಥ ಕರ್ಮನಿಷ್ಠಬ್ರಾಹ್ಮಣನ ಕುಲದಲ್ಲಿ ಜನಿಸಿ, 
ಬಾಲ್ಯದಲ್ಲಿಯೇ ಪರಮವೈರಾಗ್ಯವನ್ನು ಹೊಂದಿ ಪಿತೃವಿನ ಕರ್ಮವನ್ನು 
ಪರಿಪೂರ್ತಿಗೊಳಿಸುವದಕ್ಕಾಗಿ ತನ್ನನ್ನೇ ಮೃತ್ಯುದೇವತೆಗೆ ದಾನಮಾಡಿಸಿಕೊಂಡ 
ನಚಿಕೇತನೇ ಧನ್ಯ! ಸಾಕ್ಷಾನ್ಸತ್ಯುದೇವತೆಯ ಸುಪ್ರಸನ್ನತೆಯನ್ನು ಗಳಿಸಿಕೊಂಡು, 
ಆತನಿಂದ ಕರ್ಮೋಪಾಸನೆಗಳ ರಹಸ್ಯವನ್ನೆಲ್ಲ ಗ್ರಹಿಸಿ, ನಾಚಿಕೇತಾಗಿಗೆ ತನ್ನಹೆಸರನ್ನು 
ಇಡಿಸಿ ಶಾಶ್ವತವಾದ ಸತ್ವೀರ್ತಿಯನ್ನು ಪಡೆದ ನಚಿಕೇತನೇ ಧನ್ಯ! ಇವೆರಡಕ್ಕಿಂತಲೂ 
ಸತ್ಯಸಂಕಲ್ಪನಾದ ಯಮನೇ ಕೊಡುವೆನೆಂದ ದೀರ್ಫಾಯುಸ್ಸು, ಅಪರಸ್ಪೀಯರು, 
ಧನಕನಕವಸುವಾಹನಾದಿಗಳು, ಪುತ್ರಪೌತ್ರರು, ಸಾಮ್ರಾಜ್ಯ - ಮುಂತಾದವುಗಳಿಂದ 
ಪಡೆಯಬಹುದಾದ ಮನಸಿನ ಉಲ್ಲಾಸಕರವಾದ ಭೋಗ - ಇವೆಲ್ಲವನ್ನೂ 
ಅಲ್ಲವೆಂದು ಬಗೆದು ಪರಮಪುರುಷಾರ್ಥಕ್ಕೆ ಉಪಾಯವಾದ ಅಧ್ಯಾತ್ಮವಿದ್ಯೆಯನ್ನೇ 
ಬೇಡಿಕೊಂಡ ನಚಿಕೇತನೇ ಪರಮಧನ್ಯ [[ 

ನಚಿಕೇತನು ಯಮನನ್ನು ಕುರಿತು ಇಂತೆಂದನು : "ಎಲೈ ಮೃತ್ಯುದೇವನೆ, 
ಯಾವ ತತ್ತ್ವದ ವಿಷಯದಲ್ಲಿ ದೇವತೆಗಳುಕೂಡ ಸಂಶಯಗ್ರಸರಾಗಿರುತ್ತಾ 
ರೆಂದೆಯೋ, ಯಾವದು ಪರಲೋಕದ ಪರಮಸುಖವನ್ನು ಮಾರಿರುವದೋ, 
ಯಾವದು ಅತ್ಯಂತರಹಸ್ಯವಾಗಿದ್ದು ಸಾಮಾನ್ಯರಿಗೆ ಎಂದಿಗೂ ಬಿಡಿಸಲಾರದ 
ಒಗಟಾಗಿರುವದೋ, ಆ ಆತ್ಮತತ ವನ್ನೇ ನನಗೆ ಹೇಳಿಕೊಡು. ನನಗೆ ಮತ್ತೇತರ 
ಆಶೆಯೂ ಇರುವದಿಲ್ಲ ನನ್ನನ್ನು ಸುಮ್ಮನೆ ಕಾಮೋಪಭೋಗಗಳ ನೆನಪು ಕೊಟ್ಟು 
ಪ್ರಲೋಭನವನ್ನು ಮಾಡದಿರು. ಇದೇ ನಾನು ಕೇಳಿಕೊಳ್ಳುವ ಮೂರನೆಯ ವರವು. 
ಇದನ್ನು ಬಿಟ್ಟುಈ ನಚಿಕೇತನು ಎಂದಿಗೂ ಮತ್ತೊಂದನ್ನು ಅರಸುವವನಲ್ಲವೆಂಬುದನ್ನು 
ನಿಶ್ಚಯವಾಗಿ ತಿಳಿ !'' 

ನಚಿಕೇತನಿಗೆ ತತ್ತ್ವಜ್ಞಾನದಲ್ಲಿ ನಿಜವಾದ ಆಶೆಯಿದೆ. ಅವನಿಗೆ ಇಹಲೋಕದ 
ಮತ್ತು ಪರಲೋಕದ ಯಾವ ಭೋಗಗಳೂ ಬೇಕಿರುವದಿಲ್ಲ ಅವನು 
ನಿಜವಾಗಿಯೂ ಸಂಸಾರಬಂಧದಿಂದ ಬಿಡುಗಡೆಯನ್ನು ಹೊಂದಲೆಳಸಿರುವ 
ಮುಮುಕ್ಚುವೇ ಎಂಬುದನ್ನು ಯಮನು ಮನಗಂಡನು. ತತ ಜ್ಞಾನಕ್ಕೆ ತಕ್ಕ ಅಧಿ 
ಕಾರಿಯು ಸಿಕ್ಕಿದರೆ ಸದ್ಗುರುವಾದವನಿಗೆ ಆಗುವ ಆನಂದಕ್ಕೆ ಪಾರವಿಲ್ಲ 
ಜನನಮರಣಗಳ ರಹಸ್ಯವನ್ನೆಲ್ಲ ಬಲ್ಲವನಾಗಿ ಪರಮಾರ್ಥನಿಷ್ಠನಾಗಿದ್ದ ಯಮನಿಗೆ 


೬೮ ಯಮನು ನಚಿಕೇತನ ಮುಮುಕ್ತುತೆಯನ್ನು ಕೊಂಡಾಡಿದ್ದು 


ಇಂಥ ಅಧಿಕಾರಿಯಾದ ನಚಿಕೇತನನ್ನು ಕಂಡು ಎಂಥ ಅನಂದವಾಗಿರಬೇಡ | 
ವಾಚಕರೆ, ಹೀಗೆ ಪರಮಸಂತುಷ್ಟನಾದ ಯಮನು ನಚಿಕೇತನಿಗೆ ಯಾವ 
ಉಪದೇಶವನ್ನು ಮಾಡಿದನು) ಅದನ್ನು ಕಿವಿಗೊಟ್ಟು ಆಲ್ಪಸೋಣ | 


೯. ಯಮನು ನಚಿಕೇತನ 
ಮುಮುಕ್ಚುತೆಯನ್ನು ಕೊಂಡಾಡಿದ್ದು 


ಅನ [ಚ್ಛ್ರೇಯೋಕನ್ಯ ದುತೈವ ಪ್ರೇಯಸ್ತೇ ಉಭೇ ನಾನಾರ್ಥೇ 
ಪುರುಷಗ್‌'ಂ ಸಿನೀತಃ | ಫೂ ಶ್ರೇಯ ಆದದಾನಸ್ಕ ಸಾಧು 
ಭವತಿ ಹೀಯತೇ5ರ್ಥಾದ್‌ ಯ ಉ ಪ್ರೇಯೋ ವೃಣೀತೇ Il Ou 


ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತಸ್ಟ್‌ ಸಂಪರೀತ್ಯ 
ವಿವಿನಕ್ತಿ 'ದೀರಃ ಶ್ರೇಯೋ ಓ ಧೀರೋತಭಿಪ್ರೆ ಹುಸ 
ವೃಣೀತೇ ಪ್ರೇಯೋ ಮಂದೋ ಯೋಗಕ್ಟೇಮಾತ್‌ ವೃಣೀತೇ ೨1 


ಸ ತ್ವಂ ಪ್ರಿಯಾನ್‌ ಪ್ರಿಯರೂಪಾಗ್‌ಂಶ್ಚ ಕಾಮಾನ್‌ ಅಭಿಧ್ಯಾಯನ್‌ 
ನಚಿಕೇತೋತತ್ಕಸ್ತಾಕ್ನೀ | ನೈತಾಗ್‌ಂ ಸೃಂಕಾಂ ವಿತಮಯಿಾ - 
ಮವಾಪೋ ಯಸ್ಕಾ ನ ಮಜ್ಜನ್ನಿ ಬಹವೋ ಮನುಷ್ಯಾಃ : 11 ೩ || 


ದೂರಮೇತೇ ವಿಪರೀತೇ ವಿಷೂಚೀ ಅವಿದ್ಯಾಯಾ ಚ 
ವಿದ್ಯೇತಿ ಜ್ಞಾತಾ | ವಿದ್ಯಾಭೀಪ್ಲಿನಂ ನಚಿಕೇತಸಂ ಮನ್ಯೆ 
ನ ತ್ವಾ ಕಾಮಾ ಬಹವೋ5ಲೋಲುಪನ್ನ || ೪ || 


ಅವಿದಾ ಯಾಮನರೇ ವರ್ತಮಾನಾಃ ಸ್ವಯಂ ಧೀರಾಃ 
ಪಂಡಿತಂಮನ ಮಾನಾ: | ದಂದ್ರಮ ಮಾಹಾ: ಪರಿಯನ್ನಿ 
ಮೂಢಾ ಅಂಧೇನೈವ ನೀಯಮಾನಾ ಯಥಾಂಧಥಾಃ il ೫ || 


ನ ಸಾಂಪರಾಯಃ ಪ್ರತಿಭಾತಿ ಬಾಲಂ ಪ್ರಮಾದ್ಯ ನಂ. 
ವಿತಮೋಹೇನ ಮೂಢಮ್‌ । ಅಯಂ ಶೋ! ನಾಸ್ತಿ 
ಪರ ಇತಿ ಮಾನೀ ಪುನಃ ಪುನರ್ವಶಮಾಪದ್ಯ ತೇಮೇ || ೬ 1 


ಕಾಶಕೋಪನ್ತಾಸಮಂಜರಿ ೬೯ 


ಕಠೋಪನಿಷತಿನಲ್ಲಿ ಆರು ವಲ್ಲಿಗಳೆಂಬ ಭಾಗಗಳಿವೆ. ಈವರೆಗೆ ಒಂದು 
ವಲ್ಲಿಯ ಅರ್ಥವನ್ನು ವಿವರಿಸಿದ್ದಾಯಿತು. ಈಗ ಎರಡನೆಯ ವಲ್ಲಿಯ ಅರ್ಥವನ್ನು 
ವಿವರಿಸಬೇಕಾಗಿದೆ. 

ನಚಿಕೇತನಿಗೆ ತತ್ತ್ವಜ್ಞಾನವೇ ಬೇಕಾಗಿದೆ, ಅವನನ್ನು ಶಿಷ್ಯನನ್ನಾಗಿ 
ಸ್ವೀಕರಿಸಬೇಕಾದದ್ದು ಯುಕ್ತ - ಎಂಬುದನ್ನು ಮನಗಂಡ ಯಮನು ಅವನನ್ನು 
ಕೊಂಡಾಡುತಿದಾನೆ. ಇದು ಬರಿಯ ನಚಿಕೇತನ ಹೊಗಳಿಕೆ ಎಂದು ವಾಚಕರು ಇದನ್ನು 
ಅಸಡ್ಡೆ ಮಾಡಬಾರದು. ಏಕೆಂದರೆ ಯಮನು ಮಾಡಿದ ಹೊಗಳಿಕೆಯ ನೆಪದಿಂದ 
ಶ್ರುತಿಯು ಜ್ಞಾನಕ್ಕೆ ತಕ್ಕ ಯೋಗ್ಯತೆಯು ಯಾವದೆಂಬುದನ್ನು ಇಲ್ಲಿ ನಮ್ಮಗಳಿಗೆ 
ಸ್ಪಷಪಡಿಸಿರುತದೆ. 

ಯಮನು ಹೇಳುತಿದಾನೇನೆಂದರೆ 'ಶ್ರೇಯಸೆಂಬುದೇ ಕ 
ಪ್ರೇಯಸೆಂಬುದೇ ಬೇರೆ. ಶ್ರೇಯಸ್ಸು ಎಂಬ ಶಬ್ದಕ್ಕೆ ಒಳ್ಳೆಯದು, ಹಿತವಾದದ್ದು - 
ಎಂಬ ಅರ್ಥ ; ಪ್ರೇಯಸ್ಸು ಎಂಬ ಶಬ್ದಕ್ಕೆ ಪ್ರಿಯವಾದದ್ದು ಮೆಚ್ಚುಗೆಯಾದದ್ದು 
ಎಂದು ಅರ್ಥ ; ಪ್ರಕೃತದಲ್ಲಿ ಶ್ರೇಯಸ್ಸು ಎಂದರೆ ಎಲ್ಲಾ ಬಂಧನಗಳಿಂದಲೂ 
ಬಿಡುಗಡೆಯಾಗಿ ಪಡೆಯಬೇಕಾಗಿರುವ ಪರಮಪುರುಷಾರ್ಥವು. ಪ್ರೇಯಸ್ಸು 
ಎಂದರೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಾವು ಪಡೆಯಬಹುದಾದ 
ಕರ್ಮಫಲಭೋಗಗಳು. ಲೋಕವ್ಯವಹಾರದಲ್ಲಿ ನಮಗೆ ಆಗಾಗ್ಗೆ ದೊರಕುವ 
ಭೋಗಗಳು ಆಯಾ ಕಾಲಕ್ಕೆ ಮೆಚ್ಚಾಗಿರುತನೆ : ಆದರೆ ಅವುಗಳಿಗೆ ಮನಸೋತರೆ, 
ಜೀವಿತಕಾಲದಲ್ಲಿ ನಮಗೆ ಮುಂದೆ ಸಿಕ್ಕಬಹುದಾದ ಮಹಾಫಲಗಳಿಗೆ 
ಅಡಚಣೆಯಾಗುವದು. ಆದ್ದರಿಂದ ಜೀವನದಲ್ಲಿ ತಾಸು ಹೆಚ್ಚಿನ ಸ್ಥಾನವನ್ನು 
ಸಂಪಾದಿಸಿಕೊಳ್ಳಬೇಕು, ವಿದ್ಯಾಬುದ್ಧಿಗಳನ್ನೂ ಕೀರ್ತ್ಯಾದಿಗಳನ್ನೂಗಳಿಸಿಕೊಳ್ಳಬೇಕು- 
ಎಂಬ ಅಭಿಲಾಷೆಯಿರುವ ವಿವೇಕಿಗಳು ಸದ್ಯದ ಪ್ರಿಯವಾಗಿರುವ ಭೋಗಗಳನ್ನು 
ಕೈಬಿಡುವರು. ಬಾಲ್ಯದಲ್ಲಿ ನಿದ್ರೆಯನ್ನೂ ವಿಷಯಸುಖವನ್ನೂ ಕಡೆಗಣಿಸಿ ಕಷ್ಟಪಟ್ಟು 
ವಿದ್ಯಾಭ್ಯಾಸವನ್ನು ಮಾಡುವ ವಿದ್ಯಾರ್ಥಿಗಳು ದೊಡ್ಡವರಾದ ಮೇಲೆ ಉನ್ನತಪದವಿಗೆ 
ಏರುವದನ್ನು ನಾವು ಕಂಡಿರುತೇವಲ್ಲವೆ ? ಆದರೆ ಇಲ್ಲಿ ಯಮನು ಹೇಳುತಿರುವ 
ಭೋಗತ್ಯಾಗವು ಅಂಥದ್ದಲ್ಲ ಪ್ರೇಯಸ್ಸು ಎಂದರೆ ಲೌಕಿಕಕರ್ಮಗಳೇ ಅಲ್ಲದೆ 
ಶಾಸ್ತ್ರೀಯಕರ್ಮಗಳಿಂದ ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ 
ಪಡೆಯಬಹುದಾದ ಅನೇಕ ಭೋಗಗಳಿವೆಯಲ್ಲ ಅವೆಲ್ಲವನ್ನೂಇಲ್ಲಿ ಗ್ರಹಿಸಬೇಕು. 
ಹಿಂದಿನ ವಲ್ಲಿಯಲ್ಲಿ ಯಮನು ನಚಿಕೇತನ ಯೋಗ್ಯತೆಯನ್ನು ಪರೀಕ್ಷಿಸುಪದಕ್ಕಾಗಿ 
ಯಾವ ಯಾವ ಪ್ರಲೋಭನಗಳನ್ನು ಮುಂದಿಟ್ಟನೆಂದು ಹೇಳಿದೆಯೋ ಅಂಥ 


೭೦ ಯಮನು ನಚಿಕೇತನ ಮುಮುಳ್ತುತೆಯನ್ನುಕೊಂಡಾಡಿದ್ದು 


ಭೋಗಗಳೆಲ್ಲವೂ ಇಲ್ಲಿ ಪ್ರೇಯಸ್ಸು ಎಂಬ ಮಾತಿನ ಅರ್ಥದೆಲ್ಲಿ ಅಡಕವಾಗಿರುತವೆ 
ಈ ಎಲಾ ವಿಧವಾದ ಪ್ರೇಯಸ್ಸಿಗಿಂತಲೂ ವಿಲಕಣವಾಗಿರುವ 
ಪರಮಪುರುಷಾರ್ಥವೇ ಶ್ರೇಯಸ್ಸು ಶ್ರೇಯಸಿಗೆ ಕಾರಣವಾದ ವಿದ್ಯೆಯನ್ನೇ ಇಲ್ಲಿ 
ಮುಖ್ಯವಾಗಿ ಶ್ರೇಯಸ್ಸೆಂದು ಕರೆದಿದೆ ಪ್ರೇಯಸ್ಸಿಗೆ ಕಾರಣವಾದ 
ಕರ್ಮೊಹಾಸನೆಗಳನ್ನು ಪ್ರೇಯಸೆಂದು ಕರೆದಿದೆ - ಎಂದು ತಿಳಿದರೆ ಪ್ರಕೃತದ 
ಉಪದೇಶವನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದಾಗುತದೆ. 
ಶ್ರೇಯಸ್ಸು ಪ್ರೇಯಸ್ಸು- ಎಂದರೆ ವಿದ್ಯಾವಿದ್ಯೆಗಳು ಹೀಗೆ ತಮ್ಮಲ್ಲಿ ಯಾರು 

ಅಭಿರುಚಿಯುಳ್ಳವರೋ ನೋಡಬೇಕು ಎಂದು ಸಾಧಕರ ಮುಂದೆ ಬಂದು ಆಗಾಗ್ಗೆ 
ನಿಲ್ಲುತವೆ. ಯಾರು ಯಾವ ಸಾಧನಕ್ಕೆ ತಕ್ಕವರೋ ಅವರನ್ನು ಆ ಸಾಧನವು 
ಕಟಿಹಾಕುತದೆ. | "ನಾನು ಈ ಸ ಸಾಧನವನ್ನು ಮಾಡಬೇಕು, ಇದರ ಫಲವನ್ನು 
ಅನುಭವಿಸಬೇಕು' ಎಂದು ಅಧಿಕಾರಿಯಾದ ಪುರುಷನು ಆಯಾ ಸಾಧನದಲ್ಲಿ 
ತೊಡಗುತಾನೆ. ಆದರೆ ಇವುಗಳು ನಾನಾರ್ಥಗಳು, ಎಂದರೆ ವಿರುದ್ಧವಾದ 
ಪ ಪ್ರಯೋಜನವುಳ್ಳಿವುಗಳಾಗಿರುತವೆ; ಅವಿದ್ಯಾರೂಪವಾದ ಕರ್ಮೋಪಾಸ ನೆಗಳಿಂದ 
ಆಗುವ ಪ್ರಯೋಜನವು ವಿದ್ಯೆಯಿಂದ ದೊರಕಲಾರದು ; ವಿದ್ಯೆಯಿಂದ ದೊರಕುವ 

ಪ್ರಯೋಜನವು ಅವಿದ್ಯೆ ಕ ದೊರಕಲಾರದು. ಒಬ್ಬನೇ ಈ ಎರಡು 

ಸಾಧನಗಳನ್ನೂ ಅನುಷ್ಠಾನಮಾಡುವದೂ ಆಗಲಾರದು. ಇವುಗಳಲ್ಲಿ ಒಂದೊಂದನ್ನೇ 
ಒಬ್ಬೊಬ್ಬನು ಆರಿಸಿಕೊಳ್ಳಬೇಕಾಗಿದೆ. ಯಾವನು ವಿದ್ಯೆಯನ್ನೇ ಆರಿಸಿಕೊಳ್ಳುವನೋ 
ಅವನಿಗೆ ಉತಮಫಲವಾಗುವದು ; ಆದರೆ ಯಾವನು ಪ್ರೇಯಸ್ಸಾಧನವಾದ 
ಕರ್ಮೋಪಾಸನೆಗಳನ್ನೇ ಬಯಸುವನೋ ಅವನು ನಿತ್ಯೃಪ್ರಯೋಜನವಾದ 
ಶ್ರೇಯಸನ್ನು ಬಿಟ್ಟು ಇತ್ತ ಬರುತಾನೆ. 

ಹಾಗಾದರೆ ಎಲ್ಲಾಸ ಸಾಧಕರೂ ಈ ಸಾಧುಫಲವ ನ್ನು ಕೊಡುವ ವಿದ್ಯೆ ಯನ್ನೇ 

ಏತಕ್ಕೆ ಅರಿಸಿಕೊಳ್ಳುವದಿಲ್ಲ 9 ಬಹುಜನರು ಏತಕ್ಕೆ ಕವೆ ರೋಪಾಸನೆಗಳನ್ನೇ 
ಆರಿಸಿಕೊಳ್ಳುತ್ತಾರೆ N ಎ ಎಂದರೆ ಅವರಿಗೆ ವಿವೇಚನಾ ನಾಶಕ್ತಿಯಿಲ್ಲದಿರುವದೇ ಅದಕ್ಕೆ 
ಕಾರಣ. ಇವೆರಡೂ ಅಧಿಕಾರಿಯಾದ ಪುರುಷನ ಬಳಿಗೆ ಬಂದು ನಿಲ್ಲುವವು. 
ವಿವೇಕಿಯಾದವನು ಮಾತ್ರವೇ "ಈ ಅನಿತ್ಯಫಲವಾದ ಪ್ರೇಯಸ್ಸು ನನಗೆ ಬೇಡ, 
ಆದ್ದರಿಂದ ನಾನು ಕರ್ಮೋಪಾಸನೆಗಳನ್ನು ಮಾಡುವದಕ್ಕೆ ಹೋಗುವದಿಲ್ಲ! ಇ 
ಜು ವಿವೇಕದಿಂದ ತಿಳಿದುಕೊಂಡು ವಿದೆ (ಯನ್ನೇ ಅಸಿಕೊಳ್ಳುತ್ತಾನೆ. ಆದರೆ ಅಂಥ 
ವಿವೇಚನಾಶಕಿಯಿಲ್ಲದವನು "ನನ್ನ ಯೋಗಕ್ಷೇಮಕ್ಕೆ ಈ ಕರ್ಮೊೋಪಾಸನೆಗಳೇ ಇರಲಿ 
ಎನ್ನುವನು. ಯೋಗವೆಂದರೆ ಶರೀರಾದಿಗಳ ಭೋಗಕ್ಕೆ ಬೇಕಾದ ಫಲಗಳ ಪ್ರಾಪ್ತಿ ; 


ಕಾಶಕೋಪನಾ,ಸಮಂಜರಿ ೭೧ 


ಕ್ಲೇಮವೆಂದರೆ ಅವುಗಳನ್ನು ಕಾಪಾಡಿಕೊಳ್ಳುವದು. "ಇವುಗಳನ್ನು 
ಪಡೆದುಕೊಳ್ಳ ಬೇಕು, ಇವು ಬಹುಕಾಲ ಇರುವಂತೆ ಕಾಪಾಡಿಕೊಳ್ಳಬೇಕು' ಎಂದು 
ಫಲಗಳನ್ನು 'ಬಯಸುತಿರುವವನು ಅವಶ್ಯವಾಗಿ ಅವುಗಳಿಗೆ ಸ ಸ ವಾಗಿರುವ 
ಚಾ ನೆಗಳನ್ನೇ ಅರಸಿಕೊಳ್ಳುತಾನೆ. ಕರ್ಮೊಪಾಸನೆಗಳನ್ನು ಆರಿಸಿದವನು 
ಮಂದಮತಿಯು, ವಿವೇಕಹೀನನು - ಎಂದು ನಿಂದಿಸಿರುವದು 
ಮೋಕ್ಬಾಪೇಕ್ದಿಯಾದವನ ದೃಷ್ಟಿಯಿಂದ. ನಿಜವಾಗಿ ನೋಡಿದರೆ ಶಾಸ್ತ್ರದೃಷ್ಟಿಯನ್ನು 
ಸಾ 1 60 “ಸಟ ಮಾಡುವವನು ಮಿಕ್ಕ 
ಲೌಕಿಕರಿಗಿಂತಲೂ ಎಷ್ಟೋ ಪಾಲು ಹೆಚ್ಚಿನ ಅಂತಸಿನ ಮನಸಿನವನಾಗಿರುತಾನೆ. 
ಇಹಲೋಕದ ಸುಖಗಳನ್ನು ಐಹಿಕವಾದ ಉಪಾಯಗಳಿಂದ ಸಾಧಿಸುವವರಿಗಿಂತಲೂ 
ಶಾಸ್ತ್ರೀಯಸಾಧನಗಳಿಂದ ಉತ್ಕೃ ಷ್ಲತರಫಲಗಳನ್ನುಸಾ ಧಿಸಿಕೊಳ್ಳುವ ವರುಹೆಚ್ಚಲ್ಲವೆ? 
ಐಹಿಕಸುಖದ ಉಪಾಯವನ್ನು ತ ಕೈಗೊಳ್ಳದ ಆನ ಪಾಮರರಿಗೂ 
ಈ ಲೋಕದಲ್ಲೇನೂ ಕೊರತೆಯಿಲ್ಲ ಆದರೆ ಶಾಸ್ತ್ರೀಯ ಸ ಸಾಧನಗಳನ್ನು 
ಉಪಯೋಗಿಸುವವ ರನ್ನೇ ಇಲ್ಲಿ ಅವಿವೇಕಿಗಳು, ವಿವೇಕಿಗಳು - ಎಂದು ಚಕ್ರ 
ಪಂಗಡವಾಗಿ ನಾಗಡಿಸಿಕೊಡು ಯಮನು ಮಾತನಾಡುತಿರುತಾನೆ. ಇಲ್ಲಿ 
ವಿದ್ಯೆಯೆಂದರೆ, ಆತ್ಮಜ್ಞಾನ, ಅವಿದ್ಯೆ ಯೆಂದರೆ ಬ್ರಹ್ಮಲೋಕಾಂತವಾದ ಫಲವನ್ನು 
ಕೊಡುವ ಸಾಧನ - ಎಂಬುದನ್ನು ನೆನಪಿನಲ್ಲಿಡಬೇಕು. ಇವನ್ನು ಪರವಿದೈ, 
ಅಪರವಿದ್ಯೆ - ಎಂಬ ಹೆಸರಿನಿಂದ ಮುಂಡಕೋಪನಿಷತಿನಲ್ಲಿ ರೆದಿರುತದೆ. ಹೀಗೆ 
ಶ್ರೇಯಸು: ಪ್ರೇಯಸ್ಸುಗಳೆಂಬ ಸಾಧನಗಳ ಬಲಾಬಲವ ವನ್ನು "ವಿಂಗಡಿಸಿ "ಯಮನು 
ನಚಿಕೇತನ ನ್ನು ಹೀಗೆಂದು ಹೊಗಳುತಿದ್ದಾನೆ : "ಎಲ್ಫೈ ನಚಿಕೇತನ, ನ ನಾನು ಎಷ್ಟು 
ಬಗೆಯಿಂದ ನಿನನ್ನು ಪ್ರಲೋಭನ ಮಾಡಿದರೂ We ಆಕೆಗೂ ಮನಸೋಲದೆ 
ನೀನು ಪ್ರಿಯರಾದ ಪುತ್ರಪೌತ್ರಾದಿಗಳನ ನ್ನೂ ಪ್ರಿಯರೂಪರಾದ ಅಪರಸ್ವಿಯರೇ 
ಮೊದಲಾದವರನ್ನೂ ಚೆನ್ನಾಗಿ ಮನಸಿನಲ್ಲಿ ಹೊರಳಿಸಿ ನೋಡಿ ಅವುಗಳು ಅನಿತ್ಯ, 
ಅಸಾರ - ಎಂಬುದನ್ನು ಪಸ ಕ ಬಿಟಿ ಯಲ್ಲ ! ಅವಿವೇಕಿಗಳಾದ ಬಹುಜನರು 
ತುಳಿಯುವ ಈ ಧನಪ್ರಚುರವಾದ ಹಾದಿಯಿಂದ ಇತ್ತ ಬಂದೆಯಲ್ಲ! ಎಂಥ 
ವಿವೇಕಿಯು ನೀನು! ವಿದ್ಯೆ, ಅವಿದ್ಯೆ - ಎಂಬೀ ಎರಡೂ ಒಂದಕ್ಕೊಂದು ಬಲುದೂರ; 
ಅವುಗಳು ಹೊರಟಿರುವ ದಾರಿಗಳೇ ಬೇರೆ ಬೇರೆ. ಅಜ್ಜರ ಮನಸನ್ನು ಸೆಳೆಯುವ ಆ 
ಬಗೆಬಗೆಯ ಕಾಮಗಳು ಯಾವವೂ ನಿನ್ನನ್ನು ಶ್ರೇಯೋಮಾರ್ಗದಿಂದ ತಪ್ಪಿನ 
ಲಿಲ್ಲವಲ್ಲ! ಆದ್ದರಿಂದ ನಿನಗೆ ವಿದ್ಯೆಯೇ ಬೇಕಾಗಿದೆ ಎಂದು ನಾನು ತಿಳಿಯುತೇನೆ'. 


೭೨ ಯಮನು ನಚಿಕೇತನ ಮುಮುಕ್ತುಕೆಯನ್ನು ಕೊಂಡಾಡಿದ್ದು 


'ಸಾಮಾನ್ಯರಾದ ಸಂಸಾರಿಗಳಿದಾರಲ್ಲ ಅವರ ಮಾರ್ಗವು ನಿನ್ನ 
ಮಾರ್ಗಕ್ಕಿಂತ ತೀರ ವಿಲಕ್ಷಣವಾಗಿರುತದೆ. ಅವರು ದಟ್ಟವಾಗಿರುವ ಅವಿದ್ಯಾತಮಸಿನ 
ಮುಸುಕಿನಲ್ಲಿ ಇದ್ದುಕೊಂಡಿರುತ್ತಾರೆ. ಮಕ್ಕಳುಮರಿ, ದನಕರು, ಹಣಕಾಸು - ಎಂದು 
ಬಗೆಬಗೆಯಾದ ಪಾಶಗಳಿಂದ ಬಿಗಿವಡೆದಿರುತಾರೆ. ಆದರೂ ನಾವೇ ಧೀರರು, 
ಜಾಣರು, ಪಂಡಿತರು, ಶಾಸ್ತ್ರಕುಶಲರು - ಎಂದು ತಮ್ಮನ್ನು ತಾವೇ 
ಮೆಚ್ಚಿಕೊಂಡಿರುವರು. ಮನುಷ್ಯನು ಸತು ಹೋಗುವದೇನೂ ಅಷ್ಟು 
ಅಪಾಯಕರವಲ್ಲ; ಆದರೆ ಆ ಮಾರ್ಗವೇ ಸರಿಯಾದದ್ದು - ಎಂದು 
ತಿಳಿದುಕೊಂಡಿರುವರಲ್ಲ! ಯಾರು ಕಾಮೋಪಭೋಗಗಳನ್ನು ಬಿಟಿರುವರೋ 
ಅವರೆಲ್ಲ ಅವಿವೇಕಿಗಳೆಂದೇ ಅವರು ಬಗೆಯುತಿರುವರಲ್ಲ! ಆ ಹುಚ್ಚಿಗೇನೆನ್ನಬೇಕ | 
ಹೀಗೆ ಈ ಅವಿವೇಕಿಗಳು ಅವಿದ್ಯೆ ಯನ್ನೇ ವಿದ್ಯೆಯೆಂದು ತಿಳಿದುಕೊಂಡು. ಮೋಡವನ್ನೆಃ 
ವಿವೇಕವೆಂದುಕೊಂಡು, ತಮಗೆ ನಿಜವು ತಿಳಿಯದೆ ಇದ್ದರೂ ನಿಜವನ್ನು ತಿಳಿಯುವ 
ಪ್ರಯತ್ನವನ್ನೂ ಮಾಡದೆ, ನಿಜವನ್ನು ತಿಳಿದಿರುವವರನ್ನು ಅವಿವೇಕಿಗಳೆಂದು 
ಹಳಿಯುತಾ ವಕ್ರ ಮಾರ್ಗವನ್ನೇ ಓಡಿದು: ಮಾಡಬಾರದ ಕರ್ಮಗಳನೆ ೇ ಮಾಡುತ್ತಾ 
ಅಥವಾ ತಾಸ್ಪಮಾರ್ಗವ ನ್ನು ಹಿಡಿದರೂ ತಾವು ಮಾಡುವ "ಸಾಧನಗಳು 
ಅನಿತ್ಯಫ ಫಲವನ್ನೇ ಕೊಡುವವುಗಳಾಗಿವೆ ಎಂಬುದನು ತಿಳಿದುಕೊಳ್ಳ ಲಾರದೆ ಮತೆ ಮತ್ತೆ 
ಮುಪ್ಪು ಸ ಸಾವುಗಳಿಂದ ಕೂಡಿರುವ ಶರೀರವನ್ನೇ ಪಡೆಯುತ್ತಾ ಬಗೆ ಬಗೆಯ 

f ಕ್ಷುದ್ರ ಫಲಗಳನ್ನು ಹೊಂದುತಿರುವರು. 

ಅಂಥ ಸಾಧಕರನ್ನು ತಿಳಿದೂ ತಿಳಿಯದ ಮೂರ್ಪರು ಎಂದು 
ಕರೆಯಬಹುದು. ಏಕೆಂದರೆ ಎಷ್ಟೋ ಸ ಸಲ ಕರ್ಮಾದಿಗಳನ್ನು ಮಾಡಿ ಮಾಡಿ ಮತ್ತೆ 
ಮತ್ತೆ ಅನಿತ್ಯವಾದ ಫಲಗಳನ್ನು ಪಡೆಯುತ್ತಲೇ ಇದ್ದರೂ ಆ ಸಾಧನಗಳಲ್ಲಾಗಲ್ಲಿ, 
ಅವುಗಳ ಫಲಗಳಲ್ಲಾಗಲಿ ವ ವೈರಾಗ್ಯವನ್ನು ಪಡೆಯದೆ ಇರುವವರು, ಅವರು, ಇಷ್ಟೇ 
ಅಲ್ವ ತಾವು ಓಡಿದ. ತಪ್ಪು ಹಾದಿಯನ್ನೇ ಹಿಡಿದಿರುವ ಬೇರೆಯ ಅವಿವೇಕಿಗಳನ್ನೇ 
ತಿಳಿದವರೆಂದು ಭಾವಿಸುತ್ತಾ ಅವರಿಂದಲೇ ತಮಗೆ ಉತಮಫಲವು ದೊರಕುವ 
ಸಾಧನಗಳು ತಿಳಿದಾವು - ಎಂಬ ಪ್ರತ್ಯಾಶೆಯನ್ನಿಟ್ಟುಕೊಂಡಿರುತಾರೆ. ತತ ವನ್ನು 
ತಿಳಿಯದ ಯಾರುತಾನೆ, ಅವ ನ್ನು ವ್ರ ಅವಿವೇಕದ ಕಗ್ಗತಲೆಯಿಂದ 
ಪಾರುಮಾಡಿಯಾರು 9 ಒಬ್ಬ ಕುರುಡನು ಮತ್ತೊಬ್ಬ ಕು ರುಡನ ಕೈಯನ್ನು 
ಹಿಡಿದುಕೊಂಡು ನಡೆದರೆ ಎಡಹುವುದು ತಪ್ಪೀತೆ ಇ ಹೀಗಿರುವದರಿಂದ 
ಅವಿವೇಕಿಗಳಾದ ಈ ಸಾಧಕರ ಸಾಲುಸಾಲೇ ಇದ್ದರೂ ಯಾರೊಬ ರಿಂದಲೂ 
ಯಾರಿಗೂ ಯಾವ ಸಹಾಯವೂ ಆಗುವಂತಿರುವ ದದಿಲ್ಲ ಕತ್ತಲೆಯಲ್ಲಿ ನೂರಾರು 


ಕಾಠಕೋಪನ್ಯಾಸಮಂಜರಿ ೭೩ 


ಕುರುಡರುಗಳು ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ನಡೆಯುತಿರುವಲ್ಲಿ ಮುಂದೆ 
ಹೋಗುತಿರುವವನು "ಹೀಗೆ ಬನ್ನಿರಿ | ನನ್ನನ್ನು ಕೈಬಿಟ್ಟರೆ ಕೆಟ್ಟೀರಿ ' ಎಂದು ಎಚ್ಚರಿಕೆಯ 
ಮಾತುಗಳನ್ನು ಆಡುತ್ತಿದ್ದರೆ ಹಿಂದಿರುವ ಕುರುಡರ ಸಾಲಿಗೆ ಯಾವ ಪ್ರಯೋಜನವು 
ತಾನೆ ಆದೀತು? ಮುಂದಿರುವ ಕುರುಡನು ಯಾವದಾದರೊಂದು ಹಳ್ಳದಲ್ಲಿಯೋ 
ಕೊಳ್ಳ ದಲ್ಲಿಯೋ ಬಿದ್ದನೆಂದರೆ ಹಿಂದಿರುವ ಕುರುಡರೂ ಒಬ್ಬೊಬ್ಬರಾಗಿ ಅದೇ 
ಹಳ್ಳ ಕೊಳ್ಳಗಳಲ್ಲಿ ಬೀಳಬೇಕಾಗುವ ದಷ್ಟೆ? ಅದರಂತೆ ನಿಜವನ್ನು ತಿಳಿಯದೆ, 
ಅವಿದ್ಯಾವ ನಂತರ” ದೃಷ್ಟಿಯಿಂದ ಶಾಸ್ತ್ರಗಳು ಬೋಧಿಸಿರುವ 
ಸ್ಪರ್ಗಪಶುಪ್ರತ್ರಾದಿಫಲಗಳನ್ನು ಕೊಡುವ ಕರ್ಮಗಳನ್ನು ಹೇಳಿರುವದರ ತತ್ತ್ವವನ್ನು 
ಅರಿಯಲಾರದೆ, ತಾವೂ ಆ ಸಾಧನಗಳನ್ನು ಮಾಡುತ್ತಾ ಮಿಕ್ಕವರಿಗೂ ಅದೇ 
ಸಾಧನಗಳನ್ನು ಬೋಧಿಸುತ್ತಿರುವವರನ್ನು ನಂಬಿದವರಿಗೂ ಇದೇ ಗತಿಯಾಗುವದು. 
ಅಂಥ ಅವಿದ್ಯಾ ವಂತರನ್ನು ಹಿಂಬಾಲಿಸದೆ ನೀನು ವಿವೇಕಿಯಾಗಿ ಸರ್ವಕಾಮಗಳನ್ನೂ 
ಅತ್ತ ತಳ್ಳಿ ಭವ ವನ್ನೇ ತಿಳಿಯಬೇಕೆಂದು ಅದನ್ನೇ ನಿನ್ನ ವರವಾಗಿ 
ಆರಿಸಿಕೊಂಡೆಯಲ್ಲ | ನೀನೇ ಧನ್ಯ' ! - ಎಂದು ಯಮನು ನಚಿಕೇತನನ್ನು 
ಹೊಗಳುತಿದ್ದಾನೆ. 

ಅವಿದ್ಯೆಯೊಳಗೆ ಇದ್ದುಕೊಂಡು ತಾವೇ ವಿವೇಕಿಗಳು 
ಎಂದುಕೊಳ್ಳುತ್ತಿರುವವರಲ್ಲಿ ಎರಡು ಪಂಗಡ. ಅವಿದ್ಯೆಯ ಕತಲೆಯಲ್ಲಿಎಡವರಿಸುತ್ತಾ 
ಮುಗ್ಗರಿಸುತ್ತಾ ನಡೆಯುತ್ತಿರುವದು ಈ ಎರಡು ಪಂಗಡದವರಿಗೂ ಸಮಾನ. 
ಬಗೆಬಗೆಯ ಆಶೆಗಳಿಂದ ತೊಳಲುತಿರುವದು ಇಬ್ಬರಿಗೂ ಸಮಾನ. ಆದರೆ ತೀರ 
ಕುರುಡುಗಣ್ಣಿಗಿಂತಲೂ ಮೆಳ್ಳ ಗಣ್ಣು ಮೇಲಲ್ಲವೆ ? ಹಾಗೆಯೇ ಶಾಸ್ತ್ರೀಯವಾದ 
ಕರ್ಮವ ನ್ನೂ ಉಪಾಸನೆಯನ್ನೂ ಅವಲಂಬಿಸಿ ಈ ಲೋಕದ ಸುಖಗಳನ್ನೇ ಕೊನೆ 
ಎಂದು ೆಚ್ಚರದೆ, ಪ ಪರಲೋಕದ. ಸುಖಕ್ಕಾಗಿ ಹವಣಿಸುತಿರುವವರು ಈ ಲೋಕದ 
ಸುಖಕ್ಕಾಗಿಯೇ ಹೊಡೆದಾಡುತಿರುವವರಿಗಿಂತಲೂ ಎಷ್ಟೋ ಮೇಲು. 
ಅದರಲ್ಲಿಯೂ ಮತ್ತೆಮತ್ತೆ ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿಕೊಂಡು 
ಸ್ವರ್ಗವನ್ನು ಪಡೆದು ಅಲ್ಲಿ ಕೆಲಕಾಲ ಸುಖವನ್ನು ಅನುಭವಿಸುತ್ತಿದ್ದು ಪುಣ್ಯವು 
ತೀರುತಲೂ ಮತ್ತೂ ಈ ಲೋಕಕ್ಕೆ ಮರಳುವವರಿಗಿಂತ ಬ್ರಹ್ಮಲೋಕದಲ್ಲಿ ಹೋಗಿ 
ಪರಮಸಾತ್ಲಿ ಕಸುಖವನ್ನುಅನುಭವಿಸುತ್ತಾ ಕಲ್ಪಾಂತರದವರೆಗೂ ಇರುವವರುಮತ್ತೂ 
ಮೇಲು. ಆದರೇನು? ಪೂರ್ಣವಾಗಿ ಕಣ್ಣುಕಾಣುವವರ ದೃಷ್ಟಿಯಿಂದ ಇವರೆಲ್ಲರೂ 
ದೃಷ್ಟಿಹೀನ ರೇ; ಇವರಿಗೆ ಯಾರಿಗೂ ವಿದ್ಯೆಯ ಅಪೇಕ್ಷೆ ಇರುವದಿಲ್ಲ ಅನೇಕರಿಗೆ 
ವಿದ್ಧೆಯು ಸಿಕ್ಕುವ ಸಂಭವವೂ ಇರುವದಿಲ್ಲ ಆದರಿಂದ ಇವರೆಲ್ಲರೂ ಅವಿದ್ಯೆಯ 


೭೪ ಯಮನು ನಚಿಕೇತನ ಮುಮುಕ್ತುತೆಯನ್ನುಕೊಂಡಾಡಿದ್ದು 


ಕಗತಲೆಯಲ್ಲಿ ತೊಳಲುತಿರುವವರೇ, ಆಶಾಪಾಶಗಳಿಂದ ಕಟ್ಟುಬಿದ್ದವರೇ - ಎಂದು 
ಯಮನು ಹಳಿದಿರುತಾನೆ. 

ಈಗ ಯಮನು ಶಾಸ್ತ್ರದೃಷ್ಟಿಯ ಸೋಂಕೂ ಇಲ್ಲದ ಕೇವಲ ಕ 
ವಿಷಯವನ್ನುಪ್ರಸಾಪಿ ಸುತಿದ್ದಾನೆ. ಆ ಜನರಿಗೆ ಪರಲೋಕದ ಸುದ್ದಿಯೇ ಇರುವದಿ 
ಅವರು ಪರಲೋಷ್ಯಾಗಿ ಯಾವ ಸ ಸಾಧನವ ವನ್ನೂ ಮಾಡುವದಿಲ್ಲ ಏನೂ ಫಷ 
ಕ್ರೀಡಾಸಕನಾಗಿರುವ ಹುಡುಗನಿಗೆ ಸಂಸಾರದಲ್ಲಿಹೊಣೆಗಾರಿಕೆಯಿಂದ ಜೀವಿಸುವವ 
ಕಷ್ಟಸುಖಗಳು ಹೇಗೆ ಹೊಳೆಯುವದಿಲ್ಲವೋ ಹಾಗೆಯೇ ಈ ಭೋಗಾಸಕರಿಗೂ 
ಪರಲೋಕದ ಚಿಂತೆಯಾಗಲಿ ಅದಕ್ಕಾಗಿ ಮಾಡಬೇಕಾದ ಸಾಧನವಾಗಲಿ 
ಹೊಳೆಯುವದೇ ಇಲ್ಲ ಆದ್ದರಿಂದ ಶಾಸ್ತ್ರದ ದೃಷ್ಟಿಯಿಂದ ಅವರೂ ಹುಡುಗರೇ 
ಆಗಿರುತಾರೆ. ಅವ ರು ಜಾರ ಎಚ್ಚರತಪ್ಪಿ ತಮ್ಮ ಭೋಗಕ್ಕಾಗಿ 
ದುಡಿಯುವದೊಂದೇ ಜೀವನದ ಗುರಿ - ಎಂದುಕೊಂಡಿರುತಾರೆ. ಅವರಿಗೆ 
ಮಾಡಬೇಕಾದ ಕರ್ಮವು ಯಾವದು, ಬಿಡಬೇಕಾದ ಕರ್ಮವು ಯಾವದು - ಎಂಬ 
ವಿವೇಕವಿರುವದಿಲ್ಲ ಶರೀರೇಂದ್ರಿಯಗಳನ್ನು ಶುಚಿಯಾಗಿಟ್ಟುಕೊಳ್ಳುವ ಬಗೆ ಹೇಗೆ, 
ಶುದ್ಧಾಚಾರವೆಂಬುದು ಯಾವದು? - ಎಂಬ ಅರಿವು ಅವರಿಗೆ ಇರುವದಿಲ್ಲ 
ಸುಳ್ಳನ್ನು ಏತಕ್ಕೆ ಹೇಳಬಾರದು ? ನಿಜ ಪನ್ನ ಏತಕ್ಕೆ ನುಡಿಯಬೇಕು ? - ಎಂಬ 
ವಿವೇಚನೆಯೂ ಅವರಿಗೆ ಇರುವ "ಹ ಪಂಚದಲ್ಲಿ ವಿತ ವನ್ನು 

ಸಂಪಾದಿಸಿಕೊಳ್ಳುವದೊಂದೇ Bi ಆ ವಿತ ಬಿಂದ ಭೋಗಗಳನು 

ಒದಗಿಸಿಕೊಳ್ಳುವದೇ ಜೀವನದ ಧ್ಯೇಯ ; ಈ ಕೆಲಸದ ಲ್ಲಿ ನಮ್ಮಿಂದ ಯಾರಿಗೆ 
ತೊಂದರೆಯಾದರೂ ಚಿಂತೆಯಿಲ್ಲ ಎಲ್ಲರೂ ಹೀಗೆಯೇ ಮಾಡುತ್ತಿದಾರೆ. ಜಗತ್ತು 
ಧರ್ಮದ ಮೇಲೆ ನಿಂತಿದೆ ಈಸ] ಅವಿವೇಕದ ಮಾತು. ಯಾರುತಾನೆ ಅಸತ ವನ್ನು 
ನುಡಿಯುವದಿಲ್ಲ ಯಾರುತಾನೆ ಅಧರ್ಮವನ್ನು ಮಾಡುವದಿಲ್ಲ ಟೆ ಪಾಪಕ್ಕೆ ಕಟ್ಟ 
ಗತಿಯೂ ಪ್ರಣತ ಒಳ್ಳಯ ಗತಿಯೂ ಆಗುವದೆಂಬುದು ಬರಿಯ ಕಲ್ಪನೆ. ಸಮನೇ 
ಎಲ್ಲರಿಗೂ ಪ್ರ 4 ಭೋಗವೇ ಪರುಷಾರ್ಥ' ಎಂಬ ಸಿದ್ಧಾಂತವನ್ನು 
ಮಾಡಿಕೊಂಡು ಈಗಿರುವ ಇದೊಂದೇ ನಿಜವಾದ ಲೋಕವು ; ತಿನ್ನುವದು, 
ಕುಡಿಯುವದು, ಸ್ವ್ರೀಸುಖ ಮುಂತಾದ ಶರೀರದ ಭೋಗಗಳಿಗಿಂತ ಹೆಚ್ಚಿನದಾದ 
ಮತೊಂದು ಲೋಕವು ಎಲ್ಲಿದೆ ? - ಎಂದು ಆಕ್ಷೇಪಿಸುತ್ತಾ ಅನ್ಯಾ ಯವಾಗಿ 
ಸಂಪಾದಿಸಿದ ಧನವನ್ನು ಅವಿವೇಕದಿಂದ ದೆಚ್ಚದಾಡುತಾ ) ತಾವು ಸಂಪಾದಿಸಿದ 
ಹಣದಿಂದ ಉಬ್ಬಿ ಅಭಿಮಾನ, ದಂಭ - ಮುಂತಾದದ್ದ ವುಗಳಿಂಧ ಉದ್ದತರಾಗಿ 
ನಡೆಯುತ್ತಾ ಕಾವ ಮಕ್ರೋಧಾದಿವೇದನೆಗಳಂಬ ಪಾಶಗಳ ಬಿಗಿತದಿಂದ 
'ಟ್ಫುವಡೆದವರಾಗಿ, ಇದು ಸಿಕ್ಕಿತು, ಇದು ದೊರಕಬೇಕ: ಇವನನ್ನು 


ಕಾಶಕೋಪನ್ಯಾಸಮಂಜರಿ ೭೫ 


ದಮನಮಾಡಿದೆನು, ಅವನನ್ನು ಮಟ್ಟ ಹಾಕುವನು ; ಸುಖದಲ್ಲಿಯಾಗಲಿ 
ದರ್ಪದಲ್ಲಾಗಲಿ ನನಗೆ ಸಮಾನರು ಯಾರಿದಾರೆ 9 ಸಿರಿಸಂಪತುಗಳು ಮಿಗಿಲಿಲ್ಲದೆ 
ಇವೆ, ಉತಮವಂಶದಲ್ಲಿ ಹುಟ್ಟಿರುವೆನು, ವಿದ್ಯಾವಂತನಾಗಿರುವೆನು, 
ಕೀರ್ತಿವಂತನಾಗಿರುವೆನು, ಬೇಡಾದದ್ದನ್ನು ಬೇಕಾದವರಿಗೆ ಕೊಡುವದಕೂ 
ಬೇಕಾದದ್ದನ್ನು ನಾನೇ ಅನುಭವಿಸುವದಕ್ಕೂ ಶಕನಾಗಿರುವೆನು - ಎಂದು ಬಗೆಬಗೆಯ 
ತಪ್ಪುತಿಳಿವಳಿಕೆಗಳ ಬಲೆಯಲ್ಲಿ ಸಿಕ್ಕಿಕೊಂಡು ತಾವೂ ನರಳುತ್ತಾ ತಮ್ಮ 
ಸುತಲಿರುವವರನ್ನೂ ನರಳಿಸುತ್ತಾಇರುವದು ಈ ಪಂಗಡದ ಅವಿವೇಕಿಗಳ ಸ್ವಭಾವ. 
ಹೀಗೆ ವಿತಮೋಹದಿಂದ ದಿಕ್ಕುಗಾಣದೆ ದೃಷ್ಠವಾಗಿರುವ ಈ ಲೋಕವನ್ನೇ 
ನಂಬಿರುವ ಮೂಡರಿಗೆ ಆಗುವ ಗತಿಯೇನು? -ಎಂದರೆ ಯಮನು ಹೇಳುತಿದ್ದಾನೆ 
“ಆ ಮೂಢನು ಮತ್ತೆ ಮತ್ತೆ ನನಗೆ ವಶನಾಗುತಲೇ ಇರುವನು''. ಯಮನಿಗೆ 
ವಶವಾಗುವದೇ ಇಂಥ ಜನರ ಗತಿ. ಯಮನಿಗೆ ವಶವಾಗುವದೆಂದರೇನು ? 
ನರಕವನ್ನು ಸೇರಿ ಅಲ್ಲಿ ಬಗೆಬಗೆಯ ಹಿಂಸೆಗಳನ್ನು ಅನುಭವಿಸಬೇಕಾಗುತದೆ 
ಎಂಬುದೊಂದೇ ಅಲ್ಲ ಪುರಾಣಗಳಲ್ಲಿ ವರ್ಣಿತವಾಗಿರುವ ರೌರವಾದಿನರಕಗಳು, 
ಯಮನ ದಂಡನೆಗೆ ಒಳಗಾಗುವದೆಂದರೆ ನಿಜವೊ, ಅಲ್ಲವೊ? - ಎಂದು ಸಂಶಯ 
ಪಡುವ ಜನರಿಗೇನೂ ಈ ಲೋಕದಲ್ಲಿ ಕಡಿಮೆಯಿಲ್ಲ ಆದ್ದರಿರಿದ ಇಂದು 
ಅನುಭವಿಸಿದ್ದೇ ನಮ್ಮದು, ನಾಳೆ ನಾವು ಯಾರೊ, ಭೋಗವು ಯಾವದೊ | - 
ಎಂದು ಜನರು ಬೇಗಬೇಗನೆ ಮಾಡಬಾರದ ಕೆಲಸಗಳನ್ನು ಮಾಡಿಯಾದರೂ 
ಭೋಗಗಳನ್ನು ಸಂಪಾದಿಸಿಕೊಳ್ಳುವದಕ್ಕೆ ಹವಣಿಸುತ್ತಿರುವರು. ಆದರೆ ಜನರು 
ಮಾಡುವ ದುಷ್ಕರ್ಮಗಳಿಂದ ಆಯುಸ್ಸು ಆರೋಗ್ಯ, ಶರೀರದ ತೇಜಸ್ಸು ಪ್ರಜ್ಞೆ- 
ಮುಂತಾದವುಗಳೆಲ್ಲವೂ ಸವೆಯುತಿರುವದೂ, ವಿವಿಧ ಉಗ್ರರೋಗಗಳಿಂದ 
ಪಡಬಾರದ ಕಷ್ಟಗಳನ್ನು ಅನುಭವಿಸುತ್ತಿರುವದೂ ನಮಗೆಲ್ಲ ಪ್ರತ್ಯಕ್ಷವಾಗಿರುತದೆ. 
ಹೀಗಿರುವಲ್ಲಿ ಜನ್ಮಾಂತರದಲ್ಲಿ ಈ ಕರ್ಮಗಳಿಗೆ ಅನುಸಾರವಾದ ಆಯಾ 
ಅನಿಷ್ಟಶರೀರಗಳೂ ದುಃಖಗಳೂ ಆಗುವದಿಲ್ಲವೆಂದು ಯಾರುತಾನೆ 
ಎದೆತಟ್ಟಿಕೊಂಡು ಹೇಳಲಾಪರು 9 ""ಹುಟ್ಟುವದು, ಸಾಯುವದು'' ಎಂಬರಾಟೆಗೆ 
ಸಿಕ್ಕಿರುವ ಕ್ಲುದ್ರಜಂತುಗಳು ಸಾವಿರಾರು ನಮ್ಮ ಕಣ್ಣಮುಂದೆ ಕಾಣುತಿವೆ. ಪಾಪಗಳಿಗೆ 
ಆ ಅಧೋಗತಿಯೆ ಫಲವೆಂದು ಶ್ರುತಿಸ್ಥೃತಿಗಳು ಸಾರುತಲೂ ಇವೆ. ಹಾಗೆಂಬುದಕ್ಕೆ 
ಸಂಭಾವನಾಯುಕಿಯ ಬೆಂಬಲವೂ ಇದೆ. ಇದನ್ನೆಲ್ಲ ಆಲೋಚಿಸಿ ವಿವೇಕಿಗಳಾಗಿ 
ಪುಣ್ಯಕರ್ಮಗಳನ್ನೋ ಉತ್ತಮವಾದ ಉಪಾಸನಾದಿಗಳನ್ನೋ ಮಾಡಿ ಇಹಪರಗಳಲ್ಲಿ 
ಸುಖವನ್ನನುಭವಿಸುವದಕ್ಕೆ ಪ್ರಯತ್ನಿಸುವದು ವಿವೇಕವಲ್ಲವೆ ? ಇನ್ನು ಶಾಶ್ವತವಾದ 
ಅಧ್ಯಾತ್ಮಾನಂದದ ಸುಖಕ್ಕಾಗಿ ತತ್ತ್ವಎನ್ನು ತಿಳಿಯುವ ವಿದ್ಯೆಯಲ್ಲಿ ಆಸಕನಾಗುವದು 


೭೬ ಯದುನು ನಚಿಕೇತನ ಮುಮುಕುತೆಯನ್ನುಕೊಂಡಾಡಿದು 


ಎಂಥ ಹೆಚ್ಚಿನ ವಿವೇಕವಾಯಿತು! "ಅಂಥ ವಿವೇಕಿಯು ನೀನು'' ಎಂದು ಯಮನು 
ನಚಿಕೇತನನ್ನು ಕೊಂಡಾಡಿದನು. 

ವಾಚಕಮಹಾಶಯರೆ, ವೇದಾಂತಿಗಳು ಉಪಯೋಗಿಸುವ ಅವಿದ್ಯೆ ಎಂಬ 
ಶಬ್ದದ ಅರ್ಥವನ್ನು ಭಾ ತಿಳಿದುಕೊಳ್ಳುವದಕ್ಕೆ ಇದು ತಕ | ಸಳವಾಗಿರುತದೆ. 
ತಾವು ಹುಟ್ಟಿರುವ ದು ಏಕೆ ? ವ್ಯವಹಾರದ 'ಉದ್ದೇಶವೇನು 9 - ಎಂಬುದನ್ನು 
ನಿಚಾರಿಸುವಷ್ಟು ಬುದಿಕಿಯಲ್ಲದೆ, ಹಸಿವು ಬಾಯಾರಿಕೆ, ಚಳಿಮಳೆ, ಗಾಳಿಬಿಸಿಲು - 
ಮುಂತಾದವುಗಳ ಹೊಡೆತವನ್ನು ಹೇಗೋ ತಪಿ ಸಿಕೊಳ್ಳುತ್ತಾ ತಿಂಡಿತೀರ್ಥ, ನಿದ್ರೆ 
ಅಂಜಿಕೆಯೇ ಮುಂತಾದ ವೇದನೆಗಳು, ಸ್ರೀಸಂಪರ್ಕಾದಿಗಳಿಗ ಮನಸೋಲುವದು - 
ಇಷ್ಟರಿಂದಲೇ ತೃಪರಾಗಿರುವ ಪಶುತುಲ್ಕರಾದ ಪಾಮರರು ಅವಿದ್ಯೆಯ 
ಶ್ರೆ (ಣಿಯಲ್ಲಿ ಜೇತಕೆಳಗಿನ ಮೆಟ್ಟಿಲಲ್ಲಿ ಇರುವವರು. ಇವರಿಗಿಂತಲೂ 
ವಿಷಯಭೋಗಗಳಲ್ಲಿ ಕುಶಲರಾಗಿ ನಾಗರಿಕರೀತಿಯಿಂದ ವ್ಯವಹಾರವನ್ನು ಮಾಡುತ್ತಾ 
ಈ ಲೋಕದಲ್ಲಿ ಸಿಕ್ಕ ಬಹುದಾದ ಆಯುಸ್ಸು, ಆರೋಗ್ಯ ಧನಸಂಪತ್ತು 
ಕುಟುಂಬಸ್‌ಖ್ಯ, 1 ರಾಜ್ಯ, ಕೀರ್ತಿ - ಗ ತ್ರಪರಾಗಿರುವ 
ವಿಷಯಿಗಳು ಅವರಿಗಿಂತ ಮೇಲಿನ ಮೆಟ್ಟಿಲಲ್ಲಿ ನಿಂತಿರುವ ಅವಿದ್ಯಾವಂತರು. 
ಪಾಮರರಿಗೆ ಹೋಲಿಸಿದರೆ ಇವರು 'ವಿದ್ಯಾವಂತ' ರೆನಿಸುವರು. ಜನ್ಮಾಂತರ, 
ಲೋಕಾಂತರ - ಇವುಗಳಲ್ಲಿ ನಂಬಿಕೆಯನ್ನಿಟ್ಟು ಪುಣ್ಯಪಾಪಗಳಿಗೆ ಅಂಜುತ್ತಾ 
ಶಾಸ್ತ್ರೀಯಕರ್ಮಗಳನ್ನು ಮಾಡುವ ವಿವೇಕಿಗಳು ರ ವಿಷ ಯಗಳಿಗಿಂತಲೂ ಹೆಚ್ಚನ 
ತಿಳಿವಳಿಕೆಯವರಾದರೂ ಅವರು ವಿದ್ಯೆಯ ಮೂರನೆಯ 
ಮೆಟ್ಟಿಲನ್ನೇರಿರುವ ವರೆನ್ನಬಹ ದು; ಅವರಿಗೆ ಚೋ ಲಿಸಿದರೆ ವಿಷಯಿಗಳು 
ಅವಿದ್ಯಾವಂತರೆನಿಸುವರು. ಇನ್ನು ದೇವತೆಗಳನ್ನು ಧ್ಯಾನಮಾಡಿ ಪುನರಾವೃತಿಯಿಂದ 
ಬ್ರಹ್ಮಲೋಕದವರೆಗಿನ ಉತ್ತಮಲೋಕವನ್ನು ಪಡೆಯುವುದಕ್ಕೆ ಹವಣಿಸುವ 
ಉಪಾಸಕರು ನಾಲ್ಕನೆಯ ಮೆಟ್ಟಿಲನ್ನೇರಿರುವರೆನ್ನಬ ಹುದು. ಅವರಿಗೆ ಹೋಲಿಸಿದರೆ 
ಬರಿಯ ರಚ ಅವಿದ್ಯಾ 'ವಂತರೇ ಆಗಿರುತ್ತಾರೆ. ಆದರೆ ಈದರೆಗೆ ನಾವು 


ಮಾಡಿರುವ ವಿದ್ಯಾವಿದೈೆಗಳ ವಿಂಗಡವೆಲ್ಲವೂ ಆತ್ಮತತ್ತೃದ ಚ್ಞಾನದಿಲ್ಲದವರ 
ವಿಷಯವೇ ಆಗಿರುತ್ತದೆ ಅವರವರು ಮಾಡಿದ ಸಾಧನದಿ ದ ವಸ್ನಷಿ 
ನಿತ್ಯಸುಖವನ್ನು ಪ ಪಡೆಯುವರೋ ಎಷ್ಟೆಷ್ಟು ಪುಣ್ಯಮಾರ್ಗದಲ್ಲಿರುವರೋ ಅಷಷು 


ದ 


ಮಟ್ಟಿಗೆ ಅವರನ್ನು ವಿದ್ಯಾ ಪಂತರೆನ್ನಬಹುದು. ಆದರೆ ಆತೃಚ್ಞಾ] ನಿರಿಗಳಿ ಗೆ ಹೋಲಿಸಿದರೆ 
ಇವರೆಲ್ಲರೂ ಅವಿದ್ಯಾವಂತರೇ ಆಗಿರುತ್ತಾರೆ. ವೇದಾಂತಿಗಳು ಹೇಳುವ ಬ್ರಹ್ಮವಿದ್ಯೆಯ 
ದೃಷ್ಟಿಯಿಂದ ಅಪರವಿದ್ಯೆಯು ಕೂಡ ಅವಿಧ್ಯಯೇ ಆಗಿರುತ್ತದೆ. ಇದ ಹ ನೆ! * ಬುಖದಾಗಿ 
ಇಲ್ಲಿ ಅವಿದ್ಯೆ ಎಂದಿದೆ. 


ಓಕ 


೧೦. ಆತ್ಮತತ್ತ್ವವು ಅನುಭವೈಕಗಮ್ಮ 


ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ಣಂತೋತಪಿ 
ಬಹವೋ ಯಂ ನ ವಿದ್ಯುಃ | ಆಶ್ಚರ್ಯೋ ವಕ್ತಾ ಕುಶಲೋತಸ್ಯ 
ಲಬ್ಧಾ ಆಶ್ಚರ್ಯೊೋ ಜ್ಲಾತಾ ಕುಶಲಾನುಶಿಷ್ಠ; 1 ೭ ॥| 


ನ ನರೇಣಾವರೇಣ ಪ್ರೋಕ್ತ ಏಷ ಸುವಿಜ್ಞೇಯೋ ಬಹುಧಾ 
ಚಿಂತ್ಯಮಾನಃ 1 ಅನನ್ಯಪ್ರೋಕ್ಕೇ ಗತಿರತ್ರ ನಾಸ್ತಿ 
ಅಣೀಯಾನ್‌ ಹಿ ಅತರ್ಕ್ಯಮಣುಪ್ರಮಾಣಾತ್‌ 1 ೮ ॥ 


ನೈಷಾ ತರ್ಕೇಣ ಮತಿರಾಪನೇಯಾ ಪ್ರೋಕ್ತಾನ ನ್ಯೇನೈವ 
ಸುಜ್ಞಾನಾಯ ಪ್ರೇಷ್ಮ । ಯಾಂ ತ್ಮಮಾಪಃ ಸತ್ಯಧೃತಿ - 
ರ್ಬತಾಸಿ ತ್ವಾದೃಜ್‌ ನೋ ಭೂಯಾನ್ಮಚಿಕೇತ: ಪ್ರಷ್ಟಾ 1 ೯ ॥| 


ಈವರೆಗೆ ಯಮನು ಅವಿದ್ಯೆ, ವಿದ್ಯೆ - ಇವುಗಳ ಅಂತರವನ್ನು ನಚಿಕೇತನಿಗೆ 
ತಿಳಿಸಿಕೊಟ್ಟಿರುತ್ತಾನೆ. ನನಗೆ ಇಂಥದ್ದು ಬೇಕು, ಅದು ಸುರಕ್ಷಿತವಾಗಿದ್ದು ನನಗೆ 
ಒಳ್ಳೆಯದನ್ನು ಮಾಡಬೇಕು - ಎಂಬುದು ವಿತಮೋಹ, ಯೋಗಕ್ಷೇಮದ ಚಿಂತೆ, 
ಇದು ಯಾರಿಗೆ ಬಲವಾಗಿರುವದೋ ಅವರನ್ನು ಅವಿದ್ಯೆಯು ಬೆನ್ನುಬಿಡದೆ 
ಇರುತ್ತದೆ. ಅವರು ಆತ್ಮವಿದ್ಯೆಗೆ ಅಧಿಕಾರಿಗಳಲ್ಲ ಅವರಿಗೆ ಶ್ರೇಯಸ್ಸು ದೊರಕುವ 
ಸಂಭವವಿರುವದಿಲ್ಲ ಆದ್ದರಿಂದ ಯಮನು ನಚಿಕೇತನನ್ನುಕುರಿತು ಹೀಗೆನ್ನುತಿದಾನೆ : 

ಮನುಷ್ಯರೊಳಗೆ ಎಲ್ಲರೂ ಶ್ರೇಯಸನ್ನು ಬಯಸುವದಿಲ್ಲ ಆದ್ದರಿಂದ 
ಅವರಿಗೆ ನೀನು ಕೇಳಿದ ಈ ಪರಮಾತ್ಮವಿದ್ಯೆಯನ್ನು ಕುರಿತ ವಿಚಾರಕ್ಕೆ 
ಮನವೊಲಿಯುವದೇ ಇಲ್ಲ ಆತ್ಮವಿಚಾರವನ್ನು ಶ್ರವಣಮಾಡಬೇಕೆಂಬ ಯೋಚನೆ 
ಹುಟ್ಟಿದರೆ ಮನುಷ್ಯನು ಧನ್ಯನಾದನೆಂದು ತಿಳಿಯಬೇಕು ; ಏಕೆಂದರೆ, ಅಷ್ಟರೊಳಗೆ 
ಅವನಿಗೆ ಇಹಪರಸುಖಗಳು ತುಚ್ಛವಾಗಿ ಕಂಡಿರುತವೆ. ಎಲ್ಲಕ್ಕೂ ಹೆಚ್ಚಿನದಾದ 
ಪರಮಾನಂದವೂ ಪರಮಶಾಂತಿಯೂ ತನಗೆ ಬೇಕೆಂಬ ತಹತಹವು ಮನಸಿನಲ್ಲಿ 
ಮೊಳೆತಿರುತದೆ. 

ಅನೇಕರು ವೇದಾಂತವಿಚಾರವನ್ನು ಮಾಡುತಲೇ ಇರುವರಲ್ಲ! ಅಧ್ಯಾತ್ಮ 
ಗ್ರಂಥಗಳನ್ನು ಓದುತಲೂ ಇರುವರಲ್ಲ! ಆತ್ಮವಿಷಯದ ಶ್ರವಣವು ಇಷ್ಟು 
ದುರ್ಲಭವೆಂದೇಕೆ ತಿಳಿಯಬೇಕು? - ಎಂದು ಯಾರಾದರೂ ಕೇಳಬಹುದು. ಆದರೆ 
ಹಾಗೆ ಕೇಳುವವರಿಗೆ ಶ್ರವಣವೆಂಬ ಮಾತಿನ ಅರ್ಥವು ಆಗಿರುವದಿಲ್ಲ ಏಕೆಂದರೆ 


೭೮ ಆತ್ಮತತ್ತ್ವವು ಅನುಭವೈಕಗಮ 


ಈಗ ವೇದಾಂತದ ವಿಷಯವಾಗಿ ಹೇಳುವವರೂ ಕೇಳುವವರೂ ಬಗೆಬಗೆಯ. 
ಅಂತಸ್ತಿನ ಮನಸಿನವರಾಗಿರುತ್ತಾರೆ. ಕೆಲವರಿಗೆ" ವೇದಾಂತ', "ಅಧ್ಯಾತ್ಮವಿದ್ಯೆ' - ಇವೇ 
ಮುಂತಾದ ಕೆಲವು ಶಬ್ದಗಳು ಕವಿಗೆ ಬಿದ್ದಿರುತನೆ. ವೇದಾಂತದಲ್ಲಿ ಏನಿರಬಹುದು 9 
'ಅಧ್ಯಾ ತ್ಕವೆಂಬುದು ಯಾವ ವಸುವಿದೀತು ? ಎಂಬ ಕುತೂಹಲವು ಅವರಿಗೆ 
ಇರುತದೆ. ಜಾತ್ರೆಗೆ ಅಥವಾ ವಸು] ಪ್ರದರ್ಶನಶಾಲೆಗೆ ಹೋದವರು ಎಲ್ಲಾ 
ಕಡೆಯಲ್ಲಿಯೂ ತಿರುಗಾಡುತ್ತಾ ರ ವಸುಗಳನ್ನು ನೋಡುತಿರುವಂತೆ 
ಕೆಲವುದಿನ ಅವರೂ ಆವಿ ಷಯವ ವನ್ನುಹೇಳಿಕೇಳಿ ಆದಮೇಲೆ ಸುಮ್ಮನಾ!ಬಿಡುತಾರೆ. 
ಅವರೇನೂ ಶ್ರವಣಮಾಡುತಿರುವದಿಲ್ಲ ಇನ್ನು ಕೆಲವರು ವೇದಾಂತವೈರಿಗಳು, 
ಅವರಿಗೆ ಆತ್ಮ ಅನಾ ನಾತೃ ಸತ್ಯ ಮಿಥೈ - ಮುಂತಾದ ಮಾತುಗಳನ್ನು ಕೇಳಿದರೇ 
ತಲೆನೋವು ಬರುತದೆ. ಆದರೂ ಅವರೂ ವೇಜಾಂತಗೃ ಂಥಗಳನು 
ಓದುವದುಂಟು ;ಅದರ "ವಿಚಾರವನ್ನು ವ ಕೇಳುವದೂ ಉಂಟು, ಕ 
ವಾದದಲ್ಲಿರುವ ಹುಳುಕುಗಳು ಯಾವ ನ್ನಾದರೂ ಎತ್ತಿಹಾಕಬೇಕೆಂಬ ತವಕವು 
ಅವರಲ್ಲಿರುತದೆ. ಅವರು ಕುತೂಹ ಭಿಗಳ್ನದಿದರೂ ದೋಷದೃಷ್ಟಿಯವರು 
ಅವರೂ: ಕ್ರವಣಮಾಡುತಿರುವದಿಲ್ಲ ಇನ್ನು ಕೆಲವರಿಗೆ ತಾವೂ ಅಧ್ಯಾತ್ಮ ವಿದ್ಯೆಯನ್ನು 
ಬಲ್ಲೆವೆಂದು ತೋರಿಸಿಕೊಳ್ಳುವ ಹಿರಿಯಾಸೆಯಿರುತದೆ. ಆದ್ದರಿಂದ ಅವರೂ ಈ 
ವಿಚಾರದಲ್ಲಿ ಗ್ರಂಥಪಠನ, ವಿಚಾರ - ಮುಂತಾದವುಗಳನ್ನು ಮಾಡುತ್ತಿರಬಹುದು. 
ಅವರು ದಂಭಾಚಾರಿಗಳು. ಆದ್ದರಿಂದ ಅವರು ಮಾಡುತ್ತಿರುವದೂ ್ರವಣವಲ್ಲ, 
ಇನ್ನು ಕೆಲವರು ಜೀವನದ ಕಷ ಕಷ್ಟಗಳಿಗೆ ಬೇಸತವರು. ಒ ಒಬ್ಬಮಗನಿಗೆ ದೊಡ್ಡ ನೌಕರಿ 
ಸಿಕ್ಕಲಿಲ್ಲ, ಇನ್ನೊಬ್ಬನಿಗೆ ಪರೀಕ್ಷೆಯಲ್ಲಿ ಪಾಸ್‌ ಆಗಿಲ್ಲ ಮಗಳಿಗೆ ವರನು ಸಿಕ್ಕಿಲ್ಲ 
ಮನೆಯಲ್ಲಿ ತಮಗೆ ಬೇಕಾದವರು ಯಾರೋ ದೇಹವನು ಬಿಟ್ಟರು ; ಅಥವಾ 
ವ್ಯಾಪಾರದಲ್ಲಿ ಬಹಳ ನಷ್ಟವಾಗಿದೆ, ಇವೇ ಮುಂತಾದ ಕಾರಣಗಳಿಂದ ಅವರು 
'ಅಧ್ಯಾ ತೃವಿಚಾರವನ ನ್ನುಮಾಡಿದರೆ ಮನಸಿಗೆ ಒಂದಿಷು ೨ ನದ್ಗುದಿಯಾಗಬಹುದು, ತಮ್ಮ 
Rio ನಿರಂತರಸ್ಥರಣೆ ತಪ್ಪಬಹುದು' ಸಂದು ಬಗೆದು ಅಧ್ಯಾ ತೃವಿಚಾರಕ್ಕೆ ವ ಮನ ನಸ್ಸು 
ಮಾಡಿರುತಾರೆ. ಆಷ್ಟ ಅವರು ಹ ಎ ಅವರಿಗೂ ಟ್‌ 
ಮರ್ಮವು ಯದು, 

ಹಾಗಾದರೆ ನಿಜವಾದ ಶ್ರವಣವು ಯಾರಿಗೆ ದೊರಕಿದೆ ಎನ್ನಬೇಕು? 
ಯಾರು ಬರಿಯ ಲೌಕಿಕದೃಷ್ಟಿಯದ ರಲ್ಲದೆ, ಶಾಸ್ತ್ರದೃಷ್ಟಿಯನ್ನು 
ಸಂಪಾದಿಸಿಕೊಂಡಿರುತಾರೋ, ಯಾರು ಇಡಲೋಕದ ಸುಖಕ್ಕೂ ಪರಲೋಕದ 
ಸುಖಕ್ಕೂ ಮಾಡಬೇಕಾದ 7 ಶಾಸ್ತ್ರದಿಓತಸಾಧನೆಗಳನ್ನು ು ಮಾಡಿದದರಾದರೂ ಅಂಥ 


ಕಾಶಕೋಪನಾಸಮಂಜರಿ ೭೯ 


ಸಾಧನಗಳಿಂದ ದೊರಕುವ. ಕ್ಬ್ಪುದ್ರಫಲಗಳ ಅಸಾರತೆಯನು. 
ಮನಗಂಡವರಾಗಿರುತಾರೋ, ಯಾರಿಗೆ ಪರಮಾರ್ಥಜ್ಞಾನದಿಂದಲೇ ಅಕ್ಷಯವಾದ 
ಶಾಂತಿಸುಖಗಳು ದೊರಕುವವೆಂಬ ನಿಶ್ಚಯವು ಆಗಿಬಿಟ್ಟರುವದೋ, ಅವರೇ 
ಅಧ್ಯಾತ್ಮಶ್ರವಣಕ್ಕೆ ನಿಜವಾದ ಅಧಿಕಾರಿಗಳು. ಇಂಥವರು ಸಾವಿರಕ್ಕೆ ಅಥವಾ 
ಹತ್ತು ಸಾವಿರಕ್ಕೆ ಎಲ್ಲಿಯೋ ಒಬ್ಬರಂತೆ ಬಹುವಿರಳರಾಗಿರುತಾರೆ. 

ಇನ್ನೊಂದು ಮಾತು. ಶ್ರವಣವು ದಕ್ಕಿದಮೇಲೂ ತತ್ತ್ವದ 
ಜ್ಞಾನವಾಗುವವರು ಬಹಳ ವಿರಳ. ಏಕೆಂದರೆ ನಮ್ಮ ಮನಸಿನಲ್ಲಿ ದೊಡ್ಡ 
ತಿಳಿವಳಿಕೆಯನ್ನು ಸಂಪಾದಿಸಿಕೊಳ್ಳಬೇಕೆಂಬ ಹಿಡಿಯದಾಶೆಯಿದ್ದಮಾತ್ರದಿಂದ ಅದು 
ನಮಗೆ ಲಭಿಸೀತೆಂಬ ನಿಯಮವೇನೂ ಇರುವದಿಲ್ಲ ಈಗಿನ ಕಾಲದಲ್ಲಿ ಹಣಕಾಸಿನ 
ಆನುಕೂಲೃವಿರುವವರನೇಕರು ತಮ್ಮ ಮಕ್ಕಳು ಉತಮ ವಿದ್ಯಾವಂತರಾಗಬೇಕೆಂದು 
ಅವರನ್ನು ಪ್ರೌಢವಿದ್ಯಾಭ್ಯಾಸಕ್ಕೆ ಹತಿಸುತಾರೆ. ಮೇಲ್ಮಟ್ಟದ ಕಾಲೇಜುಗಳು ಈಗ 
ಹಲವು ಕಡೆಗಳಲ್ಲಿರುತ್ತವೆ. ಆದರೆ ಆ ಕಲಾಶಾಲೆಗಳಲ್ಲಿ ಅಭ್ಯಾಸಮಾಡಿದ 
ಯುವಕರೆಲ್ಲರೂ ಮಹಾವಿದ್ಯಾವಂತರಾಗುತಿರುವರೇನು? ಕವಿತೆ, ಲಲಿತಕಲೆ, ಗಣಿತ, 
ಭೌತಿಕವಿದ್ಯೆ - ಮುಂತಾದವುಗಳ ಅಭ್ಯಾಸವನ್ನು ಪಡೆದಿರುವ ಎಷ್ಟು ಜನರು ಆಯಾ 
ವಿದ್ಯಾಶಾಖೆಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ ? ಎಲ್ಲಿಯೋ ಲಕ್ಷಕ್ಕೆ ಒಬ್ಬನು ನಿಜವಾಗಿ 
ವಿದ್ಯಾವಂತನಾಗಿ ತನ್ನ ವಂಶಕ್ಕೂ ದೇಶಕ್ಕೂ ಕೀರ್ತಿಯನ್ನು ತರುತಾನೆ. ಮಿಕ್ಕವರು 
ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಹೊಟ್ಟೆಯನ್ನು ಹೊರೆದುಕೊಳ್ಳುವವರಷ್ಟೇ 
ಆಗಿರುವರು. ಅಲ್ಲವೆ ? ಬುದ್ಧಿಪ್ರಧಾನವಾಗಿರುವ ಲೌಕಿಕವಿದ್ಯೆಯಲ್ಲಿಯೇ 
ಹೀಗಿರುವಾಗ ಅತ್ಯಂತಸೂಕ್ಷ್ಮವಾದ ಅಧ್ಯಾತ್ಮ ವಿದ್ಯೆಯನ್ನು ಶ್ರವಣಮಾಡಿದವರಿಗೆಲ್ಲ 
ಆತ್ಮಜ್ಞಾನವಾದೀತೆಂಬ ಭರವಸೆ ಎಲ್ಲಿಂದ ಬರಬೇಕು ? ಅಧ್ಯಾತ್ಮವಿದ್ದೆಗೆ ಬರಿಯ 
ಶ್ರವಣವು ಸಾಲದು, ಅದನ್ನು ಗೃಹಿಸಿ ಅರಗಿಸಿಕೊಳ್ಳುವದಕ್ಕೆ ತಕ್ಕಷ್ಟು ಮನಸಿನ 
ಸಂಸ್ಕಾರವೂ ಬೇಕು. 

ಇನ್ನೊಂದು ಕಾರಣದಿಂದಲೂ ಅಧ್ಯಾತ್ಮವಿದ್ಯೆಯು ಬಹುಜನರಿಗೆ ದೊರಕದೆ 
ಇರುತದೆ. ಅಧ್ಯಾತ್ಮವಿದೈೆ ಎಂಬುದು ಬರಿಯ ಪುಸಕವಿದ್ಯೆಯಲ್ಲ ಗ್ರಂಥಗಳನ್ನು ಓದುವ, 
ಬಗೆಬಗೆಯ ಗ್ರಂಥಗಳನ್ನು ರಚಿಸುವ, ಪ್ರೌಢಿಮೆಯುಳ್ಳ ಪ್ರತಿಭಾಶಾಲಿಗಳು ಅನೇಕರು 
ಇರಬಹುದು. ಆದರೆ ಅಧ್ಯಾತ್ಮದ ಪರಮರಹಸ್ಕಭನ್ನು ಮನದಟ್ಟು ಮಾಡಿಕೊಂಡು 
ಅದು ತಿಳಿಸಿಕೊಡುವ ಆತ್ಮಯಾಥಾತ್ಮ ದಲ್ಲಿಯೇ ನೆಲೆನಿಂತಿರುವ ಮಹಾತ್ಮರು 
ಎಲ್ಲಿಯೋ ಒಂದೊಂದು ಕಡೆಯಲ್ಲಿ ಯಾವದೋ ಒಂದೊಂದು ಕಾಲಕ್ಕೆ 
ಆವಿರ್ಭವಿಸುವರು. ಅಂಥವರಲ್ಲಿಯೂ ತಾವು ಅನುಭವದಲ್ಲಿ ಕಂಡುಕೊಂಡ 


೮೦ ಆತ್ಮತತ್ತ್ವವು ಅನುಭವೈಕಗಮ್ಯ 


ತತ್ತ್ವವನ್ನು ತಮ್ಮಲ್ಲಿಗೆ ಬಂದಿರುವ ಶಿಷ್ಯನ ಮನಸಿನ ಅಂತಸಿಗೆ ತಕ್ಕಂತೆ ಹೊಂದಿಸಿ 
ತಿಳಿಯಿಸಬಲ್ಲ ಮಹಾನುಭಾವರು ಎಲ್ಲಿಯೋ ಒಬ್ಬೊಬ್ಬರು ಸಿಕ್ಕುತಾರೆ. ಮೃತ 
ಸಂಜೀವಿನಿಯ ಔಷಧಿಯು ಎಲ್ಲೆಲ್ಲಿಯೂ ಸಿಕ್ಕಲಾರದು ; ಕಲ್ಪವಕ್ಷ, ಕಾಮಧೇನು, 
ಚಿಂತಾಮಣಿ - ಇವು ಕಂಡಕಂಡ ಕಡೆ ದೊರಕಲಾರವು. ಅಲ್ಲವೆ? ಹಾಗೆಯೇ ತಾವೂ 
ತತ್ತೃನಿಷ್ಠರಾಗಿ ಪರಮಶಾಂತರಾಗಿ, ಪರಮಕಾರುಣಿಕರಾಗಿ ಶಿಷ್ಯನ ಯೋಗ್ಯತೆಗೆ 
ತಕ್ಕಂತೆ ತತ್ತ್ವವನ್ನು ತಿಳಿಸುವ ಶಕ್ತಿಯುಳ್ಳವರೂ ಆಗಿರುವ ಆಚಾರ್ಯರು 
ದೊರಕುವದೂ ಬಹಳ ಕಪ್ಪ. ಅಂಥವರು ಒಂದಾನೊಂದು ಅದ್ಭುತವಸುವಿದಂತೆ. 
ಅವರು ದೊರೆತಾಗಲೇ ಶ್ರವಣವೂ ತಶತ್ತ್ವಜ್ಞಾನವೂ ದೊರೆತಾವು. 
ಯಾವನಾದರೊಬ್ಬ ಮಹಾಪುಣ್ಯಶಾಲಿಗೆ ಇಂಥ ತತ್ತೃದರ್ಶಿಯೂ ಬೋಧನ 
ಸಮರ್ಥನೂ ಆಗಿರುವ ಪರಮಾಚಾರ್ಯನು ದೊರೆತರೆ, ಈ ಆತ್ಮ ತತ್ತ ದ 
ಶ್ರವಣವೂ ದೊರಕಿ ಮೋಹವಿನಾಶಕವಾದ ಜ್ಞಾನವೂ ದೊರೆಯುವದು. ಬೋಧನ 
ಕೌಶಲವುಳ್ಳ ಸದ್ಗುರುವು ತಿಳಿಸಿದ ತತ ವನ್ನು ಇದ್ದದ್ದು ಇದಂತೆ ಅರಿತುಕೊಂಡು ತನ್ನ 
ಅನುಭವಕ್ಕೆ ತಂದುಕೊಳ್ಳುವವನೂ ಕುಶಲನೇ ಆಗಿರಬೇಕು. ಬೋಧಕನು 
ಉತಮನಾಗಿದ್ದಮಾತ್ರದಿಂದ ಯಾರಿಗಾದರೂ ತತ್ತ್ವವು ಮನವರಿಕೆಯಾಗಿ 
ಬಿಡುವದೆಂದು ಎಂದಿಗೂ ತಿಳಿಯಬಾರದು. ಏಕೆಂದರೆ ಅಷ್ಟು ಪರಮಸೂಕ್ಸ A 
ವಾಗಿರುತದೆ, ಈ ಅಧ್ಯಾತ್ಮ ತತ್ತ್ವ! 

ಷೂ ವಿದ್ಯೆಯು ದಕ್ಕುವದು ಇಷ್ಟೊಂದು ಕಷ್ಟವಾಗಿರುವದರಿಂದ ಇದನ್ನು 
ಅರಿತುಕೊಳ್ಳುವದಕ್ಕೆ ಬುದ್ದಿಶಕಿಯು ಹೆಚ್ಚಾಗಿರಬೇಕೆಂದೂ ಅದರ ವಿಚಾರವನ್ನು 
ಮಾಡುವದಕ್ಕೆ ತರ್ಕಕೌಶಲವು ಹೆಚ್ಚಿನ ಪ್ರಮಾಣದಲ್ಲಿರಬೇಕೆಂದೂ ಕೆಲವರು 
ಭಾವಿಸಬಹುದು. ಒಂದರ್ಥದಲ್ಲಿಅದು ನಿಜವೂ ಆಗಿರುತದೆ. ಏಕೆಂದರೆ ಈ ವಿದೈಗೆ 
ಬೇಕಾಗಿರುವ ಬುದ್ಧಿಶಕ್ರಿಯು ಬಹಳ ಹೆಚ್ಚಿನ ಮಟ್ಟದ್ದೇ ಆಗಿರುತದೆ. ಇದನ್ನು 
ಸಾಮಾನ್ಯವಾದ ಕೀಳಂತಸ್ತಿನ, .ಪ್ರಾಕೃತಬುದ್ದಿಯುಳ್ಳವರು ಎಂದಿಗೂ 
ತಿಳಿಯಹೇಳಲಾರರು. ಆತ್ಮನು ಎಂಥವನು ? ಇರುವನೊ, ಇಲ್ಲವೊ ? ಕರ್ತ್ರವೊ, 
ಅಕರ್ತೃವೊ 9 ಶುದ್ಧನೊ, ಅಶುದ್ಧನೊ? ಪರಿಚ್ಛಿನ್ನನೊ, ಅನಂತನೊ ? ಸಗುಣನೊ, 
ನಿರ್ಗಣನೊ ? ಸಾಕಾರನೊ, ನಿರಾಕಾರನೊ? - ಹೀಗೆ ಬಗೆಬಗೆಯ ವಿಕಲಗಳು 
ಬುದ್ಧಿಯಲ್ಲಿ ಹುಟ್ಟಿಕೊಳ್ಳುತಿರುವವು : ವಾದಿಗಳೂ ಅದನ್ನು ಬಗೆಬಗೆಯಾಗಿ 
ವರ್ಣಿಸುತ್ತಿರುತಾರೆ. ಅವರಲ್ಲಿ ಯಾರು ಹೇಳುವದು ಸರಿ? ಏಕೆ 9 - ಎಂದು 
ನಿರ್ಧರಿಸುವ ಶಕ್ತಿಯೂ ಎಲ್ಲರಿಗೂ ಇರಲಾರದಷ್ಟೆ? ಆದ್ದರಿಂದ ಇದನ್ನುತಿಳಿದವನು 
ಮಹಾಜ್ಞಾನಿಯೇ ಆಗಿರಬೇಕು. 


ಕಾಶಕೋಪನಾಸಮಂಜರಿ ೮೧ 


ಹಾಗಾದರೆ ಯಾವಾಗ ಈ ವಿಕಲಗಳೆಲ್ಲಹೋಗಿ ನಿಶ್ಚಿತವಾದ ಜ್ಞಾನವು ನಮಗೆ 
ಬಂದೀತು ? ಎಂದರೆ ಅದು ಅನನ್ಯಪ್ರೋಕವಾಗಬೇಕು. ಈ ತತ್ತ್ವವನ್ನು 
ಹೊರಗಿನಿಂದ ತಟಸ್ಥನಾಗಿ ನಿಂತುನೋಡಿದವನು ಗ್ರಂಥಾದಿಗಳಿಂದ ತಿಳಿದುಕೊಂಡ 
ತಿಳಿವು ಏತಕ್ಕೂ ಬರುವದಿಲ್ಲ ಅವನು ಹೇಳಿದರೆ ನಮಗೆ ತಿಳಿಯುವದೂ ಇಲ್ಲ, 
ಅವನಿಗೇ ಮೊದಲು ತಿಳಿದಿಲ್ಲದಿರುವಾಗ ನಮಗಾದರೂ ಅವನು ಏನು 
ತಿಳಿಸಿಕೊಟ್ಟಾನು ? ಅನನ್ಯಪ್ರೋಕ್ಸನಾದರೆ ಮಾತ್ರ ಆತ್ಮನು ತಿಳಿಯಬರುವನು, 
ಈ ಪರಮಾತ್ಮನನ್ನು ಅರಿತವನು ತಾನೇ ಪರಮಾತ್ಮನಾಗಿರಬೇಕು. ಪರಮಾತ್ಮನೆಂದರೆ 
ನಮ್ಮ ನಿಜವಾದ ಆತ್ಮನು, ಸ್ವರೂಪವು ; ನಾವು ನಮ್ಮ ಸ್ವರೂಪವೆಂದು ಈಗ ಸುಮ್ಮನೆ 
ಭಾವಿಸಿಕೊಂಡಿರುವೆವಲ್ಲ ಅಂಥ ಮಿಥ್ಯಾತ್ಮನಲ್ಲ ಯಾವನು ಪರಮಾತ್ಮನನ್ನು 
ಅರಿತುಕೊಂಡಿರುವನೋ ಅವನು ಆ ಪರಮಾತ್ಮನೇ ಆಗಿಬಿಡುವನು - ಎಂದು 
ಮುಂಡಕೋಪನಿಷತ್ತಿನಲ್ಲಿ ಹೇಳಿರುತದೆ. ಹೀಗೆ ಪರಮಾತ್ಮನನ್ನು ಅರಿತುಕೊಂಡು 
ಅನನ್ಯನಾಗಿರುವವನು, ಪರಮಾತ್ಮನಲ್ಲಿ ಒಂದಾಗಿಬಿಟ್ಟಿರುವವನು, ತಿಳಿಸಿದನೆಂದರೆ 
ನಮ್ಮ ಗತಿಗಳು ಎಂದರೆ ವಿಕಲ್ಪಗಳು ಮಾಯವಾಗುವವು ; ಹೀಗೆಯೇ ಸರಿ, ಇದೇ 
ಆತ್ಮತತ್ತ್ವ್ಯವು - ಎಂಬ ನಿಶ್ಚಿತವಾದ ಅರಿವಾಗಿಬಿಡುವದು. "ಅನನ್ಯಪ್ರೋಕನಾದರೆ' 
ಎಂದರೆ ಮತೊಂದು ಅರ್ಥವೂ ಇದೆ. ಈ ಪರಮಾತ್ಮನು ಅನನ್ಯನೇ, ನಮ್ಮನಿಜವಾದ 
ಸ್ವರೂಪವೇ ಆಗಿರುವದರಿಂದ, ಅವನನ್ನು ಅರಿತುಕೊಂಡರೆ, ಅನನ್ಯಪ್ರೋಕನಾದಂತೆ. 
ಆಗ ಗತಿಯಿರುವದಿಲ್ಲ ಅರಿತುಕೊಳ್ಳಬೇಕಾದದ್ದು ಏನೂ ಉಳಿದಿರುವದಿಲ್ಲ 
ಪರಮಾತ್ಮನು ಆದ್ವಿಶೀಯನು, ಆತನಿಗಿಂತ ಬೇರೆಯಾಗಿ ಯಾವದೊಂದೂ 
ಇರುವದೇ ಇಲ್ಲ ; ಆದ್ದರಿಂದ ಅವನನ್ನು ಅರಿತುಕೊಂಡರೆ ನಾವೇ 
ಆದ್ದಿಶೀಯಾತ್ಮನಾಗಿಬಿಡುವದರಿಂದ, ಮತ್ತೆ ಅರಿತುಕೊಳ್ಳಬೇಕಾದದ್ದು ಯಾವದು 
ತಾನೆ ಉಳಿದುಕೊಂಡೀತು? ಎಲ್ಲವನ್ನುಅರಿತುಕೊಂಡಂತೆ ಆಗುವದು. ಆಗ ಬೇರೆಯ 
ಗತಿಯೂ ಇರುವದಿಲ್ಲ ಎಲ್ಲಿಗಾದರೂ ಹೋಗಿ ಪಡೆದುಕೊಳ್ಳಬೇಕಾದ ಫಲವು 
ಯಾವದೂ ಇರುವದಿಲ್ಲ ಏಕೆಂದರೆ ಪರಮಾತ್ಮನೇ ಎಲ್ಲವೂ ಅಗಿರುವದರಿಂದ, 
ಆತನೇ ನಾನು ಎಂದು ಅರಿತುಕೊಂಡರೆ, ನಮಗಿಂತ ಬೇರೆಯಾಗಿ ಕಾಲದೇಶಗಳಿಂದ 
ಮರೆಯಾಗಿರುವ ಯಾವದೂ ಇಲ್ಲದ್ದರಿಂದ ಆಮೇಲೆ ಇಂಥ ಸಾಧನವನ್ನು ಮಾಡಿ 
ಇಂಥ ಫಲವನ್ನು ಪಡೆದುಕೊಳ್ಳಬೇಕಾಗಿದೆ ಎಂಬುದೇ ಇರುವದಿಲ್ಲ 

ಉಪನಿಷತ್ತಿನ ಮೂಲದಲ್ಲಿ "ಅನನ್ಯಪ್ರೋಕ್ಟೇ ಗತಿರತ್ರ ನಾಸಿ' ಎಂದಿದೆ. 
ಅದಕ್ಕೆ "ಅನನ್ಯನಾದ ಆಚಾರ್ಯನು ತಿಳಿಸಿಕೊಟ್ಟರೆ', "ನಮಗಿಂತ ಅನನ್ಯನಾದ 
ಪರಮಾತ್ಮನನ್ನು ನಮಗೆ ಯಾರಾದರೂ ತಿಳಿಸಿಕೊಟ್ಟರೆ' ಎಂಬ ಎರಡು 


೮೨ ಆತ್ಮತತ್ತ್ವವು ಅನುಭವೈಕಗಮ್ಮ 
ವ್ಯಾಖ್ಯಾನವನ್ನು ಮಾಡಿ, ಆಗ ವಿಕಲ್ಪಗಳು ಹೋಗುವವು, ಎಲ್ಲವನ್ನೂ ಅರಿತಂತೆ 
ಆಗುವದು, ಮತ್ತೆ ಪಡೆದುಕೊಳ್ಳಬೇಕಾದ ಫಲವು ಯಾವದೂ ಉಳಿದಿರುವದಿಲ್ಲ- 
ಎಂಬ ಫಲವನ್ನು ತಿಳಿಸಿದ್ದಾಗಿರುತದೆ. ಇದೇ ವಾಕ್ಯಕ್ಕೆ ಮತ್ತೊಂದು ಬಗೆಯಲ್ಲಿಯೂ 
ಅರ್ಥವನ್ನು ಮಾಡಿಕೊಳ್ಳಬಹುದೆಂಬುದನ್ನು ತಿಳಿಸುವೆವು. ಆದರೆ ಈ ಸಲ ವಾಕ್ಯದ 
ಪದಗಳನ್ನು "ಅನನ್ಯಪ್ರೋಕ್ಲೇ ಆಗತಿರತ್ರ ನಾಸ್ತಿ ಎಂದು ಬಿಡಿಸಿಕೊಳ್ಳ ಬೇಕು. 
ಪರಮಾತ್ಮನನ್ನು ತಾವು ಕಾಣದೆ, ಅವನಿಗಿಂತ ಅನ್ಯರಾಗಿ ಎಲ್ಲಿಂದಲೋ 
ಯಾರಿಂದಲೋ ತಿಳಿದು ಹೇಳುವವರು ತಿಳಿಸಿದಾಗ ನಮಗೆ ಆತ್ಮಜ್ಞಾನವಾಗಲಾರದು. 
ಅನನ್ಯ ನಾಗಿ, ಪರಮಾತ್ಮನಲ್ಲಿ ಪರಭಕಿಯಿಂದ ಒಂಡಾಗಿಬಿಟ್ಟಿರುವ ಮಹಾತ್ಮನು 
ತಿಳಿಸಿಕೊಟ್ಟನೆಂದರೆ ಅಗತಿ ಎಂಬುದು ಇರುವದಿಲ್ಲ ತಿಳಿಯಲಿಲ್ಲವೆಂಬುದೇ 
ಇರುವ ದಿಲ್ಲ; ನಾನು ಆ ಪರಮಾತ್ಮ ನಿಗೆ ಅನನ್ಯನಾಗಿರುವೆನು - ಎಂದು 
ಆಟಾರ್ಯನಂತೆಯೇ ಸುನಿಶ್ಚಿತವಾದ ಅರಿವು ಆಗಿಬಿಡುತ್ತೆ ಎಂದರ್ಥ. ಅಂತೂ 
ಈ ಮೂರೂ ವ್ಯಾಖ್ಯಾನಗಳಿಂದ ತಿಳಿದುಕೊಳ್ಳಬೇಕಾದ ಒಂದು ಮಹಾತತ ನು 
ಯಾವದೆಂದರೆ ಪರಮಾತ್ಮನೆಂಬ ಪರಮಾರ್ಥವು ತಾನೊಂದೇ ಎಲ್ಲರಿಗೂ 
ಆತ್ಮನಾಗಿ, ಎಲ್ಲರ ನಿಜವಾದ ಸ್ವರೂಪವಾಗಿಬಿಟ್ಟಿರುತ್ತದೆ. ಹೀಗೆಂದು ಯಾರು 
ತಿಳಿದುಕೊಳ್ಳುತ್ತಾರೋ ಅವರು ಆ ಅರಿವಿನ ಮಾಹಾತ್ಮ್ಯದಿಂದ ಪರಮಾತ್ಮಸ್ತರೂಪರೇ 
ಆಗಿಬಿಡುವರು. ಹಾಗೆ ತತ್ತ್ವವನ್ನು ಅರಿತುಕೊಂಡಿರುವವರ ದೃಷ್ಠಿಯಲ್ಲಿ ಪರಮೇಶ್ರರ, 
ಆಚಾರ್ಯ, ತಾನು - ಎಂಬ ಮೂರು ಭೇದಗಳೂ ಇರುವದಿಲ್ಲ ಈ ಮೂರೂ 
ಆಕಾಶದಂತೆ ವ್ಯಾಪವಾಗಿರುವ ಆ ಪರಮಾತ್ಮನ ರೂಪಗಳೇ ; ಏಕೆಂದರೆ ಆತನಿಗಿಂತ 
ಬೇರೆಯಾಗಿ ಯಾವದೊಂದೂ ಇರುವದೇ ಇಲ್ಲ ಎತ್ತ ನೋಡಿದರತ್ತ 
ಪರಮಾತ್ಮನೇ ಕಾಣುತ್ತಿರುವದೇ ಆತ್ಮಜ್ಞಾನದ ಒರೆಗಲ್ಲು 

ಹೀಗೆ ಆತ್ಮನನ್ನು ಅರಿಯುವದಕ್ಕೆ ೦ದು ಹೆಚ್ಚಿನ ಸಂಸ ತಬುದ್ದಿಯು 
ಅವಶ್ಯವೆ ವೆಂದಾಯಿತಷ್ಟೆ ಈ ಅರ್ಥದಲ್ಲಿ 'ಬದ್ಧಿಶಕ್ತಿಯು ಆತ್ಮಚ್ಛಾನ ಕ ಅವಶ್ಯಃ ವಾಗಿ 
ಬೇಕು. ಆದರೆ ಇನ್ನೊಂದು ಅರ್ಥದಲ್ಲಿಬರಿಯ ಬುದ್ಧಿಶಕ್ತಿಯು ಏತಕ್ಕೂ ಬರುವದಿಲ್ಲ 
ಏಕೆಂದರೆ ಒಣಬುದ್ಧಿಯು ವಿಷಯವನ್ನು ನೇರಾಗಿ ಅರಿತುಕೊಳ್ಳುವ ದನ್ನು 
ಕೃಬಿಡಿಸ ವದು. ತತ್ತ್ವವು ಹೀಗಿರಬಹುದು, ಹಾಗಿರಬಹುದು - ಎಂದು 
ಊಹಿಸುವದಕ್ಕೆ ಎಡೆಯನ್ನುಂಟುಮಾಡಿಕೊಡುವದು. ಯಾವನಾದರೊಬ್ಬ 
ಬುದ್ಧಿಶಾಲಿಯು ಪರವ ಮಾಥ ೯ವು ಹೀಗೆ ಅಣುವಾಗಿರುವದು, ಹೀಗೆ 
ಸೂಕ್ತ ವಾಗಿರುತದೆ - ಎಂದು ತನ್ನ ಬುದ್ಧಿಯಿಂದ ತರ್ಕಿಸಿದರೆ, ಅವನಿಗಿಂತ 
ie ಜ0। ಅದಕ್ಕಿಂತಲೂ “ಸೂಕ್ಷ ತೆರವಾದ ರೂಪವನ್ನು 


ಕಾಶಕೋಪನಾಸಮಂಜರಿ ೮೩ 


ತರ್ಕಿಸಿಬಿಡುತಾನೆ. ಇದಕ್ಕೊಂದು ಉದಾಹರಣೆಯನ್ನು ಭೌತಿಕವಿಜ್ಞಾನದಿಂದ 
ಆರಿಸಿಕೊಳ್ಳಬಹುದು. ಬಾಹ್ಯವಸುಗಳಾದ ಪೃಥ್ವಿ ಅಪ್ಪು ತೇಜಸ್ಸು ವಾಯು, ಆಕಾಶ- 
ಮುಂತಾದವುಗಳ ನಿಜವನ್ನು “ಶೋಧಿಸುವದಕ್ಕೆ ದು ಪರೀಕ್ಷೆಗೆ ಹೊರಟ 
ವಿಜ್ಞಾನಶಾಸ್ತ್ರಗಳು ಪ್ರಪಂಚವೆ ವೆಲ್ಲ ಇಂತಿಷ ು ಮೂಲಧಾತುಗಳಿಂದ ಆಗಿರುತವೆ 
- ಎಂದು ಲೆಕ್ಕಮಾಡಿ ಕೆಲವು ಕಾಲದವರೆಗೆ ನಿಶ್ಚಯಿಸಿಕೊಂಡುಬಿಟ್ಟಿದ್ದವು. ಆ ವಸುಗಳ 
ಸೂಕ್ಷ ಗಳನ್ನು ಅಣುಗಳೆಂದು (0೩11೦195) ಒಂದು ವಿಶ್ಲೇಷ ಷಣದಿಂದ 
ಗೊತುವ ಬಾಡಿತೊಂಡಿದ್ದವು. ಆದರೆ ಕಾಲಾಂತರದಲ್ಲಿ ಆ ಅಣುಗಳು 
ಪರಮಾಣುಗಳಿಂದ (81೦0೧75) ಆಗಿರುವವೆಂದು ತಿಳಿಯಿತು. ಈಚೆಗೆ 
ಪರಮಾಣುಗಳಿಗಿಂತಲೂ ಸೂಕ್ಷ ಮಾದ ಭಾಗಗಳಿವೆ ಎಂದು ಗೊತಾಗಿದೆ ; ಆ 
ಅಣುತರಾಂಶಗಳಲ್ಲೂ ಸೂಕ್ಷ್ಮವಾದ ಭಾಗಗಳಿವೆ ಎಂದು ಗೊತಾಗಿದೆ ಆ 
ಅಣುತರಾಂಶಗಳೂ ದ್ರವ್ಯವೂ, ಶಕಿವಿಶೇಷವೊ ಹೇಳುವಹಾಗಿಲ್ಲವೆಂಬಲ್ಲಿಗೆ ಬಂದು 
ಮುಟ್ಟಿದಾರೆ! ಗಾಳಿಯು ಕಣ್ಣಿಗೆ ಕಾಣುವುದಿಲ್ಲವಾದರೂ ಅದು ಅನೇಕ ಅನಿಲ (0೩೨) 
ವಿಶೇಷಗಳಿಂದಾಗಿವೆ ಎಂದು ನಿಶ್ಚಯಿಸಿರುತ್ತಾರೆ. ಉಷ್ಠಶಕಿಗಿಂತಲೂ ಸೂಕ್ಷ್ಮವಾದ 
ಅಯಸ್ಕಾಂತಶಕಿ ವಿದ್ಯುಚ್ಛಕ್ತಿ- ಇವುಗಳೂ ಇವೆ ಎಂದು ಊಹಿಸಿರುತಾರೆ. ಇವುಗಳು 
ಯಾವವೂ ನಿಜವಲ್ಲವೆಂದು ತೋರಿಸಿಕೊಡುವದಕ್ಕೆ ಬರುವಂತಿಲ್ಲ; ಆದರೆ 
ಇವುಗಳಲ್ಲಿ ಯಾವದೊಂದೂ ಕೊನೆಯ ತತ್ತ್ವವೆಂದು ಯಾವನೊಬ್ಬನೂ ಎದೆ 
ತಟ್ಟಿಕೊಂಡು ಸಾರಲಾರನು | ಹೀಗಿದೆ ತರ್ಕದ ಮಾಹಾತ್ಮ್ಯ! 

ಆತ್ಮಜ್ಞಾನವನ್ನು ಮಾಡಿಕೊಳ್ಳುವದಕ್ಕೆ ಬೇಕಾಗಿರುವ ಸೂಕ್ಷ್ಮ ಬುದ್ಧಿಗೂ, 
ತರ್ಕಜ್ಞಾನದಿಂದ ಕಲ್ಪಿಸಿಕೊಳ್ಳ ಬಹುದಾದ ಸೂಕ್ಷ್ಮಬುದ್ದಿಗೂ ಇರುವ ತಾರತಮ್ಯವನ್ನು 
ಈಗ ನಾವು ಸ್ವಲ್ಪಮಟ್ಟಿಗೆ ಮನಸಿನಲ್ಲಿ ಕಲ್ಪಿಸಿಕೊಳ್ಳಬಹುದಾಗಿದೆ. ತರ್ಕವು 
ಹೊರಗಣ್ಣಿನಿಂದ ನೋಡಿದ್ದರ ಆಧಾರದಮೇಲೆ, ಅಥವಾ ಅದನ್ನು ಪ್ರಯೋಗ, 
ನಿರೀಕ್ಷಣ, ಸಂವಾದೀಕರಣ - ಮುಂತಾದ ಉಪಾಯಗಳಿಂದ ಪರೀಕ್ಷಿಸಿದ ಮೇಲೆ 
ಮಾಡಿಕೊಳ್ಳುವ ನಿಶ್ಚಯವನ್ನು ನಂಬುತದೆ. ಒಂದೊಂದು ವೇಳೆ ಬರಿಯ ಬುದ್ಧಿಯ 
ವಿಚಾರಕ್ರಮದ ನಿಯಮಗಳ ಆಧಾರದಮೇಲೆಯೇ ತತ ನಿರ್ಧಾರವನ್ನು 
ಮಾಡುವದಕ್ಕೆ ಹೋಗಿಬಿಡುತದೆ. ವಿಚಾರಕ್ರಮದ ನಿಯಮಗಳೆಂದರೆ ಯಾವವು? 
ಅವುಗಳನ್ನು ಗ ತರ್ಕವು ಹೇಗೆ ತತ್ತ್ವವನ್ನು ಮುಟ್ಟಲಾರದೆ ಮೋಸಹೋಗುತ್ತದೆ- 
ಎಂಬುದನ್ನು ಸಂಕ್ಸೇಪರೀತಿಯಿಂದ ಇಲ್ಲಿ ತಿಳಿಸು ವದು ಲಾಭಕರವಾದೀತು. 
ಮನುಷ್ಯನ ಅಂತಃಕರಣವು ಇಂದ್ರಿಯಗಳ ಮೂಲಕವಾಗಿ ಹೊರಗಿನ ವಸ್ತುಗಳನ್ನು 
ಗ್ರಹಿಸುತ್ತಿರುತದೆಯಷ್ಟೆ? ಇಂದ್ರಿಯಗಳಿಗೆ ಪೂರ್ಣತತ್ತೃವನ್ನು ಗ್ರಹಿಸುವ ಶಕ್ತಿ 
ಇರುವದಿಲ್ಲ ನದಿಯ ನೀರನ್ನು ತಂಬಿಗೆಯಲ್ಲಿ ಹಾಕಿಕೊಂಡು ಬರುವವರ ಹಾಗೆ 


೮೪ ಆತ್ಮತತ್ತ್ವವು ಅನುಭವೈಕಗಮ್ಮ ` 


ಒಂದೊಂದು ಇಂದ್ರಿಯವೂ ತನತನಗೆ ಸಿಕ್ಕುವಷ್ಟು ಪ್ರಮೇಯಭಾಗವನ್ನು 
ಹಿಡಿದುಕೊಳ್ಳುತ್ತಿರುತ್ತದೆ. ಅಂತಃಕರಣವು ಈ ವಿಷಯಗ್ರಹಣಕ್ಕೆ ನೆರವಾದರೇ 
ಇಂದ್ರಿಯವ್ಯಾಪಾರವೂ ಪೂರ್ಣವಾಗುವದರಿಂದ, ಈ ವ್ಯಾಪಾರದಲ್ಲಿ ಭಾಗವನ್ನು 
ವಹಿಸುವ ಜೀವನ ಬುದ್ದಿಗೆ ಪರಿಚ್ಚಿನ್ನವಾಗಿರುವ ತಿಳಿವಳಿಕೆಯೇ ಆಗುತಿರುತದೆ. 
ಇಂದ್ರಿಯಗಳು ತಿಳಿಸಿಕೊಡುವ ಶಬ್ವ ಸರ್ಶ, ರೂಪ, ರಸ, ಗಂಧ - 
ಮುಂತಾದವುಗಳನ್ನು ಒಟ್ಟುಗೂಡಿಸಿ ತಿಳಿದುಕೊಂಡ ಮೇಲೂ ಇಂಥ ವಸ್ತು ಈ 
ಕಾಲದಲ್ಲಿ ಈ ದೇಶದಲ್ಲಿ ಮಿಕ್ಕ ವಸುಗಳಿಗಿಂತ ಭಿನ್ನವಾಗಿರುತದೆ ಎಂದೇ ಬುದ್ಧಿಯು 
ಗೃಹಿಸಬೇಕಾಗಿರುತದೆ. ಹೀಗೆ ದೇಶಕಾಲವಸುಶರಿಚ್ಛೇದವಿಲ್ಲದೆ ವಿಷಯವನ್ನು 
'ನಿಶ್ಚಯಿಸುವದು ಬುದ್ದಿಗೆ ಸಾಧ್ಯವೇ ಇಲ್ಲ ಪ್ರಮೇಯಗಳು ಅನೇಕವಾಗಿವೆ, ಅವು 
ಪ್ರಮಾಣಗಳಿಂದಲೇ ಗೊತಾಗತಕ್ಕವು ಕ ದೇಶಕಾಲವಸುಗಳ ಪರಿಚ್ಛೇದದಿಂದಲೇ 
ಗೊತಾಗತಕ್ಕವು - ಎಂದು ಬುದ್ದಿಯು ನಿಶ್ಚಯಿಸಿಕೊಂಡುಬಿಟ್ಟಿರುತದೆ. ಆದ್ದರಿಂದಲೇ 
ಅದು ವಸ್ತು ನಿಶ್ಚಯಕ್ಕೆ ಕೆಲವು ನಿಯಮಗಳನ್ನು ಮಾಡಿಕೊಂಡಿದೆ. ಒಂದೇ ಕಾಲದಲ್ಲಿ 
ಒಂದೇ ವಸ್ತುಅನೇಕಸ್ಥಳಗಳಲ್ಲಿರಲಾರದು, ಒಂದು ಇನ್ನೊಂದಕ್ಕಿಂತ ದೊಡ್ಡದಾದರೆ, 
ಅದಕ್ಕಿಂತ ಚಿಕ್ಕದೂ ಆಗಿರಲಾರದು, ಒಂದೇ ವಸ್ತು ನಾನಾರೂಪದಲ್ಲಿರಲಾರದು - 
ಎಂದು ಮುಂತಾಗಿ ಕೆಲವು ತರ್ಕದ ತೀರ್ಮಾನಗಳನ್ನು ಅದು 
ಮಾಡಿಕೊಂಡುಬಿಟ್ಟಿರುತದೆ. ಆದರೆ ಈ ನಿಯಮಗಳು ಒಂದೇ ಸಮವಾ ಗಿರುವದಿಲ್ಲ, 
ವಿಷಯಗಳ ಪರೀಕ್ಸೆಯನ್ನು ಮಾಡಿದಂತೆ ವಿಚಾರದ ನಿಯಮಗಳೂ 
ಮಾರ್ಪಡಬೇಕಾಗಿಬರುತ್ತದೆ. ಆದ್ದರಿಂದ ಅದಕ್ಕೆ ಇಲ್ಲಿಗೆ ಕೊನೆಯನ್ನು ಮುಟ್ಟಿದೆವು, 
ಇದು ಅಲುಗಾಡದ ತತ್ತ್ವವು - ಎಂದು ನಿಶ್ಚಯಿಸುವ ಶಕ್ತಿಯು ಎಂದಿಗೂ ಬರುವ 
ಹಾಗಿಲ್ಲ ತಾರ್ಕಿಕನು ನಿಶ್ಚಯಿಸಿದ ತತ್ತ್ವವು ಕಾಲದೇಶಗಳ ಗತಿಯಿಂದ 
ಬದಲಾಯಿಸುತಲೇ ಹೋಗಬಹುದು. ಒಂದೊಂದು ವೇಳೆ ಈಗ ಮಾಡಿಕೊಂಡ 
ನಿಶ್ಚಯವೇ ಕಾಲಾಂತರದಲ್ಲಿ ತಪ್ಪೆಂದೂ ಆಗಬಹುದು | 

ಅಧ್ಯಾತ್ಮವಿಚಾರಕ್ರಮಕ್ಕೆ ಬೇಕಾದ ಬುದ್ಧಿಯು ಇಂಥದ್ದಲ್ಲ, ಅದಕ್ಕೆ 
ಬುದ್ಧಿಯಲ್ಲಿರುವ ರಾಗದ್ವೇಷಾದಿಗಳನ್ನು ತೆಗೆದುಹಾಕಿಕೊಳ್ಳುವದು, 
ತತ್ತ್ವವನ್ನು ಇದ್ದದ್ದು ಇದ್ದಂತೆ ಅರಿತುಕೊಳ್ಳುವದಕ್ಕೆ ಪ್ರಯತ್ನಿಸುವದು - 
ಇವೆರಡೇ ಮುಖ್ಯವಾಗಿ ಬೇಕಾಗಿರುವ ಸಾಧನಗಳು. ಇದಲ್ಲದೆ ತರ್ಕವು ಇಂದ್ರಿಯ 
ಮನಸುಗಳ ಬಲದಿಂದ ಹೊರಗಿನ ವಿಷಯಗಳನ್ನು ನೋಡಿ. ತನ್ನ ನಿಯಮಗಳನ್ನು 
ಗೊತ್ತುಪಡಿಸಿಕೊಂಡು ತತ ನಿರ್ಧಾರವನ್ನು ಮಾಡಿಕೊಳ್ಳುತಿರುವದು. ಅಧ್ಯಾತ್ಮ 
ವಿಚಾರವು ಪರಾವಲಂಬನಬುಲ್ಲದೆ, ನನ್ನ ಆತ್ಮನ ಸ್ವರೂಪವೇನು? - ಎಂಬುದನ್ನು 


ಕಾಶಕೋಪನ್ಯಾಸಮಂಜರಿ ಲ 


ಅನುಭವದಿಂದಲೇ ಕಂಡುಕೊಳ್ಳುವದಕ್ಕೆ ಪ್ರಯತ್ನಿಸುತ್ತಿರುವದು. ಆತ್ಮ ತತ್ತ್ವವು 
ಹೊರಗಿರುವ ಅನಾತ್ಮಪದಾರ್ಥಗಳಂತೆ ಪ್ರಮಾಣದಿಂದಾಗಲಿ ತರ್ಕದಿಂದಾಗಲಿ 
ನಿಶ್ಚಯಿಸುವದಕ್ಕೆ ಬರುವ ವಿಷಯವೇ ಅಲ್ಲ; ಎಲ್ಲಕ್ಕೂ ವಿಷಯಿಯಾಗಿರುವ ತತ್ತೃವು 
ಅದು. ಹೀಗಿರುವಾಗ ಈ ಆತ್ಮ ತತ್ತ್ವದ ಅರಿವು ತರ್ಕದಿಂದ ಹೇಗೆತಾನೆ ದೊರಕೀತು 9 
ಅಥವಾ ನಮ್ಮ ಒಳ ಅನುಭವದಿಂದ ಗೊತಾದ ನಿಶ್ಚಯವನ್ನು "ಇದು ಸರಿಯಲ್ಲ 
ಎಂದು ತರ್ಕವು ಹೇಗೆತಾನೆ ಅಳಿಸಿಹಾಕೀತು ? ತರ್ಕದ ದಾರಿಯೂ ಅಧ್ಯಾತ್ಮ 
ಚಿಂತನೆಯ ದಾರಿಯೂ ಪೂರ್ವಪಶ್ಚಿಮಗಳಂತೆ ಒಂದಕ್ಕೊಂದು 
ಅತ್ಯಂತ ಎರುದ್ದದಿಕ್ಕಿನಲ್ಲಿ ಹೋಗಿರುತವೆ. ಒಂದು ದಾರಿಯಲ್ಲಿ ಹೊರಟವನಿಗೆ 
ಇನ್ನೊಂದರ ಸುಳಿವೂ ಗೋಚರವಾಗುವಂತೆ ಇರುವದಿಲ್ಲ 

ಮೃತ್ಯುವು ನಚಿಕೇತನಿಗೆ ಹೀಗೆ ಆತ್ಮಜ್ಞಾನವು ದುರ್ಜೇಯವೆಂಬುದನ್ನೂ 
ಅತ್ಯಂತಸೂಕ್ಷ್ಮವೆಂಬುದನ್ನೂ, ಬಾಹ್ಯವಿಷಯತರ್ಕಬುದ್ದಿಗೆ ಆತ್ಮತತ್ತೃವು 
ಅಗಮ್ಯವೆಂಬುದನ್ನೂ ತಿಳಿಸಿ ಇಂತೆಂದನು ; "ಎಲೈ ನಚಿಕೇತನೆ, ನೀನು ಸತ್ಯವನ್ನೇ 
ಅರಿತುಕೊಳ್ಳಬೇಕೆಂಬ ಪಟ್ಟುಹಿಡಿದ ಮನಸಿನವನಾದ್ದರಿಂದ ನನ್ನನ್ನು ಕೇಳಿದೆ. ತರ್ಕಕ್ಕೆ 
ಎಂದೂ ಗೋಚರವಾಗದ ಈ ಪರಮಾರ್ಥವು ಅನನ್ಯಾನುಭವವುಳ್ಳ ಆಚಾರ್ಯನೇ 
ತಿಳಿಸಿಕೊಡಬಲ್ಲನೆಂಬುದನ್ನುನೀನು ಮನಗಂಡೆಯಲ್ಲ! ನಿನ್ನಂತೆ ಪ್ರಶ್ನೆಯನ್ನುಹಾಕಬಲ್ಲ 
ಶಿಷ್ಯನೇ ನಮಗಿರಲಿ |! ಪರಮಾರ್ಥವಿದ್ಯೆಯನ್ನೇ ಬಯಸಿ ಮಿಕ್ಕೆಲ್ಲವನ್ನೂ 
ಕಡೆಗಣಿಸಿದೆಯಲ್ಲ ನೀನೇ ಧನ್ಯ! ಇಂಥ ನಿಜವಾದ ಅಧಿಕಾರಿಯಾದ ಶಿಷ್ಯನು 
ದೊರೆತದ್ದರಿಂದ ನಾನೂ ಧನ್ಯ'! 


೧೧. ಆತ್ಮಜ್ಞಾನವು ಧರ್ಮಾಧರ್ಮಗಳನ್ನು 
ಮಾರಿದ ತತ್ತ್ವವನ್ನು ತಿಳಿಸುತದೆ 


ಜಾನಾಮ್ಯಹಗ್‌ಂ ಶೇವಧಿರಿತ್ಯನಿತ್ಯಂ ನ ಹೃಧ್ರುವೈಃ ಪ್ರಾಪ್ಯತೇ 
ಹಿ ಧ್ರುವಂ ತತ್‌ | ತತೋ ಮಯಾ ನಾಚಿಕೇತಶ್ಚಿತೋನಗ್ನಿ 


ಅನಿತ್ಯೈರ್ದ್ರವೈೈಃ ಪ್ರಾಪ್ತವಾನಸ್ಮಿ ನಿತ್ಯಮ್‌ | ೧೦ ॥ 


ಕಾಮಸ್ಕಾಪಿಂ ಜಗತಃ ಪ್ರತಿಷ್ಠಾಂ ಕ್ರತೋರಾನಂತ್ಯ - 
ಮಭಯಸ್ಕ ಪಾರಮ್‌ । ಸ್ತೋಮಮಹದುರುಗಾಯಂ ಪ್ರತಿಷ್ಠಾಂ 
ದೃಷ್ಟಾ ಷು ಧೃತ್ಯಾ ಧೀರೋ ನಚಿಕೇತೋಶತತೃಸ್ರಾಕ್ಟೀಃ 1 ೧೧ ॥ 


೮೬  ಆತ್ಸಜ್ಞಾನವು ಧರ್ಮಾಧರ್ಮಗಳನ್ನು ಮಾರಿದ ತತ್ತ್ವವನ್ನು ತಿಳಿಸುತ್ತದೆ 


ತಂ ದುರ್ದರ್ಶಂ ಗೂಢಮನುಪ್ರವಿಷ್ಠಂ ಗುಹಾಹಿತಂ. 
ಗಹ್ನರೇಷ್ಮಂ ಪುರಾಣಮ್‌ | ಅಧ್ಯಾತ್ಮಯೋಗಾಧಿಗಮೇನ 
ದೇವಂ ಮತ್ವಾ ಧೀರೋ ಹರ್ಷಶೋಕ್‌ ಜಹಾತಿ ll ೧೨ ॥ 


ಏತತ್‌ ಶ್ರುತ್ವಾ ಸಂಪರಿಗೃಹ್ಯ ಮರ್ತ್ಯಃ ಪ್ರವೃಹ್ಯ ಧರ್ಮ್ಯ- 
ಮಣುಮೇತಮಾಪ್ಯ | ಸ ಮೋದತೇ ಮೋದನೀಯಗ್‌ಂ 
ಹಿ ಲಬ್ಬ್ಯಾ ವಿವೃತಗ್‌ಂ ಸದ್ಮ ನಚಿಕೇತಸಂ ಮನ್ಯೇ I ೧೩ ॥ 


ಅನ್ಯತ್ರಧರ್ಮಾದನ್ಯತ್ರಾಧರ್ಮಾತ್‌ ಅನ್ಯತ್ರಾಸ್ಮಾತೃತಾಕೃತಾತ್‌ । 
ಅನ್ಯತ್ರ ಭೂತಾಚ್ಛ ಭವ್ಯಾಚ್ಯ ಯತತ್‌ ಪಶ್ಯಸಿ ತದ್ದದ | ೧೪ || 


ಈವರೆಗೆ ಯಮನು ಅಧ್ಯಾತ್ಮಜ್ಞಾನವು ಎಷ್ಟು ದುರ್ಲಭವೆಂಬುದನ್ನು 
ತಿಳಿಸಿಕೊಟ್ಟಿರುತಾನೆ. ಆತ್ಮವಿಷ ವನ್ನು ಶ್ರವಣಮಾಡುವದಾಗಲಿ ಶ್ರವಣಮಾಡಿದ 
ಮೇಲೆ ಅದರ ಅರಿವು ಉಂಟಾಗುವದಾಗಲಿ ಸಾಧಾರಣಪುಣ್ಯದ ಫಲವಲ್ಲ 
ಅಧ್ಯಾತ್ಮಜ್ಞಾನವು ತರ್ಕದ ಹಾದಿಯಿಂದ ದೊರಕುವದಲ್ಲ ಆ ಜ್ಞಾನವನ್ನು ತರ್ಕದಿಂದ 
ಹೊಡೆದುಹಾಕುವದೂ ಆಗುವಂತಿಲ್ಲ; ಆಗಮವನ್ನು ಬಲ್ಲ ಆಚಾರ್ಯನ 
ಉಪದೇಶದಿಂದ ಮಾತ್ರವೇ ಸಂಪಾದಿಸಿಕೊಳ್ಳಬಹುದು. ಪರಮಾತ್ಮನನ್ನು ಬಲ್ಲವನು 
ಪರಮಾತ್ಮನೇ ಆಗಿಬಿಟ್ಟಿರುತ್ತಾನೆ ; ಅವನ ಉಪದೇಶದಿಂದ ಅಧಿಕಾರಿಗೆ ಅವಶ್ಯವಾಗಿ 
ತತ್ತ್ವದ ಅರಿವಾಗುತ್ತದೆ - ಎಂಬುದು ಯಮನ ಉಪದೇಶದ ಸಾರವು. 

ಈ ಜ್ಞಾನದ ಫಲವು ಅಕ್ಷಯವಾಗಿರುತ್ತದೆಯಾದ್ದರಿಂದ ಇದನ್ನು 
ಕಷ್ಟಪಟ್ಟಾದರೂ ಸಂಪಾದಿಸಿಕೊಳ್ಳಬೇಕು - ಎಂಬುದನ್ನು ಈಗ ಯಮನು 
ಹೇಳುತಿದಾನೆ. ಕರ್ಮಫಲದ ಎಷಯಕ್ಕೆ ಜನರಿಗೆ ಬಹಳ ಅಕ್ಕರೆ. ಹಿಂದಿನ ಕಾಲದಲ್ಲಿ 
ಹಣವನ್ನು ನೆಲದಲ್ಲಿ ಹೂತಿಟ್ಟು ಕಾಲಾನುಕಾಲಕ್ಕೆ ಅದನ್ನು ತೆಗೆದುಕೊಂಡು 
ಉಪಯೋಗಿಸುತ್ತಿದ್ದರು. ಹಾಗೆಯೇ ಕರ್ಮವನ್ನು ಇಹಲೋಕದಲ್ಲಿಮಾಡಿದರೆ ಅದು 
ಕಾಲಾನುಕಾಲಕ್ಕೆ ಲೋಕಾಂತರದಲ್ಲಿ ಅವಶ್ಯವಾಗಿ ಫಲವನ್ನು ಕೊಡುವದು ಎಂಬ 
ನಂಬಿಕೆಯುಳ್ಳ ಆಸಿಕರು ಕರ್ಮವನ್ನು ಮಾಡಿ ಕರ್ಮಫಲವೆಂಬ ನಿಧಿಯನ್ನು 
ಕೂಡಿಹಾಕಿಕೊಳ್ಳುತ್ತಾರೆ. ಆದರೆ ಕೂಡಿಟ್ಟಹಣವು ಕೂತು ಉಂಡರೆ ಎಷ್ಟುಕಾಲತಾನೆ 
ಬಂದೀತು ? ಇದರಂತೆ ಕರ್ಮಫಲವೂ ಭೋಗಿ ಪದಕ್ಕೆ ನಿಯತಕಾಲದವರೆಗೆ 
ಮಾತ್ರ ಸಿಕ್ಕುತ್ತದೆ. ಯಜ್ಜಕರ್ಮದ ಸಾಮಗ್ರಿಗಳು ಯಾವವೂ ನಿತ್ಯವಲ್ಲ; ಅಂಥ 


ಕಾಶಕೋಪನ್ನಾಸಮಂಜರಿ ೮೭ 


ಅಧ್ರುವವಾದ ಸಾಮಗಿಗಳಿಂದ ಸಂಪಾದಿಸಿದ ಫಲವು ಹೇಗೆ ನಿತ್ಯವಾದೀತು ? 
ಪರಮಾತ್ಮನೆಂಬ ತತ ವು ಕಾಲಾತೀತವಾಗಿರುವದರಿಂದ ನಿತ್ಯವಾದದ್ದು ಅದನ್ನು 
ಯಾವದೊಂದು ಕರ್ಮದಿಂದಲಾಗಲಿ ಉಪಾಸನೆಯಿಂದಲಾಗಲಿ 
ಸಂಪಾದನೆಮಾಡಿಕೊಳ್ಳುವದು ಎಂದಿಗೂ ಆಗಲಾರದು. ಅನಿತ್ಯವಾದ ಸಾಧನದಿಂದ 
ಅನಿತ್ಯವಾದ ಫಲವು ಮಟ್ಟಿಗೆ ದೊರಕೀತು. 

ಯಮನು ನಚಿಕೇತನಿಗೆ ಹೇಳುತಿರುವದೇನೆಂದರೆ : ಎಲೈ ನಚಿಕೇತನೆ, 
ಅನಿತ್ಯವಾದ ಕರ್ಮದಿಂದ ಅನಿತ್ಯವಾದ ಸುಖವೇ ದೊರಕೀತೆಂಬುದನ್ನು ತಿಳಿದು 
ತಿಳಿದೂ ನಾನು ನಾಚಿಕೇತಾಗ್ನಿಯನ್ನು - ನಿನಗೆ ಈಗ ಉಪದೇಶಮಾಡಿದೆನಲ್ಪ ಆ 
ಅಗ್ನಿವಿದೈೆಯನ್ನು - ಸಾಧಿಸಿದೆನು. ಇಗೊ, ಅದರ ಫಲವಾಗಿ ನನಗೆ ಈ 
ಯಾಮ್ಯಪದವು ದೊರಕಿದೆ, ಈ ಕಲವು ಮುಗಿಯುವವರೆಗೂ ಇರುವದಾದ್ದರಿಂದ 
ಇದೂ ಒಂದು ದೃಷ್ಟಿಯಿಂದ ನಿತ್ಯವೇ ನರಿ; ಆದರೆ ಅಧ್ಯಾತ್ಮವಿದ್ಯೆಯಿಂದ ದೊರಕುವ 
ಪರಮಾತ್ಕಭಾವಕ್ಕೆ ಹೋಲಿಸಿದರೆ ಇದೂ ಅನಿತ್ಯವೇ. ಒಂದು ದೃಷ್ಟಿಯಿಂದ ನೀನು 
ನನಗಿಂತಲೂ ವಿರಕನು, ನನಗಿಂತಲೂ ಪರತತ್ವ ಜ್ಞಾನದಲ್ಲಿ ಹೆಚ್ಚು 
ಅಭಿಲಾಷೆಯುಳ್ಳವನು. ಏಕೆಂದರೆ ನೀನು ಹಿರಣ್ಯಗರ್ಭನ ಪದವಿಯಲ್ಲಿ ಕೂಡ 
ಅನಾಸಕನಾಗಿರುವೆ. ಈ ಪದವಿಯೇನೂ ಸಾಮಾನ್ಯವಾದದ್ದಲ್ಲ ಏಕೆಂದರೆ 
ಲೋಕದಲ್ಲಿ ಪಡೆದುಕೊಳ್ಳಬಹುದಾದ ಕಾಮಭೋಗಗಳಿಗೆ ಇದೇ ಅವಧಿಯು ; 
ಈ ಸಂಸಾರದಲ್ಲಿಜೀವರು ಪಡೆದುಕೊಳ್ಳಬಹುದಾದ ಕಾಮಗಳು ಇದಕ್ಕಿಂತ ಹೆಚ್ಚಿನವು 
ಮತ್ತೆ ಯಾವವೂ ಇರುವದಿಲ್ಲ ಈ ಪದವಿಯಲ್ಲಿರುವವನಿಗೆ ಯಾವದರ 
ಸಂಕಲ್ಪವುಂಟಾದರೂ ಅದು ಆ ಕ್ಷಣದಲ್ಲಿಯೇ ಅಪ್ರಯತ್ನವಾಗಿ ಸಿದ್ಧವಾಗುವದು. 
ಇದಲ್ಲದೆ ಈ ಪದವಿಯು ಇಡಿಯ ಜಗತಿಗೇ ಪ್ರತಿಷ್ಠೆಯಾಗಿರುತದೆ ; ಇದು 
ಸಮಷ್ಟಿಯಾಗಿರುವದರಿಂದ ಇದನ್ನಾಶ್ರಯಿಸಿಯೇ ಜಗತೆಲ್ಲವೂ ಇದ್ದುಕೊಂಡಿರುತದೆ. 
ಜಗತಿನಲ್ಲಿರುವವರ ಕಾರ್ಯಕರಣಗಳೆಲ್ಲವೂ ಸಮುದ್ರದಲ್ಲಿ ಅಲೆಗಳಂತೆಯೂ 
ಕಾಡಿನಲ್ಲಿಮರಗಳಂತೆಯೂ ಓರಣ್ಯಗರ್ಭನಲ್ಲಿಯೇ ಅಡಕವಾಗಿರುತವೆ. ಇಷ್ಟೇ ಅಲ್ಲ 
ಇದು ಕ್ರತುವಿಗೂ ಆನಂತ್ಯವು, ಉಪಾಸನೆಗೆ ಸಿಕ್ಕಬಹುದಾದ ತೀರ ಹೆಚ್ಚಿನ ಫಲವು. 
ಮಿಕ್ಕ ಉಪಾಸಕರು ಆಯಾ ಉಪಾಸನೆಯಿಂದ ಪಡೆದುಕೊಳ್ಳಬಹುದಾದ ಆಯಾ 
ದೇವತೆಯ ಸಾಯುಜ್ಯವನ್ನು ಹೊಂದುತಾರೆ ; ಆದರೆ ದೇವತೆಗಳೆಲ್ಲರೂ ಹಿರಣ್ಯ 
ಗರ್ಭನ ಅಂಗಗಳೇ ಆಗಿರುತ್ತಾರಾದ್ದರಿಂದ ಪ ಪದವಿಯನ್ನು ಪಡೆದವನಿಗೆ 
ಉಪಾಸನೆಯ ಪರಮಫಲವು ದೊರಕಿರುತ್ತದೆ. ಇದು ಅಭಯದ ಪಾರವು. 


೮೮ ಆತ್ಮಜ್ಞಾನವು ಧರ್ಮಾಧರ್ಮಗಳನ್ನು ಮಾರಿಡ ತತ್ತ್ವವನ್ನು ತಿಳಿಸುತ್ತದೆ 


ಭಯವೆಂಬುದು ತನಗಿಂತ ಎರಡನೆಯದಾದ ನಿಮಿತದಿಂದಲಲ್ಲವೆ, ಆಗಬೇಕು 9. 
ಆದರೆ ಎಲ್ಲದರ ಒಟ್ಟಾಗಿರುವ ಹಿರಣ್ಯಗರ್ಭನಿಗೆ ಎರಡನೆಯದೆಂಬುದೆಲ್ಲಿ? ಆದ್ದರಿಂದ 
ಅವನಿಗೆ ಮತ್ತೆ ಯಾವದರಿಂದಲೂ ಭಯವು ಆಗುವಹಾಗಿರುವದಿಲ್ಲ ಆದ್ದರಿಂದ 
ವ್ಯಾಕ್ಸತಪ್ರಪಂಚದಲ್ಲಿ ಪಡೆದುಕೊಳ್ಳಬಹುದಾದ ಅಭಯಕ್ಕೆ ಇದೇ ಕೊನೆ, ಇದಕ್ಕಿಂತ 
ಹೆಚ್ಚಿನ ಅಭಯಸ್ಥಾನವು ಇನ್ನೊಂದಿಲ್ಲ ಇದೂ ಅಲ್ಲದೆ, ಇದು ಸ್ಫೋಮವು, 
ಅತ್ಯಂತಸ್ಫೋತ್ರಾರ್ಹವಾದ ಪದವಿಯು ; ಮತ್ತು ಮಹತಾದದ್ದು: ಅಣಿಮಾ, 
ಮಹಿಮಾ - ಮುಂತಾದ ಅಷ್ಟೈಶ್ಚರ್ಯಗಳೂ ಇಲ್ಲಿದೊರಕಿರುವದರಿಂದ ಇದಕ್ಕಿ ತ 
ದೊಡ್ಡ ಪದವಿಯು ಮತೊಂದಿರುವಹಾಗಿಲ್ಲ; ಇದು ಉರುಗಾಯವು, ಎಂದರೆ 
ಎಲ್ಲಾಬಗೆಯಿಂದಲೂ ಹೆಚ್ಚಿನ ಗತಿಯು. ಇದೇ ಪ್ರತಿಷ್ಠೆಯು, ಆತ್ಮನಿಗೆ ಮಿಗಿಲಿಲ್ಲದ 
ಸ್ಥಿತಿಯು. ಇಂಥ ಉತ್ಕೃಷ್ಟವಾದ. ಪದವಿಯು ಕೂಡ ನಿನಗೆ 
ಸುಖಪ್ರಾಪ್ಯವಾಗಿರುವದೆಂಬುದನ್ನು ತಿಳಿದೂ ಧೈರ್ಯದಿಂದ ಕೈಬಿಟ್ಟೆಯಲ್ಲ ! ನೀನು 
ಎಂಥ ವಿವೇಕಿಯು! ಇಂಥ ಉತ್ತಮವಾದ ಸಂಸಾರಭೋಗಗಳನ್ನು ಯಾವನುತಾನೆ 
ಒಲ್ಲೆನೆಂದಾನು ? ಎಂಥ ಉತಮಗುಣಶಾಲಿ ನೀನು! 

ಹಿರಣ್ಯಗರ್ಭಸ್ಥಾನವೇ ಇಷ್ಟು ಹೆಚ್ಚಿನದಾದರೆ, ಪರಮಾತ್ಮಭಾವದಲ್ಲಿ 
ಇದಕ್ಕಿಂತಲೂ ಇನ್ನುಯಾವ ಹೆಚ್ಚುಗಾರಿಕೆಯಿದ್ದೀತು? - ಎಂಬ ಪ್ರಶ್ನೆಯು ಏಳುವದು 
ಸ್ವಾಭಾವಿಕವಷ್ಟೆ Ys ಇದಕ್ಕೆ ಉತ್ತರವನ್ನು ಯಮನು ಹೀಗೆ ಹೇಳಿರುತಾನೆ : ಆ 
ಪರಮಾರ್ಥತತ್ತ ನು ಸಾಮಾನ್ಯರ ಅನುಭವಕ್ಕೆ ಗೋಚರವಾಗುವದೇ ಅಲ್ಲ 
ಏಕೆಂದರೆ ಇಂದ್ರಿಯಕ್ಕೆ ಗೋಚರವಾಗದೆ ಇರುವ ಸೂಕ್ಷ್ಮಃ ತತ್ತ್ವಗಳೆಲ್ಲಕ್ಕಿಂತಲೂ ಅದು 
ಸೂಕ್ಸ್ಮತರವಾದದ್ದು ಅತ್ಯಂತಗೂಢಸ್ನಾನವನ್ನು ಹೊಕ್ಕಿರುವಂಥದದು. ಪ್ರಕೃತಿಯ 
ವಿಕಾರಗಳಾದ ವಿಷಯಗಳ ಅನುಭವದಲ್ಲಿ ಮಗ್ಗರಾಗಿರುವವರ ಅರಿವಿಗೆ ಅದು 
ಎಂದಿಗೂ ಗೋಚರವಾಗತಕ್ಕದ್ದಲ್ಲ ಅದು ಬೈದ ಯಗುಹೆಯಲ್ಲಿ 
ಇದ್ದುಕೊಂಡಿರುವದು ತಮ್ಮ ತಮ್ಮೊಳಗೇ ನೋಡಿಕೊಳ್ಳುವವರಿಗೆ 
ಅಂತಃಕರಣದಲ್ಲಿಯೇ ಅದು ತಿಳಿಯಬರತಕ್ಕದ್ದಾಗಿದೆ, ವಿಷಯಗಳಂತೆ ಜ್ಲಾತ್ಸವಿನ 
ಹೊರಗೆ ಕಾಣುವಂಥದ್ದಲ್ಲ ಗಹ್ಪರದಲ್ಲಿದುಕೊಂಡಿರುವದು, ತಡೆದುಕೊಳ್ಳಲಾಗದ 
ಅನೇಕ ಅನರ್ಥಗಳ ಗುಂಪಿನೊಡನೆ ಸಿಲುಕಿಕೊಂಡಿರತಕ್ಕದ್ದು ನಿಜವಾದ ತನ್ನ 
ಸ್ವರೂಪದಿಂದ ಪರಮಾನಂದಸ್ನರೂಪವೇ ಆಗಿರುತಿದ್ದರ್ಲೂ ಅಜ್ಜರ ದೃಷ್ಟಿಯಿಂದ 
ಅಂತಃಕರಣದ ವೃತಿಗಳ ಸಂಬಂಧದಿಂದ ನೋಡುವವನು, ಕೇಳುವವನು, 
ಆಲೋಚಿಸುವವನು - ಎಂದು ವಿವಿಧರೂಪಗಳನ್ನು ತಾಳುತ್ತಾ ಬಗೆಬಗೆಯ 


ಕಾತಕೋಪನ್ಯಾಸಮಂಜರಿ ರ್ಲ 


ಸಂಸಾರಚಿಂತೆಗಳೊಳಗೆ ಸಿಲುಕಿಕೊಂಡಿರುವಂತೆ ತೋರಿಬರುತಿರುವದು. ಹೀಗೆ 
ಹೃದಯಗುಹೆಯಲ್ಲಿದ್ದುಕೊಂಡು ಸಂಸಾರಾನರ್ಥಪರಂಪರೆಗಳಿಗೆ 
ಸಿಕ್ಕಿಕೊಂಡಂತಿರುವದರಿಂದ ಅದರ ನಿಜವನ್ನು ಕಂಡುಕೊಳ್ಳುವದು ಬಹಳ 
ಕಷ್ಟವಾಗಿರುತದೆ. 

ಹೀಗೆ ತ್ರಿಗುಣಮಯವಾದ ಮಾಯೆಯಿಂದ ಮೋಹಿತರಾಗಿರುವದರಿಂದಲೇ 
ಜನರು ತಮ್ಮ ತಮ್ಮ ಹೃದಯದಲ್ಲಿಯೇ ಅಡಗಿಕೊಂಡಿರುವ ಈ 
ತತ್ತ್ವವನ್ನು ಕಂಡುಕೊಳ್ಳಲಾರದೆ ಸಂಸಾರದುಃಖಸಂಕಟದಿಂದ ನರಳುತಿರುವರು. 
ಆದರೆ "ಯಾವ ಪುರಾಣಪುರುಷನಿಂದಲೇ ಈ ಸಂಸಾರಮಾಯಾವಕ್ಷವು 
ಹುಟ್ಟಿಬೆಳೆದು ಹರಡಿಕೊಂಡಿರುವದೋ ಆತನನ್ನೇ ನಾನು ಶರಣುಹೊಕ್ಕಿರುವೆನು' 
ಎಂದು ಯಾರು ಆತನನ್ನೇ Wi ಅವರು ಈ ಮಾಯೆಯನ್ನು ದಾಟುವರು. 
ಪರಮಾತ್ಮನನ್ನು ಸೇರುವ ಈ ಕ್ರಮಕ್ಕೆ  ಅಧ್ಯಾತ್ಮಯೋಗವೆಂದು ಹೆಸರು. 
ಇಂದ್ರಿಯಗಳು ವಿಷಯದಲ್ಲಿಯೇ ಆಡುತ್ತರುವವರೆಗೆ ಮಾಯೆಯ ಕೋಟಲೆಯು 
ತಪ್ಪುವದಿಲ್ಲ; ಆದ್ದರಿಂದ ಸ ಸಾಧಕನಾದವನು ವಿಷಯಗಳ ಅನಾ ಸಾರತೆಯನ್ನೂ 
ಅನಿತ್ಯತ್ತವನ್ನೂ ಸು ಅವುಗಳಲ್ಲಿ ಅನಾಸಕನಾಗಬೇಕು. ಆ ಬಳಿಕ ಪರಮಾತ್ಮನನ್ನೇ 
ಸೇರುವ ದೃಢಸಂಕಲ್ಪದಿಂದ ಸದ್ಗುರುವಾದವನ ಉಪದೇಶದಿಂದ ಆತ್ಮನ ಬಳಿಗೆ 
ಕ್ರಮಕ್ರಮವಾಗಿ ಹಿಂಜರಿಯಬೇಕು. ಆಮೇಲೆ ಆತ್ಮನಲ್ಲಿಯೇ ಚಿತ್ತವನ್ನು 
ನೆಲೆನಿಲ್ಲಿಸಿಕೊಳ್ಳಬೇಕು. ಈ ಅಧ್ಯಾತ್ಮಯೋಗವನ್ನು ಸಂಪಾದಿಸಿಕೊಂಡವನು 
ಚಿತ್ಪಕಾಶಸ್ತರೂಪನಾದ ಈ ದೇವನನ್ನು ಅರಿತುಕೊಳ್ಳುವನು. ಹಾಗೆ 
ಅರಿತುಕೊಂಡಾಗ ಈಗ ಕಾಣುತಿರುವ ಮೇಲುಕೀಳಿನ ಭಾವಗಳು ಆತ್ಮನಲ್ಲಿ ಕಾಣದೆ 
ಇರುವವು. ಒಳ್ಳೆಯದಾದರೆ ಉಬ್ಬುವದು, ಕೆಟ್ಟದ್ದಾದರೆ ಶೋಕಿಸುವದು - ಎಂಬ 
A 1 ಆತ್ಯ ಂತಿಕವಾಗಿ ತೂ ೫0) ನಿತ್ಯವಾದ ಆತ್ಮನ 
ಪರಮಾನಂದವು ಚು ಸು 


ಎಲೈ ನಚಿಕೇತನೆ, ಈಗ ನಿನ್ನ ಪ್ರಾರ್ಥನೆಯಂತೆ ಪರಮಾತ್ನತತ್ವ್ವವನ್ನು 
ಪವರ ಇದನ್ನು ಆಗಮವನ್ನರಿತುಕೊಂಡಿರುವ ಆಚಾರ್ಯನ ಅನುಗ್ರ ಹದಿಂದ 
ಶ್ರವಣಮಾಡಿ, ಇದೇ ನನ್ನ ಆತ್ಮಸ್ತರೂಪವು ಎಂದು ಮನಸಿಗೆ ಅಳವಡಿಸಿಕೊಂಡ 
ಮರ್ತ್ಯನು ಧವ ರ್ಮಕ್ಕೆ edn ಘಃ ಸೂಕ್ತ ನಾದ ಆತ್ಮನನ್ನು 
uN ಳಿಂದ ಜು ಪಡೆದುಕೊಳ್ಳುವನು. ಅಂಥ ಜ್ಞಾನಿಯು 


೯0 ಆತ್ಮಜ್ಞಾನವು ಧರ್ಮಾಧರ್ಮಗಳನ್ನು ಮಾಧಿದ ತತ್ತ್ವವನ್ನು ತಿಳಿಸುತ್ತದೆ 


ಆನಂದದಾಯಕವಾದ ಪರಮಾತ್ಮನನ್ನು ಪಡೆದುಕೊಂಡದ್ದರಿಂದ ಎಂದೆಂದಿಗೂ 
ಆನಂದದಿಂದಿರುವನು. ಎಲೈ ನಚಿಕೇತನೆ, ಈ ಆನಂದಭವನವು ನಿನ್ನ ಪಾಲಿಗೆ 
ಬಾಗಿಲುತೆಗೆದುಕೊಂಡಿರುವದೆಂದು ನಾನು ಭಾವಿಸಿರುವೆನು. ನೀನು ನಿಜವಾಗಿಯೂ 
ಪರಮಾತ್ಮಜ್ಞಾನಕ್ಕೆ ತಕ್ಕ ಅಧಿಕಾರಿಯು - ಎಂದು ಯಮನು ನುಡಿದನು. 


ಈವರೆಗೆ ಯಮನು ಹೇಳಿರುವದರ ಸಾರವಿಷ್ಟು: ಕರ್ಮೋಪಾಸನೆಗಳ 
ಸಮುಚ್ಚಯದಿಂದ ಪಡೆದುಕೊಳ್ಳಬಹುದಾದ ಪರಮಗತಿ ಎಂದರೆ ಹಿರಣ್ಯ ಗರ್ಭತ್ವ, 
ನಾಮರೂಪಗಳಿಂದ ವಿಂಗಡಿಸಿಕೊಂಡು ಹರಡಿರುವ ಈ ಪ್ರಪಂಚದಲ್ಲಿ ಧರ್ಮ, 
ಜ್ಞಾನ, ಐಶ್ಚರ್ಯ, ಸುಖ - ಇವುಗಳ ಪರಮಾವಧಿಯು ಈ ಬ್ರಹ್ಮಲೋಕದಲ್ಲಿ 
ಮಾತ್ರವೇ ಕಾಣಬರತಕ್ಕದ್ದು ಈ ಹೆಚ್ಚಿನ ಫಲವು ಇರುವಷ್ಟು ಕಾಲ ಮತ್ತೆ 
ಯಾವದೊಂದೂ ಇರುವಂತಿಲ್ಲ ಆದರೇನು ? ಇದುಕೂಡ ಅವಿದ್ಯಾ 
ಭೂಮಿಕೆಯೇ. ಪರಮಾರ್ಥತತ್ತ್ವವು ಇದನ್ನೂ ಮಾರಿರುತದೆ. ಅದನ್ನು ಯಾವ 
ಕರ್ಮದಿಂದಾಗಲಿ, ಯಾವ ಉಪಾಸನೆಯಿಂದಲಾಗಲಿ, ಪಡೆದುಕೊಳ್ಳುವದು 
ಆಗಲಾರದು, ಅದರ ನಿಜವನ್ನು ಪುರುಷಮತಿಯಿಂದ ಉಂಟಾದ ಯಾವ ತರ್ಕವೂ 
ಊಹಿಸಿ ನಿರ್ಧರಿಸಲಾರದು. ಮಾನವನು ತನ್ನ ಬುದ್ಧಿಯನ್ನು ಎಷ್ಟೋ 
ಸೂಕ್ಷ್ಮವಾಗಿರಿಸಿಕೊಂಡು ತರ್ಕಿಸಿದರೂ, ಅದನ್ನು ಮನಸಿನಲ್ಲಿ ಕಲ್ಪಿಸಿಕೊಳ್ಳುವದು 
ಆಗಲಾರದು. ತನ್ನ ಪ್ರಯತ್ನದಿಂದ ಅಥವಾ ಶಾಸ್ತ್ರೋಕವಾದ ಕರ್ಮೋಪಾಸನೆಗಳ 
ಮೂಲಕ ಎಷ್ಟೇ ಕಷ್ಟತಮವಾದ ಸಾಧನವನ್ನು ಅಳವಡಿಸಿಕೊಂಡರೂ ಅದನ್ನು 
ಎಟುಕಿಸಿಕೊಳ್ಳುವದು ಆಗಲಾರದು. ಜೀವಮಾತ್ರಕ್ಕೆ ಸ್ವಾಭಾವಿಕವಾಗಿರುವ 
ಅವಿದ್ಯೆಯನ್ನು ಆಗಮಜ್ಜನಾದ ಸದ್ಯುರುವಿನ ಬೋಧೆಯಿಂದ : 
ತೊಲಗಿಸಿಕೊಳ್ಳುವದೊಂದೇ ಆ ಪರಮಾತ್ಮ ತತ ನನ್ನು ಅರಿತುಕೊಳ್ಳುವದಕ್ಕೂ 
ಕಲನಾತೀತವಾದ ಆ ನಿತ್ಯಾನಂದವನ್ನು ಪಡೆದುಕೊಳ್ಳುವದಕ್ಕೂ ಉಪಾಯವು. 


ಈ ಮಾತನ್ನು ಕೇಳಿ ನಚಿಕೇತನಿಗೆ ಪರಮಸಂತೋಷವಾಯಿತು. ವೈರಾಗ್ಯ 
ಮಾತ್ರದಿಂದ ಅವನು ಆತ್ಮತತ್ತ ನನ್ನು ಕುರಿತ ಪ್ರಶ್ನೆಯನ್ನು ಮಾಡಿದನು. 
ದೇಹಾದ್ಯತೀತನಾದ ಆತ್ಮನು ಇದಾನೆಯೆ, ಇಲ್ಲವೆ ? - ಎಂಬ ಸಂಶಯವನ್ನು 
ಬಗೆಹರಿಸಿಕೊಳ್ಳಬೇಕೆಂದು ಅವನಿಗೆ ಆಶೆಯಿತ್ತು ಅದರ ಮರ್ಮವನ್ನು ದೇವತೆಗಳು 
ಕೂಡ ಅರಿಯರೆಂದು ಯಮನು ಹೇಳಿದ್ದದರಿಂದ ಅವನಿಗೆ ಆ ಪ್ರಶ್ನೆಗೆ ಉತ್ತರವನ್ನು 
ಪಡೆಯಬೇಕೆಂಬ ತವಕವು ಹೆಚ್ಚಿತ್ತು ಈಗ ಬ್ರಹ್ನ್ಮಲೋಕಾಂತವಾದ ಫಲವೂ ಅದಕ್ಕೆ 


ಕಾಶಕೋಪನಾ.ಸಮಂಜರಿ ೯೧ 


ಬೇಕಾದ ಶಾಸ್ತ್ರೀಯಕರ್ಮೋಪಾಸನೆಗಳ ರೂಪವಾದ ಸಾಧನವೂ 
ಅವಿದ್ಯಾಭೂಮಿಕೆಯಲ್ಲಿಯೇ ಇರುವವೆಂದೂ ಅವಿದ್ಯಾಭೂಮಿಕೆಯ ತರ್ಕದಿಂದ 
ಊಹಿಸಿ ನಿಶ್ಚಯಿಸುವದಕ್ಕಾಗಲಿ ಶಾಸ್ತ್ರೀಯಸಾಧನೆಯಿಂದ ಪಡೆದುಕೊಳ್ಳುವದಕ್ಕಾಗಲಿ 
ಸಾಧ್ಯವಾಗದ ಪರಮಾರ್ಥಜ್ಞಾನವೂ ನಿರತಿಶಯಪರಮಾನಂದದ ಪ್ರಾಪ್ತಿಯೂ 
ವಿಶಿಷ್ಠಕ್ರಮದಿಂದ ಉಪದೇಶಮಾಡುವ ಗುರುವಿನ ಅನುಗ್ರಹದಿಂದ ಈಗಲೇ 
ಇಲ್ಲಿಯೇ ದೊರಕುವದೆಂದೂ ತಿಳಿದಮೇಲೆ ಅವನಿಗೆ ಈ ಆತ್ಮಜ್ಞಾನವನ್ನು 
ಹೇಗಾದರೂ ಸಂಪಾದಿಸಿಕೊಂಡೇ ತೀರಬೇಕೆಂಬ ತಹತಹವು ಬಲವಾಯಿತು. 
ನಚಿಕೇತನಿಗೆ ಇದನ್ನು ಪಡೆದುಕೊಳ್ಳುವ ಯೋಗ್ಯತೆಯಿದೆ - ಎಂಬುದನ್ನು ಯಮನು 
ಹೇಳಿದ ಮೇಲಂತೂ ಪರಮಾರ್ಥತತ್ತೃದ ಮರ್ಮವನ್ನು ಸಫಲವಾಗಿ 
ಉಪದೇಶಿಸಬಲ್ಲ ಯಮಧರ್ಮರಾಜನೇ ತನ್ನೆದುರಿಗೆ ಇರುವ ಈ ಸುಸಂಧಿಯನ್ನು 
ಎಂದಿಗೂ ಕಳೆದುಕೊಳ್ಳಬಾರದೆಂದು ದೃಢನಿಶ್ಚಯವಾಯಿತು. ಆದ್ದರಿಂದ ಅವನು 
ಯಮನನ್ನು ಕುರಿತು ಈ ಪ್ರಾರ್ಥನೆಯನ್ನು ಮಾಡಿಕೊಂಡನು. 

“ಭಗವಂತನೆ, ನಾನು ಪರಮಾರ್ಥಜ್ಞಾನಕ್ಕೆ ಯೋಗ್ಯನೆಂದು ನಿನಗೆ 
ತೋಚಿರುತ್ತದೆ. ಮತ್ತು ನನ್ನಲ್ಲಿ ನೀನು ಪ್ರಸನ್ನನಾಗಿರುವೆಯೆಂದೂ ನೀನು ಮಾಡಿದ 
ಪ್ರಶಂಸೆಯಿಂದಲೇ ನನಗೆ ಭಾಸವಾಗಿರುತದೆ. ಆದ್ದರಿಂದ ನಾನು ಕೇಳಿದ ಮೂರನೆಯ 
ವರದ ಅನುಗ್ರಹರೂಪವಾಗಿ ನನಗೆ ಈ ಆತ್ಮಜ್ಞಾನವನ್ನು ದಯವಿಟ್ಟುಉಪದೇಶಿಸು. 
ನೀನು ಹೇಳಿರುವದರ ಮೇಲಿಂದ ನನಗೆ ಗೊತಾಗುವದೇನೆಂದರೆ ಈ 
ಅಮೋಘತತ್ತ್ವವು ಪುಣ್ಯಪಾಪಗಳ ಕ್ಷೇತ್ರದೊಳಗೆ ಇರುವದಿಲ್ಲ ಮತ್ತುಇದು ನಮಗೆ 
ತಿಳಿದಿರುವ ಕಾರ್ಯಕಾರಣಭಾವದ ಕ್ಷೇತ್ರಕ್ಕೆ ಹೊರಚ್ಚಾಗಿಯೇ ಇರುತ್ತದೆ. ಇದಲ್ಲದೆ 
ಇದು ಭೂತಕಾಲ, ಭವಿಷ್ಯತ್ಕಾಲ - ಇವುಗಳಿಂದಾಚೆಗೆ ಇರುತದೆ. ಇಂಥ ತತ್ತ್ವವನ್ನು 
ನನಗೆ ಹೇಳಿಕೊಡುತ್ತೇನೆಂದೆಯಲ್ಲ! ನಾನೇ ಧನ್ಯನು. ಇಂಥ ತತ್ತ್ವವನ್ನು ಮರ್ತ್ಯರಾದ 
ನಮ್ಮಂಥವರು ಹೇಗೆತಾನೆ ತಮ್ಮ ಕ್ಷುದ್ರಮನಸಿನಿಂದ ಊಹಿಸಲಾಪರು ? ಆಧಿ 
ಕಾರಿಕಪುರುಷರಾದ ನಿನ್ನಂಥ ಮಹಾನುಭಾವರು ಮಾತ್ರವೇ ಇದರ ಗುಟ್ಟನ್ನು 
ಶಿಳಿಯಬಲ್ಲರು. ಉಳಿದವರಿಗೆ ತಿಳಿಸಿಕೊಡಲೂ ಬಲ್ಲರು. ಆದ್ದರಿಂದ ದಯವಿಟ್ಟು 
ನನಗೆ ಈ ನಿನ್ನ ಅನುಭವದಲ್ಲಿರುವ ಪರತತ್ತ್ವವನ್ನು ತಿಳಿಸಿ ಕಾಪಾಡು !'' 

ನಚಿಕೇತನು ಕೇಳಿಕೊಂಡ ಈ ಆತ್ಮಜ್ಞಾನದ ವಿಷಯದ ಆಳವನ್ನು 
ಜಿಜ್ಞಾಸುಗಳು ಚೆನ್ನಾಗಿ ಮನದಟ್ಟುಮಾಡಿಕೊಳ್ಳುವದು ಅವಶ್ಯವು. "ಮೃತನಾದ 
ಮನುಷ್ಯನ ವಿಷಯಕ್ಕೆ ಇದಾನೊ, ಇಲ್ಲವೊ - ಎಂಬ ಸಂಶಯವುಂಟಷ್ಟೆ? ಅದನ್ನು 
ನನಗೆ ಬಗೆಹರಿಸಿ ತಿಳುಹು' (೧-೨೦) ಎಂಬ ಪ್ರಶ್ನೆಯಲ್ಲಿ ಯಾವ ಯಾವ 


೯೨ ಆತ್ಮಜ್ಞಾನವು ಧರ್ಮಾಧರ್ಮಗಳನ್ನು ಮಾರಿದ ತತ್ತ್ವವನ್ನು ತಿಳಿಸುತ್ತದೆ 


ಅಭಿಪ್ರಾಯಗಳು ಅಡಕವಾಗಿದ್ದವೆಂಬುದನ್ನು ಪೂರ್ಣವಾಗಿ ಮನಗಾಣಲು ಈಗ 
ಸಮಯವಾಗಿರುತ್ತದೆ. ತಟ್ಟನೆ ನೋಡಿದರೆ ಸತ್ತ ಮನುಷ್ಯನು ಬದುಕಿರುತಾನೊ, 
ಇಲ್ಲವೊ ? - ಎಂಬಿಷ್ಠನ್ನೇ ನಚಿಕೇತನು ಕೇಳಿದನೆಂದು ಆ ವಾಕ್ಯದಿಂದ ನಮಗೆ 
ಹೊಳೆಯುವ ಸಂಭವವಿದೆ. ಆದರೆ ಈಗ ಆ ಪ್ರಶ್ನೆಯ ಪೂರ್ಣಾಭಿಪ್ರಾಯವನ್ನು 
ಶ್ರುತಿಯು ಇಲ್ಲಿಹೊರಪಡಿಸಿರುತದೆ. ಮನುಷ್ಯಾದಿಬ್ರಹ್ಮಾಂತವಾಗಿರುವ ಜೀವರುಗಳು 
ಬಗೆಬಗೆಯ ಕಾರ್ಯಕರಣಸಂಘಾತವುಳ್ಳವರಾಗಿರುತ್ತಾರಲ್ಲವೆ 7 ಆ 
ದೇಹೇಂದ್ರಿಯಗಳಿಂದ ಅವರು ಮಾಡುವ ಅತ್ಯುತಮವಾದ ಕರ್ಮೊೋಹಾಸನೆಗಳಿಂದ 
ದೊರಕುವ ಪುಣ್ಯಕ್ಕೂ ನಿಲುಕದ ಆತ್ಮತತ್ತ್ವವೊಂದಿದೆ; ಅದರಲ್ಲಿಪಾಪದ ಸೋಂಕೂ 
ಇಲ್ಲವೆಂಬುದನ್ನು ಹೇಳಬೇಕಾದದ್ದೇ ಇಲ್ಲ. ಪಾಪಪುಣ್ಯಗಳನ್ನು ಮಾಡಿ 
ಸುಖದುಃಖಗಳನ್ನು ಪಡೆಯುವದೆಂಬ ಕಾಯಿಕವಾಚಿಕಮಾನಸಿಕಕ್ರಿಯೆಗಳ 
ಕ್ಲೇತ್ರವೆಲ್ಲವನ್ನೂ ಮಾರಿರುವ ಪರಮಾರ್ಥತತ್ತೃವೇ ನಚಿಕೇತನು 
ತಿಳಿದುಕೊಳ್ಳಬೇಕೆಂದು ಬಯಸಿರುವ ಪರಮಾರ್ಥತತ್ತ್ವವು. ಅಧರ್ಮವು ಹೆಚ್ಚಿದಂತೆ 
ದುಃಖವೂ ಧರ್ಮವು ಹೆಚ್ಚಿದಂತೆ ಸುಖವೂ ಹೆಚ್ಚು ಹೆಚ್ಚಾಗಿ ಕಾಣಿಸಿಕೊಳ್ಳುವವು. 
ಮಿಗಿಲಿಲ್ಲದ ಸುಖವು ತೋರುವ ಹಿರಣ್ಯಗರ್ಭಾನಂದವೂ ಅವಿದ್ಯಾಕ್ಷೇತ್ರದಲ್ಲಿಯೇ 
ಇರುವದು; ಅದನ್ನೂ ಮಾರಿರುವ ಪರಮಾರ್ಥಾನಂದದ ಸ್ವರೂಪವು ಯಾವದು? 
ಎಂದು ನಚಿಕೇತನು ಕೇಳಿರುತಾನೆ. 
ಧರ್ಮಾಧರ್ಮಗಳು ಕಾರ್ಯಕಾರಣಕ್ಷೇತ್ರದಲ್ಲಿ. ಮಾತ್ರ 
ಫಲದಾಯಕವಾಗುವವು. ಇಂಥ ಕಾರಣದಿಂದ ಇಂಥ ಕಾರ್ಯವು ಉಂಟಾಗಬೇಕು- 
ಎಂಬ ನಿಯಮವನ್ನನುಸರಿಸಿ ಧರ್ಮವೂ ಅಧರ್ಮವೂ ದಾ ರವಾಗಿ ತಮ್ಮ ತಮ್ಮ 
ಫಲವಾದ ಸುಖವನ್ನೂ ದುಃಖವನ್ನೂ ಕೊಡುವವು. ಆದರೆ ಆತ್ಮಾನಂದವು ಧರ್ಮಕ್ಕೆ 
ವಿರುದ್ಧವಲ್ಲದ್ದಾದರೂ ಯಾವ ಧರ್ಮದಿಂದಲೂ ದೊರಕತಕ್ಕದಲ್ಲ; ಯಾವ 
ಅಧರ್ಮದಿಂದಲೂ ಲೋಪವಾಗತಕ್ಕದ್ದಲ್ಲ ಇದು ಕೃತವೂ ಅಲ್ಪ ಅಕತವೂ ಅಲ್ಲ 
ಮತ್ತು ಧರ್ಮಾಧರ್ಮಗಳು ಮೊದಲು ಒಂದು ಕಡೆಯಲ್ಲಿ ಮಾಡಿದ ಕರ್ಮಗಳ 
ಫಲವು; ಅವುಗಳಿಂದಾಗುವ ಸುಖದುಃಖಗಳು ಕಾಲಾಂತರದಲ್ಲಿ ದೇಶಾಂತರದಲ್ಲಿ 
ಹೊರತೋರಿಕೊಳ್ಳುವವು -. ಎಂಬ ನಿಯಮವಿದೆ. ಕಾರಣವಾದ 
ಧರ್ಮಾಧರ್ಮಗಳು ಮೊದಲು, ಕಾರ್ಯದಾದ ಸುಖದುಖಗಳು ಆಮೇಲೆ - 
- ಎಂಬ ಕಾಲನಿಯಮಕ್ಕೆ ಒಳಪಟ್ಟೇ ಕರ್ಮೊೋಪಾಸನೆಗಳು ಕೆಲಸಮಾಡುವವು. ಆದರೆ 
ಪ್ರ ಪರಮಾರ್ಥತತ್ತ್ವವು ಹಿಂದಿನ ಕಾಲ, ಮುಂದಿನ ಕಾಲ - ಎಂಬ ಭೇದವನ್ನೇ 
ಅರಿಯದು. ಅದು ಕಾಲವನ್ನೂ ಮಾರಿರುತದೆ. ಹೀಗೆ ಗೊತ್ತಾದ ದೇಶಕಾಲ 


ಕಾಶಕೋಪನ್ಯಾಸಮಂಜರಿ ೯೩ 


ನಿಮಿತಗಳನ್ನು ಆಶ್ರಯಿಸಿ ಕಾರಕಗಳ ವ್ಯಾಪಾರದಿಂದ ಮಾಡಿದ ಕಿಯೆಯಿಂದ 
ಗೊತಾದ ದೇಶಕಾಲನಿಮಿತ್ತಗಳನ್ನಾಶ್ರಯಿಸಿ ತೋರುವ ಫಲಗಳೇ 
ಸುಖದುಃಖಗಳಷ್ಟೆ? ಈ ಸುಖದುಃಖಗಳು ತೋರಿಕೊಳ್ಳುವ ವ್ಯಾಕ್ಛತಪ್ರಪಂಚವನ್ನೆಲ್ಲ 
ಮಾರಿರುವ ಪರಮಾರ್ಥಾನಂದಕ್ಕೆ ಈ ದೇಶಕಾಲನಿಮಿತಗಳ ಕಟ್ಟುಹೇಗೆ ಇದ್ದೀತು? 
ಎಂದಿಗೂ ಇರಲಾರದು. ಇಂಥ ಪರಮಾರ್ಥವನ್ನು ನೀನು ಬಲ್ಲೆಯಷ್ಟೆ ೧ ಅದನ್ನು 
ನನಗೆ ದಯವಿಟ್ಟುಹೇಳಿಕೊಡು'- ಎಂದು ನಚಿಕೇತನು ಪ್ರಾರ್ಥಿಸಿಕೊಂಡಿರುತಾನೆ | 
ದೇಶಕಾಲನಿಮಿತಗಳ ಚೌಕಟ್ಟಿನಲ್ಲಿ ಸಿಕ್ಕಿಕೊಳ್ಳದ ತತ್ತ್ವವು ಯಾವದು ತಾನೆ 
ಇದ್ದೀತು? ಯಾವದಾದರೊಂದು ವಸುವಿದೆ ಎಂದು ನಾವು ಕಲ್ಪಿಸಿಕೊಳ್ಳಬೇಕಾದರೆ 
ಅದು ಅಲ್ಲಿ ಇಲ್ಲಿ ಅಥವಾ ಮತೊಂದೆಡೆಯಲ್ಲಿ ಎಲ್ಲಿಯಾದರೂ ಒಂದು 
ದೇಶದಲ್ಲಿದ್ದುಕೊಂಡೇ ಇರಬೇಕು. ಒಂದು ವಸುವಿದೆ, ಆದರೆ ಅದು ಎಲ್ಲಿಯೂ 
ಇಲ್ಲ- ಎಂಬ ಮಾತಿಗೆ ಅರ್ಥವೇ ಜನರಿಗೆ ಹೊಳೆಯುವಂತಿರುವದಿಲ್ಲ ಹೀಗೆಯೇ 
ವಸುವೊಂದಿದೆ ಎಂದರೆ ಅದು ಆಗ, ಈಗ, ಅಥವಾ ಮತೊಂದು ಕಾಲದಲ್ಲಿ- ಹೀಗೆ 
ಯಾವದಾದರೊಂದು ಕಾಲದಲ್ಲಿ ಇದ್ದುಕೊಂಡೇ ಇರಬೇಕು. ಒಂದು ವಸುವಿದೆ, 
ಆದರೆ ಅದು ಯಾವ ಕಾಲದಲ್ಲಿಯೂ ಇರುವದಿಲ್ಲ- ಎಂಬ ಮಾತಿಗೆ ಅರ್ಥವೇ 
ಜನರಿಗೆ ಆಗುವಂತಿರುವದಿಲ್ಲ ಇದಲ್ಲದೆ, ಯಾವದಾದರೊಂದು ವಸುವಿದ್ದರೆ ಅದು 
ಎಷ್ಟು ಪ್ರದೇಶವನ್ನು ಆಕ್ರಮಿಸಿಕೊಂಡು ಎಷ್ಟು ಕಾಲವಿದ್ದುಕೊಂಡಿದ್ದೀತು ? ಅದನ್ನು 
ಸಿದ್ಧಪಡಿಸಿಕೊಳ್ಳಬೇಕಾದರೆ ಯಾವಯಾವ ಸಾಮಗ್ರಿಗಳು ಬೇಕಾದಾವು ? ಯಾವ 
ಬಗೆಯ ಪ್ರಯತ್ನವು ಬೇಕಾದೀತು ? - ಎಂಬ ಪ್ರಶ್ನೆಯು ಸ್ವಭಾವದಿಂದಲೇ ಜನರ 
ಮನಸಿನಲ್ಲಿ ಎದ್ದುಕೊಳ್ಳುತದೆ. ಆ ವಸ್ತು ಘೂ ಲೋಕದಲ್ಲಿಲ್ಲದಿದ್ದರೆ, ಅದು ಬೇರೊಂದು 
ಲೋಕದಲ್ಲಿರಬೇಕು ; ಈ ನಮ್ಮ ಲೌಕಿಕಪ್ರಯತ್ನದಿಂದ ದೊರಕದಿದ್ದರೆ, ಶಾಸ್ತ್ರದಲ್ಲಿ 
ಹೇಳಿರುವ ಅತೀಂದ್ರಿಯಫಲದಾಯಕವಾದ ಯಾವದಾದರೊಂದು ಸಾಧನದಿಂದ 
ದೊರಕುವದಾಗಿರಬೇಕು. ಈಗಲೇ ನಮಗೆ ದೊರಕದೆ ಇದ್ದರೂ 
ಕಾಲಾನುಕಾಲಕ್ಕಾದರೂ ತಕ್ಕ ಲೌಕಿಕ ಅಥವಾ ಶಾಸ್ತ್ರೀಯಸಾಧನಗಳಿಂದ 
ದೊರೆಯತಕ್ಕದ್ದಾಗಿರಬೇಕು. ಯಾವ ದೇಶದಲ್ಲಿಯೂ ಇಲ್ಲದೆ, ಯಾವ 
ಕಾಲದಲ್ಲಿಯೂ ಇಲ್ಲದೆ, ಯಾವ ಪ್ರಯತ್ನದಿಂದಲೂ ಲಭ್ಯವಲ್ಲದೆ ಇದ್ದರೆ, ಅಂಥ 
ವಸುವಿದೆ ಎಂಬುದಕ್ಕೆ ಪ್ರಮಾಣವೇನು ? ಅದು ಇದೆ ಎಂದಾದರೂ ನಾವು ಹೇಗೆ 
ಮನಸಿಗೆ ತಂದುಕೊಳ್ಳಬೇಕು ? - ಎಂದು ಸಹಜವಾಗಿ ಜನರು ಆಕ್ಷೇಪಿಸುತಾರೆ. 
ಈ ಪ್ರಶ್ನೆಯು ಮನುಷ್ಯಮಾತ್ರಕ್ಕೇ ತೋರುತ್ತಿರುವದೆಂಬುದನ್ನು ನಾವು 
ಮನದಂದರೆ ಒಂದು ಅಮೋಘತತ್ತ್ವವು ಹೊರಬೀಳುತದೆ. ಅದೇನೆಂದರೆ ದೇಶ, 


೯೪ ಓಂತಾರವು ಪರಾಪರಬ್ರಹ್ಮಪ್ರಾಪಿಗೆ ಪರಮೋಪಾಯವು 


ಕಾಲ, ಕಾರ್ಯಕಾರಣಭಾವ - ಇವುಗಳು ಮಾನವನ ಮನಸಿಗೆ ಅನಿವಾರ್ಯವಾಗಿ 
ಹೊಳೆಯುವ ಭಾವಗಳಾಗಿರುತವೆ. ಮಾನವನ ಮನಸ್ಸು ಯಾವದೊಂದನ್ನು 
ತಿಳಿದುಕೊಳ್ಳಬೇಕಾದರೂ ದೇಶಕಾಲನಿಮಿತಗಳ ಚೌಕಟ್ಟಿನೊಳಗೇ ಅದನ್ನು 
ಕಲ್ಪಿಸಿಕೊಳ್ಳಬೇಕಾಗುತದೆ. ಲೋಕದಲ್ಲಿ ವಸುಸಿದ್ದಿಯು ಕಾರ್ಯಕಾರಣ 
ಭಾವಕ್ಕೊಳಪಟೇ ಆಗುತಿರುತ್ತದೆಯಾದ್ದರಿಂದ ಈ ವಸ್ತುವನ್ನು ಯಾವ ಕರ್ಮದಿಂದ, 
ಯಾವ ಕಾಲದಲ್ಪಿ ಹೇಗೆ ಪಡೆದುಕೊಳ್ಳಬೇಕು? - ಎಂದೇ ಜನರು ಕೇಳುತಿರುವರು. 
ಕಾಲ, ಆಕಾಶ - ಇವು ನಿತ್ಯವಾದ ವಸ್ತುಗಳು ಎಂದು ತಾರ್ಕಿಕರೂ ಹೇಳುತಿರುವದು 
ಜನರ ಈ ನಂಬಿಕೆಗೆ ಬೆಂಬಲವನ್ನು ಕೊಡುತಿರುವದು. 

ಹೀಗಿರುವದರಿಂದ ಆತ್ಮಜ್ಞಾನವೆಂಬುದು ಪ್ರಮಾಣಗಳಿಂದ ಆಯಾ 
ಪ್ರಮೇಯಗಳನ್ನು ಅರಿಯುವಂತೆ ಅಲ್ಲಎಂಬುದನ್ನು ಶ್ರುತಿಯು ನಚಿಕೇತನ ಪ್ರಶ್ನೆಯ 
ದ್ವಾರದಿಂದ ನಮಗೆ ತಿಳಿಸಿಕೊಟ್ಟಂತಾಗಿರುತದೆ. ವೇದದ ಕರ್ಮಕಾಂಡವು 
ಅತೀಂದ್ರಿಯವಾದ ಪುರುಷಾರ್ಥಕ್ಕೆ ಸಾಧನವಾದ ಧರ್ಮವನ್ನು ನಮಗೆ 
ತಿಳಿಸಿಕೊಡುತದೆ ಎಂಬುದು ನಿಜ ; ಆದರೆ ಧರ್ಮಾಧರ್ಮಗಳ ಫಲವೂ 
ಕಾಲಪರಿಚ್ಛಿನ್ನವಾಗಿಯೇ ಇರುತ್ತದೆ. ಕಾಯಿಕಕರ್ಮಗಳು ಮಾತ್ರವೇ ಅಲ್ಲ 
ಮಾನಸಿಕವಾದ ಉಪಾಸನೆಯ ಫಲವೂ ಒಂದೇ ಬಗೆಯ ಕರ್ಮವೇ 
ಆಗಿರುವದರಿಂದ ಅದರ ಫಲವೂ ಕಾಲಪರಿಚ್ಛಿನ್ನವಾಗಿಯೇ ಇರುತದೆ. ಹೀಗೆ 
ಸಾಧ್ಯಸಾಧನಗಳ ಕ್ಷೇತ್ರದಲ್ಲಿರುವದೆಲ್ಲವೂ ಅನಿತ್ಯವೇ ಎಂಬ ನಿಶ್ಚಯವನ್ನು ಯಾವನು 
ಮಾಡಿಕೊಂಡಿರುವನೋ ಅವನೇ ಪರಮಾರ್ಥಜ್ಞಾನಕ್ಕೆ ಅಧಿಕಾರಿಯು. 
ಕಾಲದೇಶನಿಮಿತ್ರಗಳನ್ನೆಲ್ಲ ಮಾರಿರುವ ಆ ಪರಮಾರ್ಥವನ್ನು ಹೇಗೆ 
ಅರಿತುಕೊಳ್ಳಬೇಕೆಂಬುದನ್ನು ಇನ್ನುಮೇಲೆ ನಾವು ಯಮನ ಉಪದೇಶದಿಂದ ಗೊತ್ತು 
ಮಾಡಿಕೊಳ್ಳಬೇಕಾಗಿರುತದೆ. 


೧೨. ಓಂಕಾರವು ಪರಾಪರಬ್ರಹ್ಮಪ್ಪಾಪಿಗೆ 
ಕಜ: ಆ 
ಪರಮೋಪಾಯವು 


ಸರ್ವೇ ವೇದಾ ಯತ್ನದಮಾಮನನ್ನಿ ತಪಾಗ್‌ಂಸಿ ಸರ್ವಾಣಿ 
ಚ ಯದ್ದದನ್ನಿ। ಯದಿಚ್ಛನ್ನೋ ಬ್ರಹ್ಮಚರ್ಯಂ ಚರನ್ನಿ 
ತತ್ತೇ ಪದಗ್‌ಂ ಸಂಗ್ರಹೇಣ ಬ್ರವೀವ್ಯೋಮಿತ್ಯೇತತ್‌ 11 ೧೫ ॥ 


ಕಾತಕೋಪನಾಸಮಂಜರಿ ೯$ 


py 


ಏತದ್ದ್ಯ್ಯೇವಾಕ್ನರಂ ಬ್ರಹ್ಮ । ಏತದ್ಧ್ಯೇವಾಕ್ಷರಂ ಪರಮ್‌ | 
ಏತದ್ಭ್ಯೇವಾಕ್ಟರಂ ಜ್ಞಾತ್ವಾ। ಯೋ ಯದಿಚ್ಛತಿ ತಸ್ಮ ತತ್‌ ॥ ೧೬ ॥ 


ಏತದಾಲಂಬನಂ ಶ್ರೇಷ್ಠಮೇತದಾಲಂಬನಂ ಪರಮ್‌ 
ಏತದಾಲಂಬನಂ ಜ್ಞಾತ್ವಾ! ಬ್ರಹ್ಮಲೋಕೇ ಮಹೀಯತೇ ॥ ೧೭॥ 


ಧರ್ಮಾಧರ್ಮಗಳನ್ನು ಮಾರಿರುವ, ಕಾಲತ್ರಯವನು ಮಾರಿರು 
ಕಾರ್ಯಕಾರಣಭಾವಕ್ಕೆ ಸಂಬಂಧಪಡದ, ತರ್ಕಾಗಮ್ಯವಾದ 
ಪರಮಾರ್ಥತತ್ತೃವನ್ನು ಹೇಗೆ ಅರಿತುಕೊಳ್ಳಬೇಕು 9 - ಎಂದು ನಚಿಕೇತನು 
ಕೇಳಿರುತಾನೆ. ಈ ಪ್ರಶ್ನೆಯಲ್ಲಿ ಅಡಕವಾಗಿರುವ ಮುಖ್ಯವಾದ ಅಭಿಪ್ರಾಯವಿದು; 
ಯಾವ ಪ್ರಮಾಣಕ್ಕೂ ಸಿಕ್ಕದೆ, ಯಾವ ತರ್ಕದ ಕಲ್ಪನೆಗೂ ನಿಲುಕದೆ, 
ಅತೀಂದ್ರಿಯವಾದ ಧರ್ಮದಿಂದಲೂ ದೊರಕಿಸಿಕೊಳ್ಳಲಾಗದೆ ಇದ್ದರೆ, 
ಅಂಥದ್ದೊಂದು ತತ್ತ್ವವು ಇದೆಯೆಂದಾದರೂ ಹೇಗೆ ಮನವರಿಕೆಯಾಗಬೇಕು 9 

ಸಾಮಾನ್ಯರ ದೃಷ್ಟಿಯಿಂದ ನೋಡಿದರೆ ಇದೊಂದು ಬಹಳ ಗಡುಚಾದ 
ಪ್ರಶ್ನೆಯೇ ಸರಿ. ಆದರೆ ಯಮನು ಹೇಳಿದ ಮಾರ್ಗದಿಂದ ಇಂಥ ಪರಮಾರ್ಥವನ್ನು 
ಅರಿತುಕೊಳ್ಳುವದಕ್ಕೆ ಮಾರ್ಗವೊಂದು ಇದ್ದೇ ಇದೆ. ಪ್ರಮಾಣತರ್ಕಗಳು 
ಪ್ರಮೇಯವಾಗಿರುವ-ಜ್ಞಾನದಿಂದ ವಿಷಯಾಕರಿಸಿ ಅರಿತುಕೊಳ್ಳಬಹುದಾಗಿರುವ - 
ವಸ್ತುಗಳನ್ನು ತಿಳಿದುಕೊಳ್ಳುವದಕ್ಕೆ ಸಾಧನಗಳು ಎಂಬುದರಲ್ಲಿ ಸಂಶಯವಿಲ್ಲ 
ಪ್ರಮಾಣತರ್ಕಗಳಿಗೆ ಗೋಚರವಾಗದಿದ್ದರೆ ಅಂಥ ಪ್ರಮೇಯವಸುವೇ ಇಲ್ಲ- 
ಎಂದು ಹೇಳುವದೂ ಯುಕ್ಕನುಭವಸಂಮತವೇ ಸರಿ. ಆದರೆ ಪ್ರಮಾಣಗಳಿಗೆ 
ವಿಷಯವಾಗಿರುವ ಪ್ರಮೇಯವಸುಗಳಂತೆಯೇ ಪ್ರಮಾಣಗಳಿಗೆ ಆಶ್ರಯವಾಗಿರುವ 
ಪ್ರಮಾತ್ಸವೂ ಇದ್ದೇ ಇರುತ್ತಾನಲ್ಲವೆ ? ಪ್ರಮಾತೃವನ್ನು ಅವಲಂಬಿಸದೆ ಯಾವ 
ಪ್ರಮಾಣವುತಾನೆ ವ್ಯಾಪಾರಮಾಡಬಲ್ಲದು ? ನಾನು ಕಣ್ಣಿನಿಂದ ರೂಪವನ್ನು 
ನೋಡುತ್ತೇನೆ, ಕಿವಿಯಿಂದ ಶಬ್ಧವನ್ನು ಕೇಳುತ್ತೇನೆ, ಘ್ರಾಣದಿಂದ ಗಂಧವನ್ನು 
ಮೂಸುತೇನೆ-ಎಂದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿ ಕಣ್ಣಿನ, ಕಿವಿಯ, 
ಮೂಗಿನ - ಇಂದ್ರಿಯಗಳಿಂದಲೇ ರೂಪಶಬಗಂಧಗಳು ತಿಳಿಯಬರಬೇಕಾಗಿದೆ 
ಎಂಬುದು ನಿಸಂಶಯ. ಆದರೆ ಈ ಇಂದ್ರಿಯಗಳು "ನಾನು' ಎಂದುಕೊಳ್ಳುವವನನ್ನು 
ಆಶ್ರಯಿಸಿಕೊಂಡೇ ಆ ಪ್ರಮೇಯಗಳನ್ನು ಅರಿಯಬೇಕಾಗಿದೆ ಎಂಬುದೂ ಅಷ್ಟೇ 
ನಿಸಂಶಯವಲ್ಲವೆ 7? ಈ "ನಾನು' ಎಂದುಕೊಳ್ಳುತಿರುವ ಪ್ರಮಾತ್ಸವನ್ನು ಯಾವ 


೯೬ ಓಂಕಾರವು ಪರಾಪರಬ್ರಹ್ಮಪ್ರಾಪಿಗೆ ಪರಮೋಷಾಯವು 
ಪ್ರಮಾಣದಿಂದತಾನೆ ವಿಷಯಾಕರಿಸುವದಕ್ಕಾದೀತು ? ಯಾವ ತರ್ಕದಿಂದ 
ಕಲಿಸಿಕೊಳ್ಳುವದಕ್ಕ ಆದೀತು 9 ಪ್ರಮಾಣತರ್ಕಗಳ ಇರವಿಗೇ 
ಅವಲಂಬನವಾಗಿರುವವನಲವೆ, ಪ್ರಮಾತ್ತ ? ಆದರಿಂದ ಪ್ರಮಾಣಗಳಿಗೆ ನಾವು 
ಎಷ್ಟೇ ಬೆಲೆಯನ್ನು ಕೊಟ್ಟರೂ ಆ ಪ್ರಮಾಣಗಳಿಗೆ ಆಸರೆಯಿತಿರುವ ಪ್ರಮಾತ್ಸವಿಗೆ 
ಅವಕ್ಕಿ ಂತಲೂ ಹೆಚ್ಚಿನ ಬೆಲೆಯನ್ನು ಕೊಡಬೇಕಷ್ಟ? ಪ್ರ ಪ್ರಮೇಯಗಳು ಇವೆ ಎಂಬುದನ್ನು 
ಪ್ರಮಾಣಗಳೇ ಹೇಳಿಕೊಡಬೇಕು ; ಆದ್ದರಿಂದ ಪ್ರ ಪ್ರಮೇಯಗಳಿಗಿಂತ ಪ್ರಮಾಣಗಳು 
ಮೊದಲೇ ಸಿದ್ಧವಾಗಿರುತ್ತದೆ ಎಂದಾಯಿತು. ಆದರೆ ಆ ಪ್ರಮಾಣಗಳನ್ನುಪ್ರಮಾತೃವೇ 
ಕೆಲಸದಲ್ಲಿತೊಡಗಿಸಬೇಕು; ಚ ಪ್ರಮಾಣಗಳು, ಇವುಗಳಿಂದ ಪ್ರಮೇಯಗಳನ್ನು 
ಅರಿಯುವೆನು - ಎನ್ನುವ ನು ಆ ಪ್ರಮಾಣಗಳಿಗಿಂತಲೂ ಮೊದಲೇ 
ಸಿದ್ಧನಾಗಿರುತ್ತಾನೆ. "ಆದ್ದರಿಂದ ಆ ಪ್ರಮಾತ್ನವನ್ನು ಸಿದ್ಧಮಾಡುವದಕ್ಕೆ ಪ್ರಮಾಣಗಳ 
ಅಥವಾ ತರ್ಕದ ಹಂಗು ಒಂದಿಷ್ಟೂ ಇಲ್ಲ ನ 

ಹೀಗೆ ಪ್ರಮಾಣಪ್ರಮೇಯವ್ಯವಹಾರಕ್ಕಿಂತಲೂ ಮೊದಲೇ ಸಿದ್ದನಾಗಿರುವ 
ಪ್ರಮಾತೃವನ್ನು ನಾವು ಹೇಗೆ ತಿಳಿದುಕೊಳ್ಳುತ್ತೇವೆ ? - ಎಂದು ಯಾರನ್ನಾದರೂ 
ಕೇಳಿದರೆ, ಅವರು ಕೂಡಲೆ ಈ ಉತರವನ್ನು ಕೊಡುವರು: ಪ್ರಮಾತ್ಸವೆಂದರೆ ನಾನು; 
ನನಗೇ ಅಲ್ಲವೆ, ಯಾವದಾದರೊಂದು ವಸುವಿನ ತಿಳಿವಳಿಕೆಯಾಗಿ ಅದು 
ಸಿದ್ಧ ವಾಗಬೇಕು ? ಆದ್ದರಿಂದ "ನಾನು' ಎಂಬ ವಸು ಹೊಸದಾಗಿ 
ಸಿದ್ಧವಾಗಬೇಕಾದದ್ದೇನೂ ಇಲ್ಲ; ಅದು ಮೊಟ್ಟಮೊದಲೇ, ತಾನೇ ಸಿದ್ಧವಾಗಿರುತ್ತದೆ. 
ನಾನು ಇದ್ದೇನೊ, ಇಲ್ಲವೊ ಎಂಬ ಪ್ರಶ್ನೆಯನ್ನು ಯಾರೂ ತಮಗೆ 
ಹಾಕಿಕೊಳ್ಳುವದಿಲ ಯಾವದಾದರೊಂದು ವಸ್ತುವಿನ ಹೆಸರನ್ನು ಹೇಳಿದರೆ, "ಅದು 
ಇದೆಯೊ, ಇಲ್ಲವೊ ?' ಎಂದು ಕೇಳುವದುಂಟು. ಅದನ್ನು ತಿಳಿದುಕೊಳ್ಳುವದಕ್ಕೆ 
ಪ್ರಮಾಣಗಳನ್ನು ಉಪಯೋಗಿಸಿ, ಅಥವಾ ಪ್ರಮಾಣಗಳಿಗೆ ಹೊಂದುವ ತರ್ಕವನ್ನು 
ಉಪಯೋಗಿಸಿಕೊಂಡು, "ಆ ವಸ್ತು ಇದೆ, ಅಥವಾ ಇಲ್ಲ ಇರುವ ಸಂಭವವಿದೆ, 
ಅಥವಾ ಇಲ್ಲ' ಎಂಬುದನ್ನು ನಿಶ್ಚಯಿಸುತೇವೆ. "ನಾನು' "ನಾನು' ಎಂದು ನಾವೆಲ್ಲರೂ 
ಅಂದುಕೊಳ್ಳುತ್ತಿರುವ ಪ್ರಮಾತೃವಿನ ವಿಷಯದಲ್ಲಿ ಹೀಗಿಲ್ಲ ನಾನು ಇದ್ದೇನೆ ಎಂದು 
ಸಿದ್ಧವಾಗಿಟ್ಟುಕೊಂಡೇ ಎಲ್ಲಾ ಪ್ರಮಾಣಗಳೂ ಎಲ್ಲಾ ತರ್ಕಗಳೂ ಹೊರಡುತವೆ. 
ಆದ್ದರಿಂದ ಪ್ರಮಾತೃವು ಸ್ವಯಂಸಿದ್ಧ 

ಯಮನು ನಚಿಕೇತನಿಗೆ ಹೇಳುತಿರುವ ಪರಮಾರ್ಥತತ್ತ್ವವು ಈ "ನಾನು' 
"ನಾನು' ಎಂಬ ವಸುವಿನ ನಿಜವು. ಅದನ್ನು ಪ್ರಮಾಣಗಳಿಂದಲಾಗಲಿ, 
ಶರ್ಕದಿಂದಾಗಲಿ ಅರಿತುಕೊಳ್ಳಬೇಕಾದದ್ದಿಲ್ಲ; ಅದನ್ನು ಯಾವದಾದರೊಂದು 


ಕಾಶಕೋಪನಾ.ಸಮಂಜರಿ ೯೭ 


EL 


ಯತ್ನವನ್ನು ಮಾಡಿ ಪಡೆದುಕೊಳ ಬೇಕಾದದೂ ಇಲ್ಲ, ಅದು ನಿತ್ತಸಿದವೇ, 
ನಿತ್ತಪ್ರಾಪವೇ ಆಗಿರುತದೆ. 1 


fy ಮು ಎವಿ 


ಹಾಗಾದರೆ ಇದರ ವಿಷಯದಲ್ಲಿ ಹೇಳುವದಾದರೂ ಕೇಳತಕ್ಕದ್ದಾದರೂ 
ಏನಿದೆ ? - ಎಂಬ ಪ್ರಶ್ನೆಯೊಂದು ಎದ್ದುಕೊಳ್ಳುವದಷ್ಟೆ? ಅದಕ್ಕೆ ಉತ್ತರವನ್ನು 
ಈಗಾಗಲೆ ಸ್ವಲ್ಪಮಟ್ಟಿಗೆ ತಿಳಿಸಿಯೇ ಆಗಿದೆ. "ನಾನು', "ನಾನು' ಎಂದು ನಾವು 
ಕರೆದುಕೊಳ್ಳುತಿರುವ ವಸ್ತುಸ್ವಯಂಸಿದ್ಧವಾಗಿದೆ, ನಿತ್ಯಪ್ರಾಪವಾಗಿದೆ ಎಂಬುದೇನೋ 
ನಿಸಂಶಯ. ಆದರೆ ಶರೀರೇಂದ್ರಿಯಗಳ ಗುಂಪಿನೊಡನೆ ಕೂಡಿಕೊಂಡಿರುವಾಗಲೆ 
ಅದರ ಅನುಭವವು ನಮಗೆ ಸಾಮಾನ್ಯವಾಗಿ ಆಗುತಿರುವದು. ಹೀಗೆ 
ಶರೀರೇಂದ್ರಿಯಗಳ ಗುಂಪಿನ - ಇದನ್ನು ವೇದಾಂತದಲ್ಲಿ ಕಾರ್ಯಕರಣ 
ಸಂಘಾತವೆಂದು ಕರೆಯುವದು ವಾಡಿಕೆ. ಇದರ - ಜೊತೆಯಲ್ಲಿಯೇ ಈ ನಾನು 
ಎಂಬ ವಸ್ತು ಯಾವಾಗಲೂ ಇರುತದೆಯೊ, ಅಥವಾ ಇದನ್ನು ಮಾರಿಯೂ 
ಇರುವದುಂಟೊ 9) ಈ ನಾನು ಎಂಬ ವಸುವಿನ ನಿಜವೇನು ? ದೇಹ, ಪ್ರಾಣ, 
ಇಂದ್ರಿಯಗಳು, ಮನಸ್ಸು ಬುದ್ಧಿ ಅಹಂಕಾರ - ಇವುಗಳಲ್ಲಿ ಒಂದೊಂದನ್ನೂ 
ಒಮ್ಮೊಮ್ಮೆ ಜನರು "ನಾನು' ಎಂದು ಕರೆದುಕೊಳ್ಳುತ್ತಿರುವರು. ಇವುಗಳಲ್ಲಿಯಾವದು 
ನಿಜವಾಗಿ 'ನಾನು' ? ಅಥವಾ ಈ ಕಾರ್ಯಕರಣಸಂಘಾತವನ್ನು ಮಾರಿಯೂ ಈ 
"ನಾನು' ಇದ್ದೀತೊ ? - ಎಂಬುದೀಗ ಪ್ರಶ್ನೆ ಇದನ್ನೇ ನಚಿಕೇತನು "ಇದೆ ಎಂದು 
ಕೆಲವರು, ಇಲ್ಲವೆಂದು ಕೆಲವರು : ಯಾವದು ನಿಜ ?' ಎಂದು ಕೇಳಿರುತಾನೆ. 
ಶರೀರೇಂದ್ರಿಯಗಳಲ್ಲಿ ನಾನೆಂಬ ಅಭಿಮಾನವಿಟ್ಟುಕೊಂಡಿರುವದೇ ನಮ್ಮ 
ಸ್ವಭಾವವೂ ?ಅಥವಾ ಅದಕ್ಕಿಂತ ಬೇರೊಂದು ನಿಜವಾದ ಸ್ವಭಾವವಿದೆಯೊ ? 

ಇನ್ನೊಂದು ಪ್ರಶ್ನೆ: ನಮ್ಮಲ್ಲಿ ಒಬ್ಬೊಬ್ಬನೂ "ನಾನು', "ನಾನು' ಎಂದು 
ಕರೆದುಕೊಳ್ಳುವ ವಸ್ತು ಬೇರೆಬೇರೆಯೊ, ಅಥವಾ ಒಂದೇಯೊ? ಶರೀರಾದಿಗಳಲ್ಲಿ 
ಯಾವದಾದರೊಂದೇ ಈ "ನಾನು' ಎಂಬುದೆಂಬಾದರೆ ಎಷ್ಟು 
ಶರೀರಾದಿಗಳಿವೆಯೋ ಅಷ್ಟುನಾನುಗಳೂ ಇವೆ ಎಂದಾಗುತ್ತದೆ. ಆಕಾರ್ಯಕರಣ 
ಸಂಘಾತಕ್ಕಿಂತ ಅತ್ಯಂತವಿಲಕ್ಷಣವಾಗಿಯೇ ಒಂದು ನಿಜವಸ್ತು- ತತ್ತ್ವವು 
ಇದೆಯೆಂದಾದರೆ ಅದು ಒಂದೇ ಆಗಿರಲೂಬಹುದು. ಇದರ ನಿಜವೇನು ? 

ಈ ಪ್ರಶೆಯ ಉತರವನು ಪಮಾಣಗಳಿಂದಾಗಲಿ ತರ್ಕದಿಂದಾಗಲಿ 
ನಿರ್ಧರಿಸುವದಕ್ಕಾಗುವದಿಲ್ಲವಾದ್ದರಿಂದ ಬಲ್ಲವರ ಉಪದೇಶದಿಂದಲೇ ಇದನ್ನು 
ನಿಶ್ಚಯಿಸಬೇಕಾಗಿರುತದೆ. ಈ ಉಪದೇಶಕ್ರಮಕ್ಕೆ ಆಗಮ ಎಂದು ಹೆಸರು. 


೯೮ ಓಂಕಾರವು ಪರಾಪರಬ್ರಹಷ್ಟಪ್ರಾಪಿಗೆ ಪ ಪರಮೋಪಾಯವು 

ಯಮನು ನಚಿಕೇತನ ಪ್ರಶ್ನೆಗೆ ಆಗಮದಿಂದ ಉತರವನ್ನು ಕೊಡುವದಕ್ಕೆ 
ಮೊದಲುಮಾಡಿರುತಾನೆ. ಇಲ್ಲಿ ಅಧಿಕಾರಿಗಳಾಗಿರುವ ನಮ್ಮಗಳಲ್ಲಿ ಒಬ್ಬೊಬ್ಬರೂ 
ನಚಿಕೇತನ ಸ್ಥಾನದಲ್ಲಿದ್ದುಕೊಂಡು, "ಈ ಪ್ರಶ್ನೆಯನ್ನು ನಾನೇ ಕೇಳಿರುತೇನೆ, "ಇದಕ್ಕೆ 
ಯಮನು ಉತ್ತರವನ್ನು "ಹೇಳುತ್ತಿದಾನೆ' ಡಿ ಭಾವಿಸಿಕೊಳ್ಳಬೇಕು. ಯಮನು 
ಹೇಳುವ ಉತರವ ನು "ಯಾವ 'ಪ್ರಮಾಣದಿಂದಾಗಲಿ ಯಾವ ತರ್ಕದಿಂದಾಗಲಿ 
ಎಟುಕಿಸಿಕೊಳ್ಳುವದಕ್ಕೆ ಪ ಪ್ರಯತ್ನಿಸಬಾರದು. ಆ ಉತ್ತರಕ್ಕ ನುಗುಣವಾಗಿ ನಾವು 
ಇರ ಸಾನು' "ಎಂದುಕೊಳ್ಳುತ್ತಿರುವದರ ತತ್ತು ಇದೆಯೊ, ಇಲ್ಲವೊ ೧- 
ಎಂಬುದನ್ನು ಅನುಭವದ ಒರೆಗಲ್ಲಿಗೆ ತಿಕ್ಕಿ ನೋಡಿಕೊಳ್ಳಬೇಕು. ಇದೇ 
ಆಗಮೋಪದೇಶವನ್ನು ಅರಿತುಕೊಳ್ಳುವ ಡೂ 

ಮನು ಮಾಡುತ್ತಿರುವ ಗೂ ತಿರುಳನ್ನು ಮೊದಲೇ 
ಸಂಗ್ರಹಿಸಿ ಸನ ಅವ ವಶ್ಯ. ಏಕೆಂದರೆ ಆಗ ನಾವುಗಳು ಒಬ್ಬೊಬ್ಬರೂ ಷು 
ಉಪದೇಶವು ಅನುಭವಾನುಸಾರಿಯೊ, ಅಲ್ಲವೊ ? - ಎಂಬುದನ್ನು 
ನಿಶ್ಚಯಿಸಿಕೊಳ್ಳಬಹುದಾಗುತ್ತದೆ. ವೇದಾಂತದ ಸಿದ್ಧಾಂತವೇನೆಂದರೆ "ನಾನು' 
ಎಂಬುದರ ತತ್ತ್ವಕ್ಕೆ "ಪರಮಾತ್ಮ' ಎಂದು ಹೆಸರು. ದೇಹ, ಇಂದ್ರಿಯ - 
ಮುಂತಾದವುಗಳನ್ನುನಾವು "ನಾನು' ಎಂದುಕೊಳ್ಳುತ್ತಿರುವದು ಅವಿದ್ಯೆಯಿಂದ, ತಪ್ಪು 
ತಿಳಿವಳಿಕೆಯ ಭಾವನೆಯಿಂದ. ಸರಿಯಾಗಿ ನೋಡಿದರೆ ಆತ್ಮನೆಂದು ಕೊನೆಗೆ 
ಗೊತ್ತಾಗುವ ಆ ಪರಮಾತ್ಮನು ಒಬ್ಬನೇ ಆಗಿರುತಾನೆ; ಎಂದರೆ ನಮ್ಮೆಲ್ಲರಿಗೂ ಒಬ್ಬನೇ 
ನಿಜವಾದ "ನಾನು' ಇರುತದೆ. ಇದನ್ನು ಆಗಮೋಪದೇಶದಿಂದಲೇ 
ತಿಳಿದುಕೊಳ್ಳಬೇಕು. ಈ ಉಪದೇಶವನ್ನು ತಿಳಿಸಿಕೊಡುವದರಿಂದಲೇ ವೇದಕ್ಕೆ ವೇದ 
(ತಿಳಿಸಿಕೊಡುವ ಸಾಧನ) ಎಂದು ಹೆಸರು ಬಂದಿರುತದೆ. ಈ ವೇದಾರ್ಥವನ್ನು 
ಅನುಭವಕ್ಕೆ ತಂದುಕೊಂಡ ಆಚಾರ್ಯನು ಉಪದೇಶಮಾಡಿಕೊಡುವ ಪ್ರಕಾರವೇ 
ಆಗಮವು. 

ಈ ಉಪದೇಶವು ಸ್ವಾಭಾವಿಕವಾಗಿ ನಮ್ಮಗಳಿಗೆಲ್ಲ ಇರುವ ಭಾವನೆಗೆ 
ವಿರುದ್ಧವಾಗಿಯೇ ತೋರುತ್ತದೆ ಎಂಬುದನ್ನು ಹೇಳಬೇಕಾದದ್ದಿಲ್ಲ ಏಕೆಂದರೆ 
ನಮ್ಮೆಲ್ಲರಿಗೂ ಒಬ್ಬನೇ ಆತ್ಮನಿದಾನೆ ಎಂಬುದನ 2 ನಾವು ಯಾರೂ ತಟ್ಟನೆ 
ಒಪ್ಪಿಕೊಳ್ಳುವಂತಿಲ್ಲ ಆದ್ದರಿಂದ. ಈ ನಂಬಿಕೆಯು ನಮಗೆ ಆಗುವಂತೆ ವೇದಾಂತದಲ್ಲಿ 
ಮೆಟ್ಟಲು ಮೆಟ್ಟಿಲಾಗಿ ವಿಚಾರದಸೆ ಸೋಪಾನ ನವನ್ನುಕಲ್ಪಿಸಿ ತಿಳಿಸಿ ಕೊಟ್ಟಿರುತ್ತದೆ. ನಮಗೆಲ್ಲ 
ಆತ್ಮನು ಒಬ್ಬನೇ ಇರುತಾನೆ ಎಂಬುದನ್ನುಕಾವುಗಳೆಲ್ಲನೆ ರಾಗಿಯೇ ಈಗಲೆ 
ಮನಗಾಣುವದು ಕಷ ಪುವಾಗಿರುತದೆ. ಐದಕ್ಕಾ ಗಿ ಬೇರೆಬೇರೆಯ ಉಪಾಯಗಳಿಂದ 
ಈ ತಿಳಿವಳಿಕೆಯನ್ನು ತಂದುಕೊಡುವ ದಕ್ಕಾ "n ಆತ್ಮ] ನ ಏಕತ್ತದ ಭಾವನೆಯನ್ನೂ 


ಕಾಶಕೋಪನ್ಯಾಸಮಂಜರಿ ೯೯ 


pn ಪದೇಶಿಸಿರುತದೆ. ಸೂರ್ಯನು ನಿಜವಾಗಿ ಒಬ್ಬನೇ ಇದ್ದರೂ 


"ವೃಷ ಇ ಜನಾ ಶ್ರ ಎದುರಿಗೆ: ಕಾಣುತಿದಾನೆ' ಎಂದು ನಾವು ವು ಪ್ರತಿಯೊಬ್ಬರೂ 
ಭಾವಿಸು ನಮ್ಮಗಳ ಆತ್ಮನು ಒಬ್ಬನೇ. ಆಗಿದ್ದರೂ ನಾವುಗಳು ಒಬ್ಬೊಬ್ಬರೂ 


ಷ್ಟ Ps ಎಂದು ನಮ್ಮ ನಮ್ಮಲ್ಲಿ ಬೇರೆ ಬೇರೆಯಾಗಿ ಒಬ್ಬೊಬ್ಬ 
ಆತ್ಮನಿರುವನೆಂದು ಕಲ್ಪಿಸಿಕೊಂಡಿರುತ್ತೇವೆ. ಸೂರ್ಯನು ಒಬ್ಬನೇ ಎಂಬುದು ನಾವು 
ಭೂಮಂಡಲವನ್ನೇ ಬಿಟ್ಟು ಯಾವದಾದರೊಂದು ಕಿಪಣಿಕೆಯ ಸಹಾಯದಿಂದ 
ಮೇಲಕ್ಕೆ ಹಾರಿಹೋಗಿ ಕಂಡುಕೊಳ್ಳಲೂಬಹುದು, ಅಥವಾ ದೊಡ್ಡವರು 
ಹೇಳಿಕೊಡುವ ಸಂಭಾವನಾಯುಕಿಗಳಿಂದ ನಿಜವಾಗಿ ಸೂರ್ಯನು ಒಬ್ಬನೇ ಎಂಬ 
ನಂಬಿಕೆಯನ್ನು ಭಾವನೆಯಿಂದ ತಂದುಕೊಳ್ಳಲೂಬಹುದು. ಅಲ್ಲವೆ ? ಹೀಗೆಯೇ 
ಪರಮಾತ್ಮನು ನಮ್ಮೆಲ್ಲರಿಗೂ ಇರುವ ಒಬ್ಬನೇ ಆತ್ಮನು ಎಂಬುದನ್ನು ನೇರಾದ 
ಜ್ಞಾನದಿಂದ ಕಂಡುಕೊಳ್ಳಲೂಬಹುದು ; ಶಾಸ್ತ್ರವೂ ಆಚಾರ್ಯನೂ ಹೇಳಿಕೊಡುವ 
ಮಾರ್ಗಗಳಿಂದ ನಂಬಿಕೆಯುಂಟಾಗುವ ಭಾವನೆಯನ್ನು ಮಾಡಿಕೊಳ್ಳ ಲೂಬಹುದು. 
ಈ ಭಾವನೆಯ ಕ್ರಮಕ್ಕೆ ಉಪಾಸನೆ ಎಂದು ಹೆಸ ಸ ಫಿ ವನ್ನು 
ಮನಗಾಣಬೇಕೆನ್ನುವ ಅಧಿಕಾರಿಗಳಲ್ಲಿ ಉತ್ತಮ ಅಧಿಕಾರಿಗಳಿಗೇ ಜ್ಞಾನವೇ 
ಸಾಧನವಾಗಿರುತದೆ ; ಆದರೆ ವ ಮಂದಮಧ್ಯಮಾಧಿಕಾರಿಗಳಿಗೆ ಉಪಾಸನೆಯೇ 
ಸಾಧನವಾಗಿರುತದೆ. ಬಹಳ ಜನರು ಈ ಉಪಾಸನೆಗೆ ತಕ್ಕ ಬುದ್ಧಿಭೂಮಿಕೆಯವರೇ 
ಆಗಿರುತ್ತಾರಾದ್ದರಿಂದ ಯಮನು ಮೊಟ್ಟಮೊದಲು ಉಪಾಸನೆಯನ್ನೇ ಇಲ್ಲ 
ಹೇಳಿರುತಾನೆ. 

ಉಪನಿಷತುಗಳಲ್ಲಿ ಹೇಳಿರುವ ಉಪಾಸನೆಗಳು ಬಗೆಬಗೆಯಾಗಿರುತವೆ. 
ಆದರೆ ಪ್ರಕೃತದಲ್ಲಿ ವಿಚಾರಮಾಡುತಿರುವ ಕಠೋಪನಿಷತಿನ ಲ್ಲಿ ಉತಮವಾದ 
ಒಂದು ಉಪಾಸನೆಯನ್ನು ಮಾತ್ರ ಹೇಳಿರುತದೆ ; ಅದನ್ನು ಪ್ರಣವೋಪಾಸನೆ 
ಎನ್ನುತ್ತಾರೆ. ಪ್ರ ಪ್ರಣವವೆಂದರೆ ಓಂಕಾರವು. ಇದರ 'ಮೂಲಕವಾಗಿ ಪರಮಾತ್ಮನ ಲ್ಲಿಯೇ 
ಮನನನ್ನಿಟುಕೊಳ ಬಹುದು ; ಕ್ರಮಕ್ರಮದಿಂದ ಪರವ ಮಾತೃತತ, ವನ್ನು 
ಮುಟ್ಟಬಹುದು. 

ಈಗ ಯಮನ ಪ್ರತಿವಚನದ ಅಭಿಪ್ರಾಯವನ್ನು ಪರಿಶೀಲಿಸೋಣ: “ಎಲೈ, 
ನಚಿಕೇತನೆ, ನೀನು ಕೇಳುತಿರುವ ಪರಮಾರ್ಥತತ್ತ್ವವನ್ನು ಸಕಲವೇದಗಳೂ 
ತಾತ್ತರ್ಯದಿಂದ ತಿಳಿಯಿಸುತಿರುವವು, ಎಲ್ಲಾ ತಪಸುಗಳೂ ಅದನ್ನೇ 
ಹೇಳುತಿರುವವು ; ಅದನ್ನು ಬಯಸಿಯೇ ಬ್ರಹ್ಮಚರ್ಯವ ನ್ನು ಅನುಷ್ಠಾನ 
ಮಾಡುತಿರುವರು'. ಈ ವಚನದಿಂದ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, 


೧೦೦ ಓಂಕಾರವು ಪರಾಪರಬ್ರಹ್ಮಪ್ರಾಪಿಗೆ ಪರಮೋಪಾಯವು 


ಗುರುಕುಲವಾಸವನ್ನು ಮಾಡುತ್ತಾ ಆಷ್ಟಾಂಗಮೈಥುನವನ್ನು ತ್ಯಜಿಸುವ 
ಬ್ರಹ್ಮಚರ್ಯಾಶ್ರಮದ ಧರ್ಮವೂ, ವೇದಾಧ್ಯಯನವನ್ನೂ ಅದರ ಅರ್ಥವನ್ನೂ 
೬ 
wna) mda wd ಇಲ್‌ | ಜ್‌ 
ವಿಚಾರಮಾಡಿದ ಬಳಿಕ ಯಜ್ಞಾದಿಕರ್ಮಗಳನ್ನು ಮಾಡುವ ಗೃಹಸ್ಥಾಶ್ರಮದ 
ಧರ್ಮವೂ, ವಯಸಾದ ಬಳಿಕ ಶರೀರವನ್ನು ತಪಸುಗಳಿಂದ ಕ್ಲೇಶಗೊಳಿಸುವ 
ಸಿ ಖು [eo 
ವಾನಪ್ರಸ್ಮಾಶ್ರಮದ ಧರ್ಮವೂ ಈ ತತ್ತ್ವವನ್ನು ತಿಳಿಯುವದಕ್ಕೇ 
ಹ್‌ 
ಸಾಧನವಾಗಿರುವವು. ವರ್ಣಾಶ್ರಮಧರ್ಮಗಳನ್ನೆಲ್ಲ ಫಲಾಸಕಿಯಿಲ್ಲದೆ ಮಾಡಿ 
ಚಿತಶುದ್ಧಿಯನ್ನು ಪಡೆದುಕೊಂಡಿರುವ ಮಹನೀಯರಿಗೇ ಆ ಮಹಾತತ್ತ್ವವು 
ಎರಿ ೧ 
ಸುಲಭವಾಗಿ ಪ್ರಸ ವಾಗುವದು. 
ಆದರಿಂದ ವೇದಕ್ಕಲ್ಲ ಗುರಿಯು ಈ ಪರಮಾತ್ಮತತ್ಮ ವೇ. ಇದನ್ನು 
ಎ [ee ವ 
ಅತ್ಯಂತಸಂಕ್ಷಿಪವಾಗಿ ತಿಳಿಸಬೇಕೆಂದರೆ "ಓಬ್‌' ಎಂಬ ಒಂದಕ್ಷರದಿಂದ 
ತಿಳಿಸಬೇಕಾಗುತದೆ. ಪ್ರಜಾಪತಿಯು ಮೂರುಲೋಕಗಳ ಸಾರವನು ಕುರಿತು 
ಹ 


ಏಕಾಗ್ರಚಿತೃದಿಂದ ಧ್ಯಾನವನ್ನು ಮಾಡಲಾಗಿ ಯಗ್ಯಜುಃಸಾಮರೂಪವಾದ 
ತ್ರಯಾವಿದ್ಯೆಯ ಸಾರವೆಂದು ಕಂಡುಬಂದಿತಂತೆ. ಆ ಮೂರು ವೇದಗಳ ಸಾರವು 
ಯಾವದೆಂದು ಮತ್ತೆ ಏಕಾಗ್ರತೆಯಿಂದ ಚಿಂತಿಸಲಾಗಿ ಮೂರು ವ್ಯಾಹೃತಿಗಳು ಅವುಗಳ 
ಸಾರವೆಂದು ಶಿಳಿದುಬಂದಿತಂತೆ. ಆ ಭೂರಾದಿವ್ಯಾಹೃತಿಗಳ ಸಾರವನ್ನು ಕುರಿತು 
ಧ್ಯಾನಮಾಡಲಾಗಿ ಓಂಕಾರವೇ ಎಲ್ಲಕ್ಕೂ ಸಾರವಾಗಿ ಕಂಡುಬಂದಿತಂತೆ. ಹೀಗೆಂದು 
ಬೇರೊಂದು ಉಪನಿಷತಿನಲ್ಲಿ ಹೇಳಿರುತದೆ. ಆದರಿಂದ ಓಂಕಾರವು 
ಸರ್ವಸಾರವಾಗಿರುತದೆ - ಎಂದಾಯಿತು. ಈ ಓಂಕಾರವು ಸಕಲವೇದಗಳ 
ಸಾರವಾಗಿರುವದರಿಂದ ಇದಕ್ಕಿಂತ ಹೆಚ್ಚಿನ ಪರತತ್ತ್ವ ಬೋಧಕಸಾಧನವು 
ಮತೊಂದಿರುವದಿಲ್ಲ 

ಒಂದು ದೃಷ್ಟಿಯಿಂದ ನೋಡಿದರೆ ಓಂಕಾರವು ವೇದಗಳಿಗಿಂತ ಹೆಚ್ಚಿನದೂ 
ಆಗಿರುತ್ತದೆ. ಹೇಗೆಂದರೆ ವೇದಗಳಿಂದ ಪಡೆಯಬಹುದಾದ ಮಿಕ್ಕ 
ಪುರುಷಾರ್ಥಗಳಿಗಿಂತಲೂ ಹೆಚ್ಚಿನದಾದ ಪರಮಾರ್ಥವನ್ನೇ ಇದರ ಮೂಲಕ 
ಪಡೆದುಕೊಳ್ಳಬಹುದು. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ತ- ಎಂಬ ಮೂರು 
ಆಶ್ರಮಗಳಲ್ಲಿದ್ದುಕೊಂಡು ಆಯಾ ಆಶ್ರಮಕ್ಕೆ ಉಕವಾಗಿರುವ ಕರ್ಮಗಳನ್ನು 
ಮಾಡುವವರಿಗೆ ಅನುಗುಣವಾದ ಪುಣ್ಯಲೋಕಗಳು ದೊರಕುವವು ; ಆದರೆ 
ಓಂಕಾರದ ಉಪಾಸನೆಯನ್ನು ನಿಷ್ಠೆಯಿಂದ ಮಾಡುವವರಿಗೆ ಅಮೃತತ್ತವೇ 
ಪ್ರಾಪವಾಗುವದು - ಎಂದು ಶ್ರುತಿವಚನವಿದೆ. 


ಕಾಶಕೋಪನ್ಯಾಸಮಂಜರಿ ೧೦೦೧ 


ಈ ಓಂಕಾರವು ಬ್ರಹ್ಮಕ್ಕೆ ವಾಂ ಅಭಿಧಾನವೂ ಆಗಿರುತದೆ. 
ಪ್ರತೀಕವೆಂದರೆ ಶಾಲಗ್ರಾಮವು ವಿ ಷ್ಲುವಿನ ಸ ಸ್ಥಾನದಲ್ಲಿರುವ ಚಿಹ್ನೆಯಾಗಿರುವಂತೆ 
ಇರುಪರಕಿ ಶಾಲಗ್ರಾಮವು  ಶಿಲೆಯೆಂಬುದು ಪ್ರತ್ಯಕ್ಷದಿಂದ 
ತಿಳಿದುಬರುತದೆಯಾದರೂ ಅದನ್ನು ವಿಷ್ಣು ಬುದ್ಧಿಯಿಂದ ಶ್ರದ್ಧಾಭಕ್ತಿ ಪುರಸರವಾಗಿ 
ಅರ್ಚನೆಮಾಡುವವರಿಗೆ ಮಹಾವಿಷ್ಣುವಿನ ಅನುಗ್ರಹವಾಗುವದೆಂದು ಶಾಸ್ತ್ರದಲ್ಲಿ 
ಹೇಳಿರುತ್ತದೆ. ಇದರಂತೆ ಓಂಕಾರವು ಶಬ್ದ ಮಾತ್ರವೆಂದು ಗೊತ್ತಿದ್ದರೂ ಅದನ್ನೇ 
ಪರಮಾತ್ಮನೆಂಬ ಬುದ್ಧಿಯಿಂದ ಶ್ರದ್ಧಾಭಕಿ ಕಿ ಪುರಸರವಾಗಿ ಧ್ಯಾನಮಾಡುವವರಿಗೆ ಆ 
ಪರಮಾತ್ಮನ ಅನುಗ್ರಹ ಹವಾಗಿ ಕಾಲಾನುಕಾಲಕ್ಕೆ ಆತನ ಪಾ ್ರಿಪಿಯಾಗುತದೆ. 
ಭಾವಚಿತ್ರಗಳು ಹೆಚ್ಚಿನ ಪ್ರಚಾರದಲ್ಲಿರುವ ಈ ಕಾಲದಲ್ಲಿ ಚಿತ ಗಳನ್ನು ನೋಡಿದ 
ಮಾತ್ರದಿಂದಲೇ ಆಯಾ ವ್ಯಕ್ತಿಗಳ ಭಾವನೆ ಬರುವದೆಂಬುದು ನಮ್ಮಗಳಿಗೆಲ್ಲ 
ಪಸಿದ್ಧವಾಗಿಬಿಟ್ಟರುತವೆಯಷ್ಟೆ 7 ಇದೇ ರೀತಿಯಲ್ಲಿ ಶಾಸ್ತ್ರದಲ್ಲಿ ಕೊಂಡಾಡಿರುವ 
ಮಹಿಮೆಯನ್ನು ಕೇಳ ಓಂಕಾರವನ್ನು ಪರಮಾತ್ಮನೆಂದೇ ಭಾವಿಸಿ ಸತ್ರ, ಬ್ರಹ್ಮಚರ್ಯ, 
ಅಹಿಂಸೆ, ಅಪರಿಗ್ರಹ, ಶೌಚ, ಸಂತೋಷ - ಮುಂತಾದ 
ಯಮುನಿಯಮುಗಳಿಂದೊಡಗೂಡಿ ಸತತವೂ ಧ್ಯಾನಮಾಡುತಿರುವವರಿಗೆ 
ಕ್ರಮಕ್ರಮವಾಗಿ "ಓಂಕಾರರೂಪನಾದ ಪರಮಾತ್ನನು' ನಾನು ಎಂಬ ಭಾವನೆಯು 
ಬಲವಾಗಿ ಕಾಲಾಂತರದಲ್ಲಿ ಲೋಕಾಂತರದಲ್ಲಿ ಆ ಪರಮಾತ್ಮನ 
ಸಾಕ್ಟಾತ್ಕಾರವಾಗುವದೆಂದು ಶಾಸ್ತ್ರಪ್ರಮಾಣದಿಂದ ನಂಬಬಹುದು. ಯಜ್ಞಾಧಿಗಳಿಗೆ 
ಸ್ಪರ್ಗಾದಿಗಳು ಫಲವಾಗುವವೆಂದು ಶ್ರದ್ಧಾಳುಗಳು ಹೇಗೆ ನಂಬುವರೋ ಹಾಗೆಯೇ 
ಈ ಓಂಕಾರದ ಪ್ರತೀಕೋಪಾಸನೆಯು ಪರಮಾತ್ಮ ಪ್ರಾಪಿಗೆ ಸಾಧನವೆಂದು ಆಸಿಕರು 
ನಂಬುವರು. 

ಇನ್ನು ಇದೇ ಓಂಕಾರವು ಪರಮಾತ್ಮನ ಅಭಿಧಾನವೆಂದರಿತು ಅದರ 
ಮೂಲಕವಾಗಿ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳುವ ಸಾಧನವೂ ಒಂದುಂಟು. 
ಪರಮಾತ್ಮನಿಗೆ ಆತೃ ಬ್ರಹ್ಮ ಪರಮೇಶ್ವರ - ಮುಂತಾದ ಅನೇಕನಾಮಗಳಿದ್ದರೂ 
ಓಂಕಾರವು ಅತ್ಯಂತ ಹತ್ತಿರವಾದ ಆತ್ಯಂತ ಪ್ರಿಯವಾದ ಹೆಸರು ಎಂದು ಶಾಸ್ತ್ರ 
ಪ್ರಮಾಣದಿಂದ ನಂಬಬೇಕು. ದೊಡ್ಡವರನ್ನು ನೇರಾಗಿ ಹೆಸರಿಟ್ಟು ಕರೆಯದೆ 
'ಶಾಸ್ತ್ರಿಗಳು', ದೀಕ್ಷಿತರು”, "ಸ್ವಾಮಿಗಳವರು' - ಎಂದು ಮುಂತಾಗಿ 
ಪರೋಕ್ಷನಾಮಗಳಿಂದ ಕರೆಯುವದರಿಂದ ಹೇಗೆ ಅವರಲ್ಲಿ ಹೆಚ್ಚಿನ ಗೌರವವನ್ನು 
ತೋರಿಸಿದಂತೆ ಆಗುವದೆಂದು ಲೋಕದಲ್ಲಿ ಭಾವಿಸುವರೋ. ಅದರಂತೆಯೇ 
ಪರಮಾತ್ಮನನ್ನು ಓಂಕಾರವಾಚ್ಯನೆಂದು ತಿಳಿಯುವದರಿಂದ ಆತನಿಗೆ ಹೆಚ್ಚಿನ 
ಪ್ರೀತಿಯುಂಟಾಗುವ ದೆಂದು ಶಾಸ್ತ್ರಪ್ರಮಾಣದಿಂದ ನಂಬಬೇಕು. ಆ ನಾಮದಿಂದ 


೧೦೨ ಓಂಕಾರವು ಪರಾಪರಬ್ರಹ್ನಪ್ರಾಪಿಗೆ ಪರಮೋಪಾಯವು 


ಅರ್ಚಿತನಾದ ಆ ಪರಮಾತ್ಮನು ಬೇಗನೆ ನಮಗೆ ಪ್ರಸನ್ನನೂ ಆಗುವನು. ಓಂಕಾರದಲ್ಲಿ 
ಅಕಾರ, ಉಕಾರ, ಮಕಾರ - ಎಂಬು ಮೂರು ಭಾಗಗಳಿರುವವು ; ಈ ಭಾಗಗಳಿಗೆ 
ಒಂದಕ್ಕೊಂದು ಒಂದೊಂದು ವಿಶಾಲವಾದ ಅರ್ಥವಿರುವದು. 
ಶಾಸ್ತ್ರಕಾರ್ಯರುಗಳ ಉಪದೇಶದಿಂದ ಆಯಾ ಅರ್ಥವನ್ನು ತಿಳಿದುಕೊಂಡು 
ಪರಮಾತ್ಮನು ಇಂಥಿಂಥ ಸ್ವಭಾವ ವನು ಎಂಬುದನ್ನು ಭಾವಿಸುವದರಿಂದಲೂ 
ಒಳಹೊಕ್ಕು ವಿಚಾರಮಾಡಿದರೆ ನಮ್ಮ ಆತ್ಮನಲ್ಲಿಯೇ ಅಂಥ ಸ್ವಭಾವವು ಇದೆ ಎಂದು 


ತಿಳಿಯಬರುವದರಿಂದಲೂ, ಕ್ರಮಕ್ರಮವಾಗಿ ಪರಮಾತ್ಮನ ಮಹಿಮೆಯು ನಮಗೆ 
ಹೆಚ್ಚು ಹೆಚ್ಚಾಗಿ ಮನವರಿಕೆಯಾಗಿ ಆತ್ಮಜ್ಞಾನವಾಗುವದು. 

ಆದ್ದರಿಂದಲೇ ಯಮನು ಹೀಗೆನುತ್ತಿದಾನೆ : ಈ ಅಕ್ಷರವೇ ಅಪರಬ್ರಹ್ಮವು, 
ಈ ಅಕ್ಸರವೇ ಪರಬ್ರಹ್ಮವು. ಇದನ್ನು ಬ್ರಹ್ಮವೆಂದು ಉಪಾಸನೆಮಾಡಿದರೆ ಯಾವನು 
ಯಾವ ರೀತಿಯಲ್ಲಿಬ್ರಹ್ಮವನ್ನು ಪಡೆಯಬೇಕೆಂದು ಇಚ್ಛಿಸುತ್ತಾನೋ, ಆ ರೀತಿಯಲ್ಲಿ- 
ಎಂದರೆ ಉಪಾಸನೆಯಿಂದ ದೇವಯಾನಮಾರ್ಗವಾಗಿ ಹೋಗಿ ಅಪರಬ್ರಹ್ಮವನ್ನು 
ಪಡೆದುಕೊಳ್ಳುವದು ಅಥವಾ ಕಾಲಕ್ರಮದಲ್ಲಿ ಅದರ ನಿಜವಾದ ಸ್ವರೂಪವನ್ನು 
ಅರಿತುಕೊಳ್ಳುವದು ಹೀಗೆ - ಅದನ್ನು ದೊರಕಿಸಿಕೊಳ್ಳುತ್ತಾನೆ. ಓಂಕಾರದ 
ಮೂಲಕವಾಗಿ ಅವನಿಗೆ ಪರಮಪುರುಷಾರ್ಥವೇ ದೊರಕುತದೆ. 

ಹೀಗಿರುವದರಿಂದ ಬ್ರಹ್ಮವನ್ನು ಪಡೆದುಕೊಳ್ಳುವದಕ್ಕೆ ಸಾಧನಗಳಾದ ಧ್ಯಾನ 
ವಿಷಯಗಳೊಳಗೆಲ್ಲ ಈ ಓಂಕಾರವೇ ಶ್ರೇಷ್ಠವಾದದ್ದು ಈ ಓಂಕಾರದ ಅರ್ಥವನ್ನು 
ತಿಳಿದಿರಲಿ ತಿಳಿಯದಿರಲಿ, ಇದನ್ನೇ ಬ್ರಹ್ಮವೆಂದು ಶಾಸ್ತ್ರದಲ್ಲಿ ಶ್ರದ್ಧೆಯನ್ನಿಟ್ಟುಕೊಂಡು 
ಶಮದಮಸಂನ್ಯಾಸಾದಿಗಳಿಂದ ಕೂಡಿದವನಾಗಿ ಚಿಂತನೆಮಾಡುತಿದ್ದರೂ ಸಾಕು, 
ಅವನಿಗೆ ಕಾಲಾಂತರದಲ್ಲಿ ಅಪರಬ್ರಹ್ಮಪ್ರಾಪ್ತಿಯಾಗುವದು. ಹಿರಣ್ಯಗರ್ಭನಂತೆಯೇ 
ಧರ್ಮಜ್ಞಾನವೈರಾಗ್ಯಾದಿಗಳ ಅತಿಶಯದಿಂದೊಡಗೂಡಿ ಅವನು ಬ್ರಹ್ಮಲೋಕದಲ್ಲಿ 
ಎಲ್ಲರಿಗೂ ಪೂಜ್ಯನಾಗಿರುತಾನೆ. ಆದ್ದರಿಂದಲೇ ಈಗಲೂ 
ವಿಚಾರಾಸಮರ್ಥರಾಗಿರುವ ಸಂನ್ಯಾಸಿಗಳು ಸಂತತವಾದ ಪ್ರಣವಜಪವನ್ನು 
ಮಾಡುತ್ತಿರಬೇಕೆಂದು ದೊಡ್ಡವರು ಉಪದೇಶಮಾಡುತಿರುವರು. 

ಓಂಕಾರವನ್ನು ಅಪರಬ್ರಹ್ಮಕ್ಕೆ ಮಾತ್ರ ಪ್ರತೀಕವಾಗಿ ಉಪಯೋಗಿಸಬೇಕೆಂಬ 
ನಿರ್ಬಂಧವೇನೂ ಇಲ್ಲ ಪರಬ್ರಹ್ಮವನ್ನಾಗಲಿ ಅಪರಬ್ರಹ್ಮವನ್ನಾಗಲಿ ಅಧಿಕಾರಿಯ 
ಯೋಗ್ಯತೆಯ ತಾರತಮ್ಯಕ್ಕನುಗುಣವಾಗಿ ಈ ಮೂಲಕ ಧ್ಯಾನಿಸುವದಕ್ಕೆ ಆಗುತ್ತದೆ. 
ಓಂಕಾರವನ್ನು ಪರಮಾತ್ಮನ ವಾಚಕವೆಂದು ತಿಳಿಯದೆ ಇದ್ದವರಿಗೂ 


ಕಾತಕೋಪನ್ಯಾಸಮಂಜರಿ ೧೦೩ 
ಭಾವನೆಯಿಂದಲೇ ಬ್ರಹ್ಮಲೋಕಪ್ರಾಪಿಯಾಗುವದೆಂದು ಹೇಳಿದ್ದಾಗಿದೆಯಷ್ಟೆ? ಈ 


ಅಕರವನೇ ಬ್ರಹ್ಮದ ವಾಚಕವೆಂದು ತಿಳಿದುಕೊಂಡೂ ಉಪಾಸನೆಮಾಡುವದಕ್ಕೆ 


೦ 

ಬರುತದೆ. ಪರಮಾತ್ಮನ ಸ್ವರೂಪವು ಹೀಗೆ ಹೀಗೆ ಇರುತದೆ ; ಆತನ ಸ್ವರೂಪವನ್ನು 
ಓ 
pe 


ps 


.್ರ 
ಂಕಾರವು ಈ ಈ ರೀತಿಯಲ್ಲಿಹೇಳುತದೆ - ಎಂದು ವಾಚ್ಚವಾಚಕ ಸಂಬಂಧವನು 


4 


A 


ಭಾವನೆಯು ಬೆಳೆಯುತ್ತಾ ಹೋಗುತದೆ. ಸಾಕ್ಟಾತರಬ್ರಹ್ಮವನ್ನೇ ಈ ಆಲಂಬನೆ 
ಮೂಲಕವಾಗಿ ಅರ್ಥಾನುಸಂಧಾನಪೂರ್ವಕವಾಗಿ ಉಪಾಸನೆಮಾಡಿ 
ಬ್ರಹ್ಮಲೋಕವನ್ನು ಸೇರಿ ಬ್ರಹ್ಮಜ್ಞಾನವನ್ನು ಹೊಂದಿ ಕೃತಾರ್ಥನಾಗಬಹುದು. ಆ 
ಕ್ರಮವನು, ಪ್ರಶ್ನೋಪನಿಷತ್ತಿನಲ್ಲಿಯೂ ಗೀತೆಯ ಎಂಟನೆಯ 
ಅಧ್ಯಾಯದಲ್ಲಿಯೂ ಹೇಳಿರುತದೆ. 

ಈ ಪ್ರಣವೋಪಾಸನೆಯು ಸಾಮಾನ್ಯಜನರಿಗೆ ಹೇಳಿದ್ದಲ್ಲ ವೇದೋಕ್ತ 
ಕರ್ಮಗಳನ್ನುಮಾಡುವ ಗಹಸ್ಥರಿಗೂ ಅನೇಕ ಉಪಾಸನೆಗಳನು ಹೇಳಿದೆಯಾದರೂ 
ಕೇವಲ ಪ್ರಣವೋಪಾಸನೆಯುಸಂನ್ಯಾಸಿಗಳಿಗೆ ಮಾತ್ರ ಹೇಳಿದ್ದು ಸಂನ್ಯಾಸಿಗಳೆಂದರೆ, 
ಬ್ರಹ್ಮವೇ ನಮಗೆ ಗತಿ, ಬ್ರಹ್ಮಕ್ಕಿಂತ ಬೇರೆಯಾದ ಯಾವ ಫಲವೂ ನಮಗೆ ಬೇಕಿಲ್ಲ- 
ಎಂಬ ದೃಢವಾದ ವೈರಾಗ್ಯವುಳ್ಳವರು. ನೇರಾಗಿ ಬ್ರಹ್ಮ ತತ್ತ್ವವನ್ನು ವಿಚಾರಮಾಡಿ 
ಅರಿತುಕೊಳ್ಳುವದಕ್ಕೆ ಅಸಮರ್ಥರಾದ ಅಂಥ ಸಂನಾಸಿಗಳಿಗೆ ಈ ಉಪಾಸನೆಯನ್ನು 


ವಿಧಿಸಿದೆ. ಭಾವನಾಬಲದಿಂದ ಅವರೂ ಬ್ರಹ್ಮಪ್ರಾಪ್ತಿಯನ್ನು ಪಡೆದುಕೊಳ್ಳಬಹುದು. 
ಮುಮುಕ್ತುಗಳಾದ ಗೃಹಸರಿದ್ದರೆ ಅವರು ಶಾಸ್ತ್ರದಲ್ಲಿ ಹೇಳಿರುವ ಉಪಾಸನೆಗಳ 
ಮೂಲಕವಾಗಿ ಚಿತ್ರೈಕಾಗ್ರವನ್ನು ಪಡೆದು ತತ್ತ್ವವಿಚಾರವನ್ನು ಮಾಡಬೇಕು. 
ವೇದೋಕವಾದ ಕರ್ಮಕ್ಕೆ ಅಧಿಕಾರವಿಲ್ಲದವರೂ ತಮ್ಮ ತಮ್ಮ ಧರ್ಮವನ್ನು 
ಮಾಡುತ್ತಾ ಭಗವನ್ನಾಮಸ್ಥರಣೆಯನ್ನು ಶ್ರದ್ಧಾಭಕಿಗಳಿಂದೊಡಗೂಡಿ ಮಾಡುತಿದ್ದರೆ 
ಚಿತಶುದ್ದಿಯೂ ವಿಚಾರಶಕಿಯೂ ಅವರಿಗೂ ದೊರಕುವವು. ಯಾವ ವರ್ಣದವರೇ 
ಆಗಲಿ, ವೇದೋಕ್ಕ ಕರ್ಮಕ್ಕೆ ಅಧಿಕಾರವಿದ್ದರೂ ಕಾರಣಾಂತರದಿಂದ ಅವನ್ನು 
ಮಾಡಲಾರದೆ ಇರುವವರು ಕೂಡ, ಭಗವನ್ನಾಮಸ್ಮರಣೆಯಿಂದ ಭಗವತ್ವಾಪಿಗೆ 
ತಕ್ಕಯೋಗ್ಯತೆಯನ್ನು ಪಡೆಯುವರೆಂದು ಪುರಾಣಗಳಲ್ಲಿ ಹೇಳಿರುತದೆ. ಅವನ್ನು 
ಪ್ರಮಾಣವಾಗಿ ಹಿಡಿಯುವವರು ಅದರಂತೆಯೇ ನಡೆದು ಕೃತಾರ್ಥರಾಗಬೇಕು. 
ದಂಭಾಹಂಕಾರಗಳಿಂದ ಶಾಸ್ತ್ರವನ್ನು ಅತಿಕ್ರಮಿಸಿ ಸ್ವೇಚ್ಛೆಯಿಂದ ನಡೆಯುವವರಿಗೆ 
ಯಾವ ಅಧ್ಯಾತ್ಮ ಸಾಧನವೂ ಫಲಕಾರಿಯಾಗದೆಂಬುದನ್ನು ಹೇಳಬೇಕಾದದ್ದೇ 


ಇಲ್ಲವಪ್ಪ? 


೧೦೪ ಓಂಕಾರವು ಪರಾಪರಬ್ರಹಪ್ರಾಪಿಗೆಪರಮೋಪಾಯವು 


ಓಂಕಾರವು ಸರ್ವಲೋಕಸರ್ವವೇದಗಳ ಸಾ ಸಾರವೆಂದು ಆಗಲೆ 
ಹೇಳಿದ್ದಾಗಿದೆ. ಅದನ್ನು ಬ್ರಹ್ಮಕ್ಕೆ ಪ್ರತೀಕವಾಗಿಯೂ ವಾಚಕವಾಗಿಯೂ 
ಉಪಯೋಗಿಸಿಕೊಂಡು ಪರಮಪ್ಪರುಷಾರ್ಥವನ್ನು ಪಡೆದುಕೊಳ್ಳ ಬಹುದೆಂದೂ 
ಹೇಳಿದ್ದಾಗಿದೆ. ಈ ಓಂಕಾರವನ್ನು ಇನ್ನೂ ಒಂದು ದೃಷ್ಟಿಯಿಂದಲೂ ನೋಡುವದಕ್ಕೆ 
ಬರುತದೆ. ಪರಮಾರ್ಥತತ್ನೃವೇ ಅವಿದ್ಯಾವ್ಯವಹಾರದ ಕಣ್ಣಿನಿಂದ ಸರಗ 
ಅಭಿಧಾನ (ಹೆಸ ಸರು), ಅಭಿದೇಯ (ಹೆಸ ಸರಿಸಲ್ಪಡುವ ವಸು) - "ಎಂಬ ಮು 
ಎಂಗಡವಾಗಿರುವಂತೆ ತೋರುತದೆ. ಪ್ರತ್ಯಯ (ಅರಿವು), ಪ್ರತ್ಯೇತವ್ಯ 
(ಅರಿಯಲ್ಲಡತಕ್ಕದ್ದು) - ಎಂಬ ವಿಭಾಗವೂ ಹೀಗೆಯೇ ಅವಿದ್ಯಾ ಕಲ್ಪಿತವಾಗ 
ಬ್ರಹ್ಮದಲ್ಲಿ ಹೊರತೋರಿಕೊಂಡಿರುವ ರೂಪವೇ ಆಗಿರುತದೆ. ಆದರಿಂದ 
ಪರಮಾರ್ಥ ತತ್ತ್ವವನ್ನು ನಾವು ಇದ್ದದ್ದುಇದ್ದಂತೆ ಮನಗಾಣುವಾಗ "ಅದು ವಾಚ್ಯವೂ 
ಅಲ್ಲ ವಾಚಕನಾಮವೂ ಅಲ್ಲ; ವಸುರೂಪವೂ ಅಲ್ಲ; ವಸುವನ್ನು ಗ್ರಹಿಸುವ 
ಪ್ರತ್ಯಯವೂ ಅಲ್ಲ ಹೀಗೆ 7 ಸಕಲನಾಮರೂಪಗಳನ್ನೂ ಮಾರಿರುವ ದರಿ? ಅದನ್ನು 
ಯಾವ ಶಬ್ದಗಳಿಂದಲೂ ಹೇಳುವದಕ್ಕೆ ಆಗುವ ಹಾಗಿರುವ ವದಿಲ್ಲ ಆದ್ದರಿಂ॥ ಅದನ್ನು 
ಓಮ್‌ ಎಂಬ ಹೆಸರಿನಿಂದ ಕರೆದು ಅದಕ್ಕೆ ವಾಚ್ಯವಾದ ತತ್ತ್ವವೇ ಬ್ರಹ್ಮವೆಂದು 
ಹೇಳುವದೂ ಪರಮಾರ್ಥದೃಷ್ಟಿಯಿಂದ ತಪ್ಪೇ ಆಗುತದೆ. ಆಗ ಅದು ನಿಜವಾಗಿ 
ಓಂಕಾರವೂ ಅಲ್ಲ ಬ್ರಹ್ಮವೂ ಅಲ್ಲ ಹೀಗೆ "ಓಂಕಾರ ವೂ ಅಲ್ಲದೆ, ವಾಚ್ಯವಾದ 
ಬ್ರಹ್ಮವೂ ಅಲ್ಲದೆ 'ಇರುವಡೆಂಬುದನ್ನು ತಿಳಿಸುವದಕ್ಕಾಗಿ ಶ್ರುತಿಯಲ್ಲಿ ಅದನ್ನು "ನೇತಿ 
ನೇತಿ' ಎಂದು ಅದಲ್ಲದ್ದನ್ನು ಅಲ್ಲಗಳೆದೇ ತಳಿಸಿರುತದೆ. ಈ "ನೇತಿ ನೇತಿ” ಎಂಬ 
ನಾಮರೂಪಾತೀತಿತತ್ತ್ವವನ್ನೂ ಓಂಕಾರವೆಂದೇ ಉಪನಿಷತಿನಲ್ಲಿ 
ಕರೆಯುವದುಂಟು. ಆಗ ಓಂಕಾರೋಪಲಕ್ಷಿತವಾದ ತತ್ತ್ವವು ಅದು ಎಂದು ಶ್ರುತಿಯ 
ಅಭಿಪ್ರಾಯವಾಗಿರುತದೆ. 

ಅಂತೂ ಈವರೆಗೆ ಹೇಳಿರುವಂತೆ ಓಂಕಾರವನ್ನು ಮೂರು ಬಗೆಯಿಂದ 
ವೇದದಲ್ಲಿಹೇಳಿದೆ ಎಂದಾಯಿತು. ಚಿತ್ರಗಳಿಂದ ವಸ್ತುರೂಪವನ್ನು ತಿಳಿದುಕೊಂಡವರು 
ಚಿತ್ರದಲ್ಲಿಯೇ ಆಯಾ ವಸುವನ್ನು ಭಾವಿಸುವಂತೆ ಶಾಸ್ಟ್ರೋಕವೆಂಬ ಕಾರಣದಿಂದ 
ಶ್ರದ್ಧಾಯುಕರಾಗಿ ಬ್ರಹ್ಮಕ್ಕೆ ಇದು ಪ್ರತೀಕವೆಂದು ತಿಳಿದು ಈ ಅಕ್ಷರವನ್ನೇ 
ಬ್ರಹ್ನಬುದ್ದಿಯಿಂದ HAS ಕೆಂದು ಉಪದೇಶಿಸಿರುವದು ಒಂದು ಬಗ್ಗೆ 
ಈ ಅಕ್ಷರವು ಬ್ರಹ್ಮದ ಅಭಿಧಾನವು, ಬ್ರಹ್ಮದ ಸ್ವಭ ಇವವನ್ನು ತಿಳಿ ಸುವ 
ಅಕಾರಾದಿಮಾತ್ರಗಳ ಸಂಯೋಗದಿಂದ ಆಗಿರುವ ಅಕ್ಕರವಿದು; ಇದರಿಂದ ಇಂಥಿಂಥ 
ವಿಶೇಷ ಗಳುಳ್ಳ ಬ್ರಹ್ಮ ವನ್ನು ತಿಳಿಯಬೇಕು ಎಂದು ತಿಳಿದು ಉಪಾಸನೆಮಾಡಬೇಕು - 


ಕಾಠಶಕೋಪನಾಾಸಮಂಜರಿ ೧೦೪ 


ಎಂದು ಹೇಳಿರುವದು ಮತೊಂದು ಬಗೆ. ಈ ಎರಡು ಬಗೆಯ ಉಪಾಸನೆಗಳನ್ನೂ 
ಏಷಣಾತ್ರಯತ್ಯಾಗಪೂರ್ವಕವಾಗಿ ಸರ್ವಕರ್ಮಸಂನ್ಯಾಸವನ್ನು ಮಾಡಿ 
ಗುರೂಪದೇಶಕ್ಕನುಗುಣವಾಗಿ ಸಾಯುವವರೆಗೂ ಆದರಸತ್ಕಾರಪೂರ್ವಕವಾಗಿ 
ಅನುಷ್ಠಾನಮಾಡಬೇಕು. ಇನ್ನು ಯಾವ ಉಪಾಧಿಯೂ ಇಲ್ಲದ ನಿರ್ವಿಶೇಷವಾದ 
ಬ್ರಹ್ಮ ತತ ಮೇ ಇದೆಂಬುದಕ್ಕೆ ಉಪಲಕ್ಷಣವಾಗಿ ಓಂಕಾರವನ್ನು ಹೇಳಿರುವದು 
ಮೂರೂರು ಬಗೆ. ಈ ಬತಾ ವೇ ಆತ್ಮಜ್ಞಾನದಿಂದ ಅರಿತುಕೊಳ್ಳ 
ಬೇಕಾದದ್ದು ಇನ್ನು ಅದರ ನಿಜ ಜವನ್ನು ಕುರಿತು ನಾವು ನಿಚಾರಮಾಡತಕ ದ್ದಿದೆ. 


೧೩. ಭಗವನ್ನಾಮದ ಮಹಿಮೆ 


ಓಂಕಾರದ ಮಹಿಮೆಯನ್ನೂ ಅದರ ಮೂಲಕವಾಗಿ ಪರಮಾತ್ಮನನ್ನು 
ತಿಳಿಯುವ ಪದ್ಧತಿಯನ್ನೂ ವೇದದಲ್ಲಿಹಾಡಿ ಹೊಗಳಿರುತದೆ. ಅದನ್ನು ಬಳಸುವದಕ್ಕೆ 
ಅಧಿಕಾರವು ಬೇಕಾಗುತದೆ. ಅಧಿಕಾರವೆಂದರೆ ಯೋಗ್ಯತೆ. ಓಂಕಾರವನ್ನು 
ಉಚ್ಚರಿಸುವದಕ್ಕೆ ನಮಗೆ ಇದ್ದ ಅಧಿಕಾರವನ್ನು - ಸರಕಾರಿಅಧಿಕಾರಗಳನ್ನು 
ಮತ್ತೊಬ್ಬರಿಗೆ ಸಿಕ್ಕ ದಂತೆ ಕೆಲವ ರು ಕಸಿದುಕೊಳ್ಳು ವಂತೆ - ಸ 
ಕಸಿದುತೂಂಡಿರುತಾರೆ ಎಂದು ಭಾವಿಸಬಾರದು. ವರ್ಣಾಕ ಶಮಧರ್ಮವು 
ವ್ಯವಸ್ಥಿತವಾಗಿದ್ದ ಕಾಲದಲಿ ) ದ್ವಿಜರು ಮಾತ್ರ ವೇದವನ್ನು ಅಧ್ಯ ಯನಮಾಡುತಿದ್ದರು. 
ಅವರಲ್ಲಿಯೂ ಮುಖ್ಯವಾಗಿ ಬ್ರಾಹ್ಮಣರು ಧನಸಂಪ ತ್ತು ಐಹಿಕಛೋಗ 
ಇವುಗಳಿಗೆ ಹೆಚ್ಚಿನ ಬೆಲೆಯನ್ನು ತೊಡದೆ ವೇದಾಧ್ಯಯನ, ವೇದಾರ್ಥವನ್ನು 
ತಿಳಿದುಕೊಂಡು ಅದರಂತೆ ಕರ್ಮವನ್ನು ಮಾಡುವದು, ತಪಸಿನಿಂದ ಕಾಯವನ್ನು 
ಕ್ಲೇಶಗೊಳಿಸುತ್ತಾ ಕಾಲವನ್ನು ಕಳೆಯುವದು - ಎಂಬ ಮೂರು ಬಗೆಯ ಕರ್ಮಗಳನ್ನು 
ಮಾಡುವ ಬ್ರಹ್ಮಚರ್ಯ, ಗಾರ್ಹಸ್ಥ , ವಾನಪ್ರಸ್ಥಎಂಬ ಆಶ್ರಮಗಳನ್ನು ಕ್ರಮವಾಗಿ 
ಅನುಸರಿಸುತಿದ್ದರು. ಆ ಆಶ್ರ ಮಗಳಲ್ಲಿ ಜೆ ಧರ್ಮಗಳಿಂದ ದೊರಕಬಹುದಾದ 
ಪುಣ್ಯ ಲೋಕಗಳ ವಿಷಯಕೂ ) ವೈರಾಗ್ಯವು ಬಂದವರು ಮಾತ್ರ ಓಂಕಾರಶರಣರಾಗಿ 
ನಾಲ್ಕನೆಯದಾದ ಸಂನ್ಯಾ ಸಾರ ಮವನು ಗ ಬ್ರಹ್ಮಚರ್ಯದಿಂದಲೇ 
ಎಲ್ಲಾ ನಿಷಯಭೋಗಗಳಲ್ಲಿಯೂ ಪರಮವೈೆ ರಾಗ್ಯವನ್ನು ಹೊಂದಿ ನಾಲ್ಕನೆಯ 
ಆಶ್ರ ಮವನು ಸ್ವೀಕಾರಮಾಡುತಿದ್ದ ಧೀರರು ಎಲ್ಲಿಯೋ nS ಮಾತ್ರ ಇರುತಿದ್ದರು. 
ಅಂಥವರಿಗೆ ಮಾತ್ರ ಬರಿಯ ಓಂಕಾರದ ಮೂಲಕ ಉಪಾಸನೆಮಾಡುವ ಅಧಿಕಾರವು 
ದೊರಕುತದೆ. 


೧೦೬ ಭಗವನಾಮದ ಮಹಿಮೆ 


ಆದರೆ ಈ ಕಾಲದಲ್ಲಿ ಹೀಗೆ ವೇದೋಕಕರ್ಮಗಳನ್ನು ಮಾಡುವವರೂ 
ವೈರಾಗ್ಯದಿಂದ ಪರಮಾತ್ಮಪ್ರಾಪಿಗೆ ಬೇಕಾದ ಪ್ರಣವೋಪಾಸನೆಯನ್ನಿಟ್ಟು 
ಕೊಂಡಿರುವವರೂ ಬಹಳ ವಿರಳರಾಗಿರುತಾರೆ. ಆದರಿಂದ ಓಂಕಾರದ ರಹಸ್ಯವ 
ತಿಳಿಯುವ ಯೋಗ್ಯತೆಯಿರುವವರು ಬಹಳ ಕಡಿಮೆಯ ಸಂಖ್ಯೆಯಲ್ಲಿರುತ್ತಾರೆ. 
ಆದರೂ ವೇದಾರ್ಥವನ್ನು ತಿಳಿಸಿಕೊಡುವದಕ್ಕೇ ಹೊರಟಿರುವ ಪುರಾಣಾದಿಗಳಲ್ಲಿ 
ವರ್ಣಿತವಾಗಿರುರ ಭಗವನ್ನಾಮಮಹಿಮೆಯನ್ನು ತಿಳಿದುಕೊಳ್ಳುವದರಿಂದ ಅದರ 
ಸವಿಯನ್ನು ಸ್ವಲ್ಪ ಮಟ್ಟಿಗಾದರೂ ನಾವುಗಳೂ ಕಾಣಬಹುದಾಗಿದೆ. 


"ವೇದವೇದ್ಯನಾದ ಪರಮಪುರುಷನು ದಶರಥಪುತ್ರನಾಗಲು ವೇದವು 
ವಾಲ್ಮೀಕಿಕ್ಛತ ರಾಮಾಯಣವಾಯಿತು' ಎಂಬುದೊಂದು ಸೂಕ್ತಿ ಶ್ರೀರಾಮನ 
ಚರಿತ್ರೆಯನ್ನು ಅಪ್ಪಿಷ್ಟಾದರೂ ಕೇಳಿ ತಿಳಿಯದವರು ನಮ್ಮ ದೇಶದಲ್ಲಿ ಇಲ್ಲವೇ 
ಇಲ್ಲವೆನ್ನಬಹುದು. ಈಗ್ಗೆ ರಾಮ, ಕೃಪ - ಎಂಬ ನಾಮಗಳು ನಮ್ಮ ದೇಶದಲ್ಲಿ 
ಅಸಂಖ್ಯಾತಜನರ ಬಾಯಲ್ಲಿರುತವೆ. ಶ್ರೀರಾಮನು ದಶರಥನ ಮಗನು ಮಾತ್ರವೇ 
ಅಲ್ಲ; ಧರ್ಮಾತ್ಮನು, ಸತ್ಯಸಂಧನು, ಭಗವಂತನಾದ ವಿಷ್ಣುವಿನ ಅವತಾರವೇ - 
ಎಂದು ನಂಬಿದವರಿಗೆ ರಾಮನಾಮದ ಅರ್ಥವು ಹೆಚ್ಚುಹೆಚ್ಚಾಗಿ ಹಿಗ್ಗಿ 
ತೋರಿಕೊಳ್ಳುತದೆ. ರಾಮಾವತಾರದ ಕಾಲದಲ್ಲಿಯೇ ಶಬರಿ, ಗುಹ - ಮುಂತಾದ 
ಕೀಳುಜಾತಿಯವರು ಕೂಡ ಆತನ ಮಹಿಮೆಯನ್ನು ಕಂಡುಕೊಂಡು 
ಕೃತಾರ್ಥರಾದರೆಂದು ನಮಗೆ ಗೊತಾಗುತದೆ. "ಶ್ರೀರಾಮನಿಗೆ ಈ ಮೊದಲೇ 
ಪಟ್ಟಾಭಿಷೇಕವಾಗಿದ್ದರೆ ಆತನು ಪಾದಚಾರಿಯಾಗಿ ನಮ್ಮಬಳಿಗೆ ಬರುತಿರಲಿಲ್ಲ; ನಮ್ಮ 
ಕಷ್ಟ ಸುಖಗಳನ್ನು ಅರಿಯುವದಕ್ಕೆ ಅವಕಾಶವಿರುತಿರಲಿಲ್ಲ ಆತನ ದರ್ಶನದಿಂದ 
ಕತಾರ್ಥರಾಗುವ ಸಂದರ್ಭವು ನಮಗೂ ದೊರಕುತಿರಲಿಲ್ಲ' ಎಂದು ಯಷಿಗಳು 
ಕೂಡ ಬಗೆದರು. ಶ್ರೀರಾಮನು ವನವಾಸಕ್ಕಾಗಿ ಬಂದ ದಕ್ಷಿಣದೇಶವು ದಂಡಕಾರಣ್ಯಕ್ಕೆ 
ಸೇರಿ ರಾಕ್ಷಸರ ಬಾಧೆಗೆ ಈಡಾಗಿದ್ದದ್ದು ಈಗ "ರಾಮಕ್ಷೇತ್ರ' ಎಂಬ 
ಪವಿತ್ರನಾಮವನ್ನು ಪಡೆದಿದೆ.ಇದನೆಲ್ಲ ಮನಗಂಡ ನಮಗೆ ರಾಮನಾಮ ಎಂಥ 
ಪಾವನವಾದ ಹೆಸರಾಗಿಬಿಟ್ಟಿದೆ | ರಾಮನೆಂದರೆ ನೀತಿವಂತನು, ಮಹಾವೀರನು, 
ಸತ್ಯಸಂಧನು, ಧರ್ಮಾತ್ಮನು, ಕಲ್ಯಾಣಗುಣಾಕರನು, ದೆಯಾಘನನು, ಭಕ್ತ 
ಜನೋದ್ಧಾರಕನು, ಬ್ರಹ್ಮಾದಿಗಳ ಸುತಿಗೆ ಪಾತ್ರನಾದ ಮಹಾವಿಷ್ಣು - ಎಂಬ 
ಉತ್ತರೋತರವಾಗಿ ಹೆಚ್ಚುವ ಅರ್ಥವುಳ್ಳ ನಾಮವದು. ಅವರವರ ಯೋಗಿಗೆ 
ತಕ್ಕಷ್ಟು ಅದರ ಅರ್ಥದ ವ್ಯಾಪ್ತಿಯೂ ಹೆಚುತಿರುತದೆ. ಅಲ್ಲದೆ 9 


ಆ ಸಶಿ ಥಿ 


ಕಾಶಕೋಪನಾಸಮಂಜರಿ ೧೦೭ 


ಪರಮಾತ್ಮನು ಪವಿತ್ರನಾಗಿರುವಂತೆ ಅವನ ನಾಮವೂ ಪವಿತ್ರವಾಗಿರುತದೆ. 
ಏಕೆಂದರೆ ಅದನ್ನು ಜಪಿಸುವವರ, ಮತ್ತು ಅದರ ಅರ್ಥವನ್ನು ಸ್ಥರಣೆಮಾಡುವವರ 
ಅಂತಃಕರಣವು ಅಷ್ಟಷ್ಟು ಪರಿಶುದ್ಧವಾಗುತ್ತಾ ಹೋಗುತದೆ. ಗಂಗೆಯಲ್ಲಿ ಸೇರಿದ 
ಬೀದಿಯ ನೀರು ಪಾವನವಾದ ಗಂಗೆಯೇ ಎನಿಸುವಂತೆ, ಶ್ರೀರಾಮನಾಮದ 
ಸ್ಮರಣೆಯ ಸಂಪರ್ಕದಿಂದ, ಕಲ್ಗಷವಾ ನಮ್ಮಗಳ ಮನಸ್ಸೂ ಪವಿತ್ರವಾಗುತ್ತಾ 
ಹೋಗುವದು. ಹೆಚ್ಚೇನು ? ರಾಮನಾಮದ ಅರ್ಥವು ಗೊತಾಗಲಿ, ಬಿಡಲಿ - 
ಅದು ಭಗವನ್ನಾರಾಯಣನ ನಾಮವು ಎಂಬ ಭಾವನೆಯಿದ್ದರೆ ಸಾಕು; ಅಷ್ಟರಿಂದಲೇ 
ನಮ್ಮಅಂತಚರಣಕ್ಕೆ ಔಿತೃಷ್ಟ ವು ಬಂದುಬಿಡುತದೆ. ಶ್ರೀರಾಮನು ತ್ರೇತಾಯುಗದಲ್ಲಿ 
ಅವತರಿಸಿ ತನ್ನ ಮಂಗಲತಮವಾದ ರೂಪದ ದರ್ಶನದಿಂದ ಭಕ್ತರನ್ನೆಲ್ಲ 
ಉದ್ದಾರಮಾಡಿದನು. ಆದರೆ ಆತನ ನಾಮವು ಆ ರೂಪಕ್ಕಿಂತಲೂ 
ವ್ಯಾಪಕವಾಗಿರುತದೆ ; ಏಕೆಂದರೆ ಈ ಕಲಿಯುಗದಲ್ಲಿಯೂ ಆ ನಾಮವು ನಮ್ಮಗಳಿಗೆ 
ಸಿಕ್ಕಿರುತ್ತದೆ. ಇಷ್ಟೇ ಅಲ್ಲ ತ್ರೇತಾಯುಗದಲ್ಲಿ ಕೂಡ ಶ್ರೀರಾಮನು ತನ್ನ 
ಮಂಗಲತಮವಾದ ರೂಪವನ್ನು ಎಲ್ಲರಿಗೂ ಏಕಕಾಲದಲ್ಲಿ ತೋರಿಸಲಿಲ್ಲ ಆತನ 
ನಾಮವಾದರೊ, ಎಲ್ಲಾಕಾಲದಲ್ಲಿಯೂ ಎಲ್ಲಾ ದೇಶದಲ್ಲಿಯೂ ಎಲ್ಲಾ ಭಕ್ತರನ್ನೂ 
ಪಾವನಗೊಳಿಸುತ್ತಿರುವದು. ಶ್ರೀರಾಮನು ಈಗಲೂ ನಮ್ಮೆಲ್ಲರಲ್ಲಿಯೂ - 
ನೀಚೋಚ್ಚಬಭೇದವಿಲ್ಲದೆ, ಗಂಡಸರು, ಹೆಂಗಸರು, ದೊಡ್ಡವರು, ಮಕ್ಕಳು, 
ಉತ್ತಮವರ್ಣದವರು, ನೀಚವರ್ಣದವರು, ವರ್ಣಾಶ್ರಮರಹಿತರಾದ ಮ್ಲೇಚ್ಛರು, 
ಎಲ್ಲರಲ್ಲಿಯೂ - ನಮ್ಮ ನಮ್ಮ ಹೃದಯದಲ್ಲಿಯೇ ಸಂನಿಹಿತನಾಗಿರುತಾನೆ. ಆತನ ಆ 
ಗುಪರೂಪವೇ ನಾವು ವೈಖರಿಯಿಂದ ಗಟ್ಟಿಯಾಗಿ ರಾಮ ಎಂದು ಹೇಳುವ ಶಬ್ದದ 
ರೂಪದಿಂದ ನಮ್ಮ ನಾಲಗೆಯ ಮೂಲಕವಾಗಿ ಹೊರಕ್ಕೆ ಬಂದು ಎಲ್ಲರ ಕಿವಿಯ 
ಮೂಲಕ ಅವರವರ ಹೃದಯದಲ್ಲಿ ಮತ್ತೆ ಸೇರಿಕೊಳ್ಳುತ್ತಿರುವದು. ಹೀಗೆ 
ರಾಮನಾಮುವೇ ರಾಮನು - ಎಂದು ಭಾವನೆಮಾಡುವದೇ ನಾಮದ 
ಪ್ರತೀಕೋಪಾಸನೆಯು. ಅದು ಶ್ರೀರಾಮನ ವಾಚಕ, ಹೆಸರು - ಎಂದು ಉಪಾಸನೆ 
ಮಾಡುವ ಬಗೆಯನ್ನು ಆಗಲೇ ವಿವರಿಸಿ ಹೇಳಿರುತ್ತೇನೆ. 

ಹೆಚ್ಚಿನ ಕರ್ಮೋಪಾಸನೆಗಳು ತಮಗೆ ಅಳವಡದೆ ಇದರೂ 
ನಾಮಸ್ಕರಣೆಯು ಮಂದಾಧಿಕಾರಿಗಳಿಗೆ ಎಂದು ಅದನ್ನು ಅನಾದರಮಾಡುವ 
ಮೂರ್ಬರು, ಕೈಯಲ್ಲಿಯಾರಾದರೂ ಅಮೃತವನ್ನು ಆಪೋಶನಕ್ಕೆ ಹಾಕಿದರೆ ಅದನ್ನು 
ಚೆಲ್ಲುವ ಮೂಢರಂತೆ ಸುಖಕರವಾಗಿರುವ ಈ ನಾಮೋಪಾಸನಾಕ್ರಮವನ್ನು 
ಅತೊಗೆದು ಯಾವ ಸಾಧನವೂ ಇಲ್ಲದೆ ಅಧೋಗತಿಗೆ ಈಡಾಗುತಾರೆ. 


೧೦೮ ಭಗವನ್ನಾಮದ ಮಹಿಂ 


"ರಾಮ' ಎಂಬುದು ಒಬ್ಬ ಮಾನವನ ಹೆಸರೆಂದು ಬಗೆದು 
ಮೋಸಹೋಗಬಾರದು. "ರಾಮ, ರಹೀಮ್‌' - ಎರಡೂ ಒಂದೇ ; ಇವೆರಡೂ 
ಪರಮೇಶ ರನ ಹೆಸರುಗಳೇ ಎಂದು ಭಕಕಬೀರದಾಸನು ಹಾಡಿರುತಾನೆ. ಸರಿಯಾಗಿ 
ನೋಡಿದರೆ ರಾಮನಾಮಕ್ಕೂ ಓಂಕಾರಕ್ಕೂ ಯಾವ ತಾರತಮ್ಮವೂ ಇರುವದಿಲ್ಲ 
ಈ ವಿಷಯದಲ್ಲಿ ನನ್ನ ಮತವನ್ನು ps ಪದದ ಮೂಲಕವಾಗಿ ನಾನು 
ವೃಕಗೊಳಿಸಿರುತ್ತೇನೆ. ಅದನ್ನು ಇಲ್ಲಿ ) ನಿಮ್ಮ ಮುಂದೆ ಇಡುವೆನು : 
ರಾಮನ ನಾಮವೆ ಎಲ್ಲವಿದು | ರಾಮನ ಬಿಟ್ಟರೆ ಜಗವಿರದು 1 ಪ॥ 
ರಾಮನಾಮಗಳ ಭೇದವನುಡುಗಿಸೆ | ರಾಮತತ ಮೇ ಉಳಿಯುವದು ॥ ಅನು॥ 


ರಾಮನಾಮವೆ ಓಂಕಾರ 1 ರಾಮನೆ ಬ್ರಹ್ಮವು ಸಾಕಾರ | 


ರಾಮನೆ ನಾಮವು ನಾಮವೆ ರಾಮನು | ರಾಮತತ್ತ್ವನಿಗತಾಕಾರ lO 
ರಾಮನಾಮದ ಗಾತ್ರಗಳು ಓಮೆಂಬುದರಾ ಮಾತ್ರೆಗಳು | 
ನಾಮವಮಾತ್ರವು ರಾಮತತ್ತ ನೆಂ 1 ದೇ ಮುನಿಗಳ ಸೂತ್ರಗಳು ॥೨॥ 


ರಾಮರಾಮಾನುಜಭೇದಗಳು | ರಾಮನ ನಾಲ್ಕೂ ಪಾದಗಳು | 

ರಾಮನ ಪಾದಗಳೋಮಿನ ಮಾತ್ರೆಗಳೇ । ಮೊರೆಯುತಿವೆ ವೇದಗಳು ॥೩॥ 
ರಾಮನು ತುರ್ಯನು ಪರಮಾತ್ಮ | ನಾಮವಮಾತ್ರವು ಅವನಾತ್ಮ | 

ಈ ಮಹಿಯೊಳಗಿದನರಿದವನಾತ್ಮಾ | ರಾಮನ ಹೊಗುವನು ರಾಮಾತ್ಮ ॥೪॥ 
ರಾಮನಾಮವನು ಉಚ್ಚರಿಸಿ | ರಾಮಬುದ್ಧಿಯನು ಎಚ್ಚರಿಸಿ 1 


ನಾಮಪ್ರಣವದ ಪಾರಾಯಣಕೀ | ರಾಮಾಯಣದಲಿ ಸಂಚರಿಸಿ Il 2 1 
ಕಾಮನೆ ಗುರು ರಾಮನೆ ಶಿಷ್ಯ | ರಾಮನ ನಾಮವು ಅವಿನಾಶ್ಯ | 
ರಾಮನೆ ಅದ್ವಯಸಚ್ಚಿದಾನಂದನು | ರಾಮನ ನಾಮವೇ ಅನ್ನೇಷ್ಯ 1೬॥ 


ಈ ಪದದ ಅಭಿಪ್ರಾಯವು ಉಪನಿಷತುಗಳ ಸಾರವಾಗಿರುತದೆ. 
ರಾಮನೆಂಬ ಪರಮಾತ್ಮನೂ ಅವನ ನಾಮವಾದ ರಾಮನೆಂಬ ಮಾತೂ ತತ 2 
ದೃಷ್ಟಿಯಿಂದ ಒಂದೇ ಆಗಿರುತದೆ. ರಾಮನೇ ಪರಾಪರಬ್ರಹ್ಮವು. ರಾಮನೇ 
ರಾಮಲಕ್ಕ ಣಭರತತತ್ರುಪ್ಲರೆಂದು ಸಾಕಾರವಾಗಿ ಅವತರಿಸಿದನೆಂದೂ ಅವನೇ 
ವಿಶ್ವತೈಜಸಪ್ರಾಜ್ಞಃ ಜ್ಹತುರೀಯರೆಂಬ ನಾಲ್ಕು ಪಾದಗಳಿಂದ ತೋರುವನೆಂದೂ 
ವೇದಾಂತದಲ್ಲಿ ಹೊಗಳಿರುವ ಪರಮಾತ್ಮನೆಂದೂ ಭಾವಿಸಬೇಕು. ಓಂಕಾರದ 
ಮಾತ್ರೆ ಗಳಿಗೂ ರಾಮಶಬ್ದದ ಅವಯವಗಳಿಗೂ ಭೇದವಿಲ್ಲ; ಓಂಕಾರಕ್ಕೂ 
ರಾಮನಾಮಕ್ಕೂ ಭೇದವಿಲ್ಲ, ರಾಮನೇ ತುರೀಯತತ್ತ ವ್ರ ; ಜೂ 


ಕಾಠಕೋಪನ್ಯಾಸಮಂಜರಿ ೧೦೯ 


ಮಾತ್ರಾರಹಿತವಾದ ಓಂಕಾರವೇ ಆಗಿದ್ದು ಅವನ ಸ್ವರೂಪವೇ ಆಗಿರುತ್ತದೆ. ಇದನ್ನು 
ಅರಿತವನು ರಾಮಾತ್ಮನಾಗಿ ಅವನನ್ನೇ ಹೊಕ್ಕು ಆತ್ಮಾರಾಮನಾಗಿರುತಾನೆ. 
ರಾಮತತ್ತೃವನ್ನು ತಿಳಿಯದಿದ್ದರೂ ಅವನ ನಾಮವನ್ನು ಉಚ್ಛರಿಸುತಿರಿ ; ಅದರಿಂದ 
ನಿಮ್ಮ ಅಂತಃಕರಣದಲ್ಲಿ ಸುಪವಾಗಿರುವ ರಾಮಬುದ್ದಿಯು ಎಚ್ಚರಗೊಳ್ಳುವದು. 
ಓಂಕಾರದ ಉಚ್ಚಾರದಿಂದ ವೇದವನ್ನೆಲ್ಲ ಅಭ್ಯಾಸಮಾಡಿದಂತಾಗುವಂತೆ 
ರಾಮನಾಮೋಚ್ಚಾರಣೆಯಿಂದ ವೇದಾತ್ಮಕವಾದ ರಾಮಾಯಣವನ್ನೇ 
ಪಾರಾಯಣಮಾಡಿದಂತೆ ಆಗುವದು. ರಾಮನಾಮದ ಸ್ಮರಣೆಯಿಂದ ಚಿತವು 
ಶುದ್ಧವಾದಂತೆಲ್ಲ ನಿಮಗೆ ರಾಮನಾಮವನ್ನು ಉಪದೇಶಿಸಿದ ಗುರು, ಅದನ್ನು ಕೇಳಿ 
ಅರಿತುಕೊಂಡ ಶಿಷ್ಯ - ಇಬ್ಬರೂ ರಾಮನೇ ಎಂಬ ತಿಳಿವಳಿಕೆಯಾಗುವದಲ್ಲದೆ, 
ರಾಮನಾಮಕ್ಕೂ ರಾಮನಿಗೂ ಯಾವ ಭೇದವೂ ಇಲ್ಲದ್ದರಿಂದ ರಾಮನಂತೆ 
ರಾಮನಾಮವೂ ಅವಿನಾಶಿ ಎಂದು ಮನವರಿಕೆಯಾಗುವದು. ರಾಮನೇ ನಿಜವಾದ 
ಅದ್ದಿತೀಯಸಚ್ಚಿದಾನಂದಪರಬ್ರಹ್ಮವೆಂಬುದು ಮನದಟ್ಟಾಗುವದು. ಆದ್ದರಿಂದ 
ರಾಮನಾಮವನ್ನುಅನ್ನೇಷಣೆ ಮಾಡಿ ಅದನ್ನುದೊರಕಿಸಿ ಈ ತತ್ತ್ವದಲ್ಲಿಒಂದಾಗಿರಿ - 
ಹೀಗೆಂಬುದು ಪದದ ಅರ್ಥ. | 

ಭಗವನ್ನಾಮವೂ ಭಗವದ್ರೂಪವೂ ವಿಷಯಸ್ಮರಣೆಯಿಂದ 
ಚಿತಕಾಲುಷ್ಯವನ್ನು ಪಡೆದು ಸಂತಪಧಾಗಿರುವ ಜೀವರಿಗೆ ಸಂಸಾರಜ್ವರನಾಶಕವಾದ 
ಎರಡು ಉತಮಸಾಧನಗಳಾಗಿರುತವೆ. ರಾಮ, ಕೃಷ್ಣ - ಮುಂತಾದ ರೂಪಗಳಿಂದ 
ಅವತರಿಸಿ ತನ್ನ ಗುಣಕರ್ಮಲೀಲೆಗಳಿಂದ ಭಕರ ಮನಸನ್ನು ಪಾವನಗೊಳಿಸಿದ 
ಭಗವಂತನ ನಾಮವು ಇಂದಿಗೂ ಸಂಸಾರಸಾಗರವನ್ನು ದಾಟುವದಕ್ಕೆ ಒಂದು 
ಹಡಗಿನಂತೆ ಇರುತದೆ. ಇತಿಹಾಸಪುರಾಣಗಳಲ್ಲಿವರ್ಣಿಸಿರುವ ಭಗವಂತನ ಆಯಾ 
ಗುಣಕರ್ಮಲೀಲೆಗಳನ್ನು ಮನದಂದುಕೊಂಡು, ಆಯಾ ರೂಪವನ್ನು ಮನಸಿನಲ್ಲಿ 
ಕಲ್ಪಿಸಿಕೊಂಡರೂ ಇಂದ್ರಜಾಲದ ಮಾಯೆಯಂತೆ ಮೋಹಕವಾಗಿ ನಮ್ಮ ಚಿತವನ್ನು 
ಬರಸೆಳೆಯುತ್ತಿರುವ ನಾಮರೂಪಗಳ ಉಪಟಳವು ಕಡಿಮೆಯಾಗುವದು. ಯಾವ 
ರೂಪವೂ ಮನಸಿನಲ್ಲಿ ನಿಲ್ಲದೆ ಇದ್ದರೂ ನಾವು ಕಾಣುವ ಉತ್ತಮದೃಶ್ಯಗಳೆಲ್ಲವೂ ಆ 
ಭಗವಂತನ ವಿಭೂತಿವಿಶೇಷಗಳೇ ಎಂದು ಬಗೆಯುತ್ತಾ ಆತನ ನಾಮವನ್ನು 
ಸ್ಥರಿಸುತ್ತಿದ್ದರೂ ನಾಮರೂಪಗಳ ಕಾಟವು ಕಡಿಮೆಯಾಗುವದು. 

ಓಂಕಾರವನ್ನು ಪ್ರತೀಕವಾಗಿಯೂ ಪರಮಾತ್ಮನ ವಾಚಕವಾಗಿಯೂ 
ಇಟ್ಟುಕೊಂಡು ಉಪಾಸನೆಮಾಡುವಂತೆಯೇ, ರಾಮಕೃಷ್ಣ ಶಿವಾದಿನಾಮಗಳನ್ನು ಆ 
ಎರಡು ಬಗೆಯಿಂದಲೂ ಉಪಾಸನೆಗೆ ಉಪಯೋಗಿಸಿಕೊಳ್ಳಬಹುದೆಂದು ಆಗಲೆ 


೧೦೦ ಭಗವನಾಮದ ಮಹಿಮ 


ಹೇಳಿರುತೇನಷ್ಟೆ ? ಓಂಕಾರವು ನಾಮರೂಪಗಳನ್ನೆಲ್ಲ ಮಾರಿರುವ ಪರತತ್ತ್ವವೇ 
ಎಂಬುದನ್ನು ತತ: ಜಿಜ್ಞಾಸುಗಳು ಅರಿತುಕೊಳ್ಳುವರೆಂದು ಹೇಗೆ ವರ್ಣಿಸಿದೆಯೋ 
ಹಾಗೆಯೇ ಈ ; ರಾಮಾದಿನಾ ನಾಮಗಳನ್ನೂ ನಾ ನಾಮರೂಪಾ ದಿಗಳನ್ನು ಮಾರಿರುವ 
ಪರತತ್ತ ನೆಂಬುದನ್ನು ಮನಗಾಣುವಡಕ್ಕೆ ಬರುತದೆ. ಇಲ್ಲಿ ರಹಸ್ಯವೇನೆಂದರೆ 
ಚಳ? ತತ ವು ಯಾವಾಗಲೂ ತಾನು ಇದ್ದಂತೆಯೇ ಇದ್ದುಕೊಂಡಿರುತದೆ ; 
ಅದರಲ್ಲಿ ಯಾವ ಮಾರ್ಪಾಡೂ ಎಂದಿಗೂ 'ಆಗಿರುವದೇ ಇಲ್ಲ, ಆದರೂ 
ಅಜ್ಞಾನಿಗಳಾದ ಜೀವರು ನಾಮರೂಪವಾಸನೆಯಿಂದ ತಮ್ಮ ಚಿತ್ತವನ್ನು 
ಕೊಳ ಕುಮಾಡಿಕೊಂಡುಬಿಟ್ಟಿರುತ್ತಾರೆ. ಈ ನನ್ನ ಸ್ವರೂಪವು 
ನಾಮರೂಪಗಳಿಂದಾಗಿರುವ ದೇಹೇಂದ್ರಿಯಗಳ ಸಂಘಾತವೇ; ಈ ಪ್ರಪಂಚದಲ್ಲಿ 
ನನ್ನೆದುರಿಗೆ ಕಾಣುತಿರುವ ಮನುಷ್ಯ ರೂ ಪ್ರಾಣಿಗಳೂ ನಾಮರೂಪಕ್ಕತವಾದ 
ದೇಹೇಂದ್ರಿ ಯಗಳ ಸಂಘಾತರೂಪವಾಗಿಯೇ ಇರುತವೆ. ಪ್ರಪಂಚದ ತತ್ತ ನೆಲ 
ನಾಮರೂಪಗಳೇ - ಎಂಬ ವಿಪರೀತಭಾವನೆಯು ಅವರ ಅಂತಃಕರಣದಲ್ಲೆಲ್ಲ 
ಹಾಸುಹೊಕ್ಕಾಗಿ ಹ ಣೆದುಕೊಂಡುಬಿಟ್ಟಿರುತದೆ. ಆದರೆ ಪರವ ಮಾರ್ಥತತ 
ಸ್ವರೂಪನಾ ದ ಭಗವಂತನು ದಯಾಘ ಘನನಾದರಿಂದ ತಾನೂ ಬೇರೆ ಬೇಕೆಯ 
ವಿಲಕ್ಷ ಣವಾದ ನಾಮರೂಪಗಳಿಂದೊಡಗೂಡಿ ಮೈದೋರಿಕೊಂಡು 
ನಾಮರೂಪವಾಸನಾ ನಾಬಂಧಕ್ಕೆ ಸಿಲುಕಿ ಒದ್ದಾಡುತ್ತಿರುವ ವ ಸಂಸಾರಿಗಳನ್ನು ಆ ಕಟ್ಟಿನಿಂದ 
ವಿಡುಗಡೆಮಾಡಿಸುತಿರುತಾನೆ. ಆದ್ದರಿಂದ ಜ 'ಜಾಣರಾದವ ರು ಲೋಕದಲ್ಲಿ ಶುಂಠಿ 
ಮೊದಲಾದ ಕೆಲವು ಪದಾರ್ಥಗಳನ್ನು ತಿಂದು ಅಜೀರ್ಣಾಹಾರದಿಂದಾಗಿರುವ 
ಬಾಧೆಯನ್ನು ಕಳೆದುಕೊಳ್ಳುವಂತೆ ಭ ಭಗವಂತನ ನಾಮರೂಪಗಳ ಚಿಂತನೆಯಿಂದಲೇ 
ಪ್ರಪಂಚದ ನಾಮರೂಪಗಳ ಭಾವನೆಯಿಂದಾಗಿರುವ ಕೇಡನು ತಪ್ಪಿ ದಿಸಿಕೊಳ್ಳಬೇಕು. 
ಆಗ ನಾಮರೂಪಗಳೆರಡೂ ನಿಜವಾಗಿ ನಾ ನಾಮರೂಪಶೂನ್ಯವಾಗಿರುವ ಅ ೫... 
ಪರಮಾತ್ಮನಲ್ಲಿ ತೋರುತಿರುವ ದೃಶ್ಯಗಳು ಮಾತ್ರ - ಎಂಬ ತತ್ತ್ವವು ಮ ನದಲ್ಲಿ 
ಮಿಂಚುವದು. 

ಅಧ್ಯ ಯನ, ಯಜ್ಞ ದಾನ, ತಿಪಸ್ಸು- ಮುಂತಾದ ಉತ ಮವಾದ 
ವೇದೋಕಕಮ ಗಳು ಯಾರಿಗೆ ದಕ್ಕುವದಿಲವೋ ಅಂಥವರು ಭಗವನ್ನಾಮವನ್ನು 
ಸ್ಮರಿಸಿ ಕೃತಾರ್ಥ ರಾಗಬೇಕೆಂದು ದೂಡದರು ಉಪದೇಶಿಸುತ್ತಿರುವದನ್ನು 
ಸಃ ತಪ್ಪಾಗಿ ed ಸಾ ಅಧ್ಯಯನಾದಿಗಳು 

ಸ್ರ 


ಷ್ಠ pl ಡಿ ಕ್ರ 
ನಾಮಸ್ಥರಣೆಯೆಂಬ ಹೊಟ್ಟನ್ನು ನದ್ಮುಮು ಮುಂದೆ ಇರುತಾರೆ - ಎಂದು ಅವರು 


[4 
hd 


ಕಾಠಶಕೋಪನ್ಯಾಸಮಂಜರಿ ೧೧೧ 


ಭಾವಿಸಬಹುದು. ಆದರೆ ಅದು ಕುಕಲ್ಪನೆಯಾಗಿರುತದೆ. ಅಧ್ಯಯನಾದಿಗಳು ಹೆಚ್ಚಿನ 
ಸಾಧನಗಳೆಂಬುದೇನೋ ನಿಜವೇ ; ಆದರೆ ಅವುಗಳ ಹೆಚ್ಚುಗಾರಿಕೆಯು ಎಲ್ಲಿಂದ 
ಬಂದಿರುತದೆ ? ಅವುಗಳೆಲ್ಲವೂ ಪರಮಾತ್ಮನನ್ನೇ ಗುರಿಯಾಗಿಟ್ಟುಕೊಂಡಿರು 
ವದರಿಂದಲೇ ಅಲ್ಲದೆ ? ಯಾರು ಸದಾಚಾರಹೀನರಾಗಿರುವರೋ, ಯಾರಿಗೆ 
ವೇದಾದಿಗಳಲ್ಲಿ ಶ್ರದ್ಧಾದರಗಳು ಇರುವದಿಲ್ಲವೋ, ಯಾರಿಗೆ ಭಗವಂತನಲ್ಲಿ 
ಅಚಲವಾದ ವಿಶ್ವಾಸವಿರುವದಿಲ್ಲವೋ ಅವರಿಗೆ ಅಧ್ಯಯನಾದಿಗಳು ಎಂದಿಗೂ 
ಯಾವ ಉಪಕಾರವನ್ನೂ ಮಾಡಲಾರವು. ಇಷ್ಟೇ ಅಲ್ಪ ಭಗವಂತನಲ್ಲಿಪ್ರೇಮವಿಲ್ಲದೆ 
ಮಾಡುವ ಅಧ್ಯಯನಾದಿಗಳು ದಂಭಾದಿಗಳನ್ನು ಹೆಚ್ಚಿಸಿ, ಮನುಷ್ಯನು ಅಧ್ಯಾತ್ಮ 
ಮಾರ್ಗದಲ್ಲಿಮುಂದುವರಿಯದಂತೆ ಮಾಡುವದಕ್ಕೂ ಕಾರಣವಾಗಬಹುದೆಂಬುದಕ್ಕೆ 
ಪುರಾಣಾದಿಗಳಲ್ಲಿ ಎಷ್ಟೋ ಉದಾಹರಣೆಗಳು ಸಿಕ್ಳುತವೆ. ಅಧ್ಯಯನ, ಯಜ್ಞ 
ತಪಸ್ಸು - ಮುಂತಾದ ಯಾವ ಸಾಧನವನ್ನು ಮಾಡಿದರೂ ಅದರಲ್ಲಿಯೂ 
ಭಗವನ್ನಾಮವನ್ನುಚ್ಚರಿಸಿ ಆತನ ಸ್ಮರಣೆಯನ್ನು ಮಾಡಬೇಕು ; ಹಾಗಾದರೆ ಆ 
ಅನುಷ್ಕಾನಗಳಲ್ಲಿ ಆಗಿರಬಹುದಾದ ನ್ಯೂನಾತಿರೇಕಗಳು ತಪ್ಪಿ ಅವುಗಳಿಗೆ 
ಸಾದ್ಯುಣ್ಯವುಂಟಾಗುವದು ಎಂದು ಸ್ಮೃತಿಗಳಲ್ಲಿ ಬರೆದಿರುತದೆ. ಆದ್ದರಿಂದ 
ಶ್ರೇಯಸ್ಕಾಮಿಗಳಾದವರು ತಮ್ಮ ತಮ್ಮ ಸ್ಥಾನಕ್ಕೆ ಶಾಸ್ತ್ರ ಪ್ರಾಪವಾಗಿರುವಷ್ಟು 
ಕರ್ಮವನ್ನು ಯಥಾಶಕ್ತಿಯಿಂದ ಮಾಡಬೇಕು ; ಆ ಕರ್ಮಗಳಿಗೆ ಸಾದ್ಯುಣ್ಯವು 
ಬರುವಂತೆ ಭಗವಂತನ ನಾಮವನ್ನು ಉಚ್ಚರಿಸುತಲೂ ಭಗವತ್ತ್ಮರಣೆಯನ್ನು 
ಮಾಡುತಲೂ ಇರಬೇಕು. ಯಾವ ಕರ್ಮದ ಅನುಷ್ಠಾನವೂ ಇಲ್ಲದವರೂ 
ಭಗವಂತನ ನಾಮವನ್ನುಮಾತ್ರ ಬಿಡಬಾರದು. ಅದೊಂದೇ ಸಕಲವರ್ಣಾಶ್ರಮಗಳ 
ಕರ್ಮಗಳನ್ನೂ ಮಾಡಿದ್ದರಿಂದಾಗುವ ಪೂರ್ಣಫಲವನ್ನು ಕೂಟ್ಟು 
ನಾಮರೂಪಾತೀತವಾದ ಭಗವಂತನ ತತ್ತ್ವವು ಸಾಧಕನಿಗೆ ಮನದಟ್ಟಾಗುವಂತೆ 
ಮಾಡಿಕೊಡುವದರಲ್ಲಿ ಯಾವ ಸಂಶಯವೂ ಇಲ್ಲ 


೧೦೨ 


೧೪. ಪರಮಾರ್ಥದ ಸ್ವರೂಪ 


ನ ಜಾಯತೇ ಮ್ರಿಯತೇ ವಾ ವಿಪಶ್ಚಿತ್‌ ನಾಯಂ ಕುತಶ್ಚಿನ್ನ - 
ಬಭೂವ ಕಶ್ಚಿತ್‌ | ಅಜೋ ನಿತ್ಯಃ ಶಾಶತೋನಯಂ 
ಪುರಾಣೋ ನ ಹನ್ಯತೇ ಹನ್ಯಮಾನೇ ಶರೀರೇ I ೧೮ ॥ 


ಹಂತಾ ಚೇನ್ಮನ್ಯತೇ ಹಂತುಂ ಹತಶ್ಚೇನ್ಶನ್ಯತೇ ಹತಮ್‌ | 
ಉಭೌ ತೌ ನ ವಿಜಾನೀತೋ ನಾಯಂ ಹನ್ನಿನ ಹನ್ಯತೇ 1 ೧೯ || 


ಅಣೋರಣೀಯಾನ್‌ ಮಹತೋ ಮಹೀಯಾನಾತ್ಕಾನಸ್ಕ್ಯ ಜನ್ಲೋ - 
ರ್ನಿಹಿತೋ ಗುಹಾಯಾಮ್‌ | ತಮಕ್ರತುಃ ಪಶ್ಯತಿ 
ವೀತಶೋಕೋ ಧಾತುಪ್ರಸಾದಾನ್ಮಹಿಮಾನಮಾತ್ಮನಃ || ೨೦ ॥ 


ಓಂಕಾರದ ಮೂಲಕವಾಗಿ ಪರಮಾತ್ಮನನ್ನು ಅರಿತುಕೊಳ್ಳಬೇಕೆಂದು 
ಈವರೆಗೆ ಹೇಳಿದ್ದಾಗಿದೆ. ಆ ಆತ್ಮನ ಸ್ವರೂಪವ ನ್ನೇ ನೇರಾಗಿ ಗೊತುಮಾಡಿ 
ಹೇಳುವದಕ್ಕೆ ಈಗ ಯಮನು ಪ್ರಾರೆಂಭಿಸಿರುತಾನೆ. "ಪರಮಾತ್ಮನು ಹುಟ್ಟುವದಿಲ್ಪ 
ಟು ॥ ಇಲ್ಲ; ಇವನು ಏತರಿಂದಲೂ ಆಗಿರುವದಿಲ್ಲ ಅದಕ್ಕಿ ೦ತ 
ಬೇರೆಯಾಗಿ ಹೊರತೋರಿಕೊಂಡಿರುವದಿಲ್ಲ ಅವನು ಅಜನು, ಸತ್ತನು ಶಾಶ್ವತನು, 
ಪುರಾಣನು ಶರೀರವು ಹತವಾದರೆ ಇವನು. ಎಂದಿಗೂ ಇತನಾಗುವ ಪದಿಲ್ಲ' ಎಂದು 
ಮೊದಲನೆಯ ಮಂತ್ರದ ಅಕ್ಬರಾರ್ಥ. 


ರಮಾತ್ಮನ ಸ್ವರೂಪವನ್ನು ನಚಿಕೇತನು ಕೇಳಿರುತಾನೆ. ಪರಮಾತ್ಮನು 
ಹುಟ್ಟನನೆಂದಾಗಲಿ ಕಾಯುನನಿಂದಾಗಲಿ ಯಾರುತಾನೆ ತಿಳದರುತ್ತಾರೆ ಲ ಆದರೂ 
ಯಮನು ಇವನು ಹುಟ್ಟುವದಿಲ್ಲ ಸಾಯುವದಿಲ್ಲ - ಎಂದು ಮುಂತಾಗಿ 
ಹೇಳಿರುತಾನಲ್ಲ! ಇದೇಕೆ? ho ನೀವು ಕೇಳಬಹುದು. ಇದಕೆ  ಕಾರಣವೊಂದಿದೆ, 
ನಾವುಗಳೆಲ್ಲರೂ" ನಾನು ಹುಟ್ಟಿರುತ್ತೇನೆ, ಬೆಳೆದುಸೊರಗುತಿದೇನೆ, ಕಾಲಾನುಕಾಲಕ್ಕೆ 
ಸಾಯುವೆನು' ಎಂದಲ್ಲವೆ, ತಿಳಿದುಕೊಂಡಿರುವೆವು ೧ ಆದರೆ ಇಲಿ ) ನಮ್ಮ ಈ ಆತ್ಮನು, 
ಎಂದರೆ ಈ ನಮ್ಮ ನಿಜವಾದ ಸ್ವರೂಪವು, ಪರಮಾತ್ಮನೇ ಎಂದು ಯಮನು 
ಹೇಳುತಿದಾನೆ. ನಮ್ಮಗಳ ಅಭಿಪ್ರಾಯದಲ್ಲಿ ಶರೀರವು ಹುಟ್ಟದರೆ ನಾವು ಹುಟ್ಟಿದಂತೆ, 
ಶರೀರವು ಹೋದರೆ ನಮೃನರ್ವಸವೂ ಹೋದಂತೆ. ಶರೀರವೇ ನಾನು; ಈ ನನಗಾಗಿ 
ಮಿಕ್ಕದ್ದೆಲ್ಲವೂ ಬೇಕಾಗಿದೆ, ಇದರಿಂದಲೇ ನನಗೆ ಸುಖದುಃಖಗಳ್ಳು. ಆದ್ದರಿಂದ 


ಕಾಶಕೋಪನಾ,ಸಮಂಜರಿ ೧೧೩ 


ಧರ್ಮವನ್ನು ಮಾಡಿ ಸುಖವನ್ನು ಸಂಪಾದಿಸಿಕೊಳ್ಳಬೇಕು, ಅಧರ್ಮವನ್ನು ಬಿಟ್ಟು 
ದುಃಖದಿಂದ ಬಿಡುಗಡೆಯಾಗಬೇಕು - ಎಂಬುದು ಸಾಮಾನ್ಯ ಆಸಿಕರ ಭಾವನೆ. ಆದರೆ 
ನಚಿಕೇತನು ಕೇಳುತಿರುವದೂ ಯಮನು ಹೇಳುತಿರುವದೂ ಈ ವಿಚಾರಸರಣಿಗೆ 
ಸೇರಿದ್ದಲ್ಲ ಸತಮೇಲೆಯೂ, ಅವನ ಶರೀರವು ಬಿದ್ದುಹೋದಮೇಲೆಯೂ 
ಮನುಷ್ಯನು ಇರುತ್ತಾನೆಯೆ, ಇಲ್ಲವೆ? ಎಂಬುದಿಷ್ಟೇ ಪ್ರಶ್ನೆಯಲ್ಲ; ಶರೀರ ಸಾಮಾನ್ಯದ 
ಹಂಗೇ ಇಲ್ಲದ ಆತ್ಮನೊಬ್ಬನು ಇದಾನೆಯೆ, ಇಲ್ಲವೆ ? ಧರ್ಮಾಧರ್ಮಗಳ 
ಗೊಡವೆಯೇ ಇಲ್ಲದ ಆತ್ಮಸ್ತರೂಪವೊಂದುಂಟೆ ? - ಎಂಬುದನ್ನು ನಚಿಕೇತನು 
ಕೇಳಿರುತ್ತಾನೆ. ಅಂಥ ಸ್ವರೂಪವೇ ನಮ್ಮ ಆತ್ಮನು - ಎಂದು ಯಮನು 
ತಿಳಿಯಹೇಳುತ್ತಿದಾನೆ. ಶರೀರದ ತಾದಾತ್ಮ್ಯವೇ ನಮಗೆ ಬೇಗನೆ ಒಪ್ಪಾಗುತ್ತದೆ. 
ಆದ್ದರಿಂದಲೇ ನಚಿಕೇತನ ಪ್ರಶ್ನೆ ನಮಗೆ ಹೊಳೆದಿಲ್ವ "ಅಪರಸ್ಪರಸಂಭೂತಂ 
ಕಿಮನ್ಯತ್ಕಾಮಹೇತುಕಮ್‌' ಸ್ವೀಪುರುಷರ ಅನ್ಯೋನ್ಯಸಂಯೋಗದಿಂದಲೇ 
ನಾವೆಲ್ಲರೂ ಹುಟ್ಟಿರುವೆವು; ಅದಕ್ಕಿಂತ ಬೇರೆ ಯಾವ ಕಾರಣವೂ ಇಲ್ಲ- ಎಂಬ 
ಆಸುರಭಾವನೆಯು ಇರುವವರಿಗೆ ಈ ಪ್ರಶ್ನೆ ಹೇಗೆ ಹೊಳೆದೀತು ? 
ಇಂದ್ರಿಯಭೋಗಗಳಿಂದ ಸವೆದ ಶರೀರವು ಕೆಳಕ್ಕೆ ಬೀಳುವಹಾಗಾದಾಗ, "ಎಲಾ!? 
ನಾನು ವೇದಾಂತಜ್ಞಾನವನ್ನೊಂದಿಷ್ಟು ಸಂಪಾದಿಸಿಕೊಳ್ಳಲಿಲ್ಲವಲ್ಲ!' ಎಂದು 
ಮರುಗುವವರೇ ಹಲವು ಜನರು. ನಮಗೆ ಬದುಕಬೇಕೆಂಬ ಆಸೆಯೇನೋ ಇದೆ ; 
ಶರೀರದಗಲುವಿಕೆಯ ರೂಪದ ಸಾವು ಮಾತ್ರ ನಿಶ್ಚಿತವಾಗಿರುತದೆ. ಆದರೆ ಈ 
ಶರೀರವು ಎಂದಿಗಾದರೂ ಬಿದ್ದುಹೋಗತಕ್ಕದೇ ಸರಿಯಷ್ಟೆ? ಇದಕ್ಕಿಂತ ಬೇರೆಯಾದ 
ಆತ್ಮಸ್ತರೂಪವೊಂದುಂಟೆ ? ಅದು ಧರ್ಮಾಧರ್ಮಗಳ ಹಂಗನ್ನು ಮಾರಿರುವದೆ? 
ಎಂಬ ಪ್ರಶ್ನೆಯನ್ನು ನಚಿಕೇತನಂಥ ಪುರುಷಧೌರೇಯರು ಕೇಳುತ್ತಾರೆ. 
ಯಮನಂಥ ಅನುಭವಿಗಳು "ಅಂಥ ಸ್ವರೂಪವೊಂದುಂಟು, ಅದೇ ಪರಮಾತ್ಮ 
ಸ್ವರೂಪ ; ಅದೇ ನಮ್ಮಗಳೆಲ್ಲರ ನಿಜವಾದ ಆತ್ಮ' - ಎಂದು ಎದೆಯನ್ನು ತಟ್ಟಿಕೊಂಡು 
ಉತರವನ್ನು ಹೇಳುತಾರೆ. 

ಪ್ರಕೃತವಾದ ಮಂತ್ರದಲ್ಲಿ ಶರೀರಕ್ಕೆ ಆಗುವ ಯಾವ ವಿಕಾರವೂ 
ನಮ್ಮ ಈ ನಿಜವಾದ ಆತ್ಮನಿಗೆ ಆಗುವದಿಲ್ಲ - ಎಂಬುದನ್ನು ಹೇಳಿರುತ್ತದೆ. 
ಹುಟ್ಟಿದ್ದು ಸಾಯುವದು ನಿಶ್ಚಿತ ; ಹುಟ್ಟು ಸಾವುಗಳ ನಡುವೆ ಅದಕ್ಕೆ ಮಿಕ್ಕ 
ಮಾರ್ಪಾಡುಗಳು ಆಗುವದೂ ನಿಶ್ಚಿತ. ಆದರೆ ಈ ನಮ್ಮ ಆತ್ಮಸ್ತರೂಪವು ನಿತ್ಯ ಚೈತನ್ಯ 
ಸ್ವರೂಪವಾಗಿರುವದರಿಂದ ಅದು ಏತರಿಂದಲೂ ಹುಟ್ಟುವದಿಲ್ಲ ಯಾವ 
ಮತ್ತೊಂದು ರೂಪವನ್ನೂ ತಳೆಯುವದಿಲ್ಲ ಅದಕ್ಕೆ ಸವೆತವೆಂಬ ವಿಕಾರವೂ ಇಲ್ಲ; 


೧೧೪ ಪರಮಾರ್ಥದ ಸರೂಪ 


ಬೆಳವಣಿಗೆ ಎಂಬ ವಿಕಾರವೂ ಇಲ್ಲ ಏಕೆಂದರೆ ಅದು ನಿರವಯವವಾದದ್ದು 


ಅವಯವಗಳು ಹೆಚ್ಚಾಗಿ ಸೇರಿದರೆ ವೃದ್ದಿಯಾಯಿತು ಎನ್ನುವೆವು ; ಅವು 
ಕಡಿಮೆಯಾದರೆ ಸೊರಗಿತು ಎನ್ನುವೆವು ಅಲ್ಲವೆ ? ಆದರೆ ಆತ್ಮನು ನಿರವಯವನು. 
ಆದ್ದರಿಂದ ಶರೀರವು ಹುಟ್ಟಿದರೂ ಈ ಆತ್ಮನು ಹುಟ್ಟುವದಿಲ್ಲ ಅದು ಸತ್ತರೂ ಈ 
ಆತ್ಮನು ಸಾಯುವದಿಲ್ಲ 

ಸಾಮಾನ್ಯಜನರ ತಿಳಿವಳಿಕೆ ಮಾತ್ರ ಇದಕ್ಕೆ ವಿಪರೀತವಾಗಿರುತದೆ. ಅವರಿಗೆ 
ಇಂದ್ರಿಯಗಳು, ಶರೀರ - ಇವುಗಳಲ್ಲಿಯೇ ಆತ್ಮಬುದ್ಧಿಯಿರುತ್ತದೆ. ಆದ್ದರಿಂದ ಅವರು 
ಅವುಗಳ ಭೋಗಕ್ಕಾಗಿಯೇ ಮಾಡಬಾರದ್ದನ್ನು ಮಾಡುತಿರುತಾರೆ. ಅಪರಾಧವನ್ನು 
ಮಾಡಿ ಬಂದೀಖಾನೆಯನ್ನು ಸೇರಿದ ಮೂರ್ಯರೂ ಕೆಲವರು, 
"ಸೆರೆಮನೆಯಾದರೇನಾಯಿತು ? ಕೊನೆಗಾದರೂ ಒಂದು ಮನೆ ಸಿಕ್ಕಿತಲ್ಲ! 
ಕೊನೆಗಾದರೂ ಇಂತಿಷ್ಟೆಂದು ಗೊತ್ತಾಗಿ ಅನ್ನವು ಸಿಕ್ಕುವದಲ್ಲ!' ಎಂದು 
ಹಿಗ್ಗುವದುಂಟು! ಸಾಯುವಾಗ "ನಿಮಗೆ ಮನಸಿನಲ್ಲಿಏನಾದರೂ ಇದೆಯೆ?' ಎಂದು 
ಕೇಳಿದರೆ ಇಂಥಿಂಥ ಆಹಾರವು ಬೇಕೆಂದು ಕೇಳಿ, ಅದನ್ನು ತರುವದರೊಳಗಾಗಿ 
ಪ್ರಾಣವನ್ನು ಬಿಟ್ಟ ದಡ್ಡರೂ ಉಂಟು! ಮೂಢರು ಇಂದ್ರಿಯ ಭೋಗಗಳಿಗೆ ಬೆರಗಾಗಿ 
ಅದನ್ನು ಸಂಪಾದಿಸುವದಕ್ಕಾಗಿ ಮತ್ತೊಬ್ಬರ ಕೊಲೆಗೂ ಹೇಸುವದಿಲ್ಲ; ಅವು 
ಸಿಕ್ಕಿದರೆ ತಿಂದು ತೇಗಿ ಸತ್ತರೂ ಚಿಂತೆಯಿಲ್ಲವೆಂದು ಭಾವಿಸುವದಕ್ಕೂ ಹೇಸುವದಿಲ್ಲ! 
ಕರ್ಮೇಂದ್ರಿಯಗಳು ನನ್ನವು ; ಆದ್ದರಿಂದ ನಾನು ಅವುಗಳ ಮೂಲಕ ಕರ್ಮವನ್ನು 
ಮಾಡುತ್ತಿದೇನೆ - ಎಂದೂ ಜ್ಞಾನೇಂದ್ರಿಯಗಳು ನನ್ನವು, ಅವುಗಳ ಮೂಲಕ ನಾನು 
ಸುಖದುಃಖಗಳನ್ನು ಅನುಭವಿಸುತ್ತೇನೆ-ಎಂದೂ ಕರ್ತೃತ್ವಭೋಕೃತ್ತಗಳನ್ನುತಮ್ಮಮೇಲೆ 
ಹಾಕಿಕೊಂಡು ಸಂಸಾರದಲ್ಲಿ ನರಳುತ್ತಿರುವರು. ಈ ಅಜ್ಞಾನವನ್ನು ಹೊರಗೆಡಹು 
ವದಕ್ಕಾಗಿ ಎರಡನೆಯ ಮಂತ್ರವು ಬಂದಿರುತ್ತದೆ. "ನಾನು ಇವನನ್ನು ಕೊಲ್ಲುತ್ತೇನೆ; 
ಆದ್ದರಿಂದ ನನ್ನ ಇಷ್ಟಾರ್ಥವು ನೆರವೇರುತದೆ, ಅನಿಷ್ಠವು ಬಿಡುಗಡೆಯಾಗುತದೆ' 
ಎಂದು ತಿಳಿಯವವನೂ "ಅಯ್ಯೋ ! ನನ್ನನ್ನು ಇವನು ಕೊಂದುಹಾಕುವನಲ್ಲ!' 
ಎಂದು ತಿಳಿಯವವನೂ ಮೂರ್ಬರು. ಅವರಿಗೆ ನಿಜವು ತಿಳಿಯದು ; ಏಕೆಂದರೆ 
ಈ ಆತ್ಮನು ಕೊಲ್ಲುವದೂ ಇಲ್ಲ ಕೊಲ್ಲಲಡುವದೂ ಇಲ್ಲ- ಎಂಬುದು ಮಂತ್ರದ 
ಅರ್ಥ. 

ಇಲ್ಲಿ ಸಾವನ್ನು ಮಾತ್ರ ಹೇಳಿರುವದು ಅದೇ ಪ್ರಧಾನವಾಗಿರುವದರಿಂದ. 
ಸತ್ತ ಬಳಿಕವೂ ಶರೀರದ ಹಂಗಿಲ್ಲದ ಆತ್ಮನು ಇರುವನೇನು ? - ಎಂದಲ್ಲವೆ, 
ನಚಿಕೇತನು ಕೇಳಿರುತಾನೆ 9 ಆದ್ದರಿಂದ ಯಮನೂ ಆತ್ಮನಿಗೆ ಸಾವು ನಿಜವಾಗಿ 


ಕಾಠಶಕೋಪನಾ ಮಂಜರಿ ೧೧೫ 


Ub 
ಹ್‌ 
© 


ಲ್ಲ ಎಂದಿರುತಾನೆ. ಆತ್ಮನು ಒಬ್ಬರನ್ನು ಕೊಲ್ಲುವವನೂ ಅಲ್ಲ ಒಬ್ಬರಿಂದ 
ತನಾಗುವವನೂ ಅಲ್ಲ- ನದಿ ಉಪಲಕ್ಷಣ. ಅವನು ಚತ 
ಕ್ರಿಯೆಗೂ ಕರ್ತವಲ್ಲ ಯಾವದೊಂದು ಕ್ರಿಯೆಗೂ ಕರ್ಮವಾಗಿರುವ ಭೋಕ್ಸವಲ್ಲ- 
ಎಂಬುದೇ ಇಲ್ಲಿ ತಿಳಿಯಬೇಕಾದದ್ದು ಇವನು ಪುಣ್ಯವನ್ನೂ ಮಾಡುವದಿಲ್ಲ 
ಪಾಪವನ್ನೂ ಮಾಡುವದಿಲ್ಲ; ಪುಣ್ಯದ ಫಲವನ್ನೂ ಅನುಭವಿಸುವದಿಲ್ಲ ಜತ 
ಫಲವನ್ನೂ 'ಅನುಭವಿಸುವದಿಲ್ಲ ಶರೀರವು ಹುಟ್ಟಿದರೆ, ಬೆಳೆದರೆ, ಮಾರ್ಪಟ್ಟರೆ, 
ಸವೆದರೆ, ಹಾಳಾಗಿಹೋದರೆ, ಅಷ್ಟುಮಾತ್ರ ದಿಂದ ನಮ್ಮ ಆತ್ಮನು ಹುಟ್ಟುವದಿಲ್ಲ 
ಬೆಳೆಯುವದಿಲ್ಲ, ಮಾರ್ಪಡುವದಿಲ್ಲ ಸವೆಯುವದಿಲ್ಬ ಕಾ ಸವರು ಇಲ್ಲ. 
ಅವನಿಗೆ ಚ ಜೂ ನರಿ ಆಗುವದೇ ಇಲ್ಲ pees ಗಡಿಗೆ 
ಮಡಿಕೆಗಳು ಹುಟ್ಟಿ ಮಾರ್ಪಟ್ಟು ಹಳೆಯವಾಗಿ ಒಡೆದುಹೋದರೆ 
ಆಕಾಶಕ್ಕೇನಾದರೂ ಆಗುವದೇನು ? ಇಲ್ಲವಷ್ಟೆ ? ಅದರಂತೆ 
ಚಿದಾಕಾಶಸ್ವರೂಪನಾಗಿರುವ ಈ ಆತ್ಮನಲ್ಲಿಯೇ ಅನಂತಶರೀರಗಳು ಹುಟ್ಟಿ ಬೆಳೆದು, 
ಮಾರ್ಪಟ್ಟು ನಾಶವಾಗುತಿರುವವು ; ಅವುಗಳ ವಿಕಾರದಿಂದ ಆತ್ಮನಿಗೆ 
ಯಾವದೊಂದು ವಿಕಾರವೂ ಆಗುವದೇ ಇಲ್ಲ ಇದನ್ನು ಅರಿತುಕೊಳ್ಳುವದೇ ಜ್ಞಾನ, 
ಇದನ್ನರಿಯದಿರುವದೇ ಅಜ್ಞಾನ. 
ಹಾಗಾದರೆ ಆತ್ಮನಿಗೆ ಕರ್ತೃತ್ವವೂ ಇಲ್ಲ ಭೋಕ್ಸತ್ವಮೂ ಇಲ್ಲ- 
ಎಂದಾಯಿತು! ಈ ಪಕ್ಕದಲ್ಲಿ ಶಾಸ್ತ್ರ ವಚನಗಳಿಗೆ ಏನು ಗತಿ? “ಇದು ಧರ್ಮ, 
ಇದು ಅಧರ್ಮ ; ಇಂಥಿಂಥ ವರ್ಣಾಶ್ರಮದವರು ಹೀಗೆ ಮಾಡಬೇಕು, ಹೀಗೆ 
ಮಾಡಬಾರದು. ಅಧರ್ಮವನ್ನು ಮಾಡಿದರೆ ಪಾಪ, ಪಾಪಕ್ಕೆ ದುಷ್ಪಲವಾಗುವದು; 
ಧರ್ಮವನ್ನು ಮಾಡಿದರೆ ಪುಣ್ಯ, ಪುಣ್ಯಕ್ಕೆ ಸತ್ಸಲವಾಗುವದು' - ಎಂದು ಶಾಸ್ತ್ರದಲ್ಲಿ 
ವಿಸಾರವಾಗಿ ಪ್ರತಿಪಾದಿಸಿರುವದೆಲ್ಲ ವ್ಯರ್ಥವಾಗುವದಿಲ್ಲವೆ ? ಎಂಬ ಶಂಕೆಯು 
ಎದ್ದುಕೊಳ್ಳುವದು ಸಹಜವಾಗಿದೆ. ಇದಕ್ಕೆ ಉತರವೇನೆಂದರೆ, ವಿಧಿನಿಷೇಧಶಾಸ್ತ್ರವು 
ಆತ್ಮಜ್ಞಾನವಿಲ್ಲದವರನ ್ಲಿ ಉದ್ದೇಶಿಸಿಯೇ ಹೊರಟಿರುತದೆ. ಯಾರು ತತ್ತ್ವ 
ವಿಚಾರವನ್ನು ಮಾಡಿ ಆತ್ಮಜ್ಞಾನವನ್ನುಸ ಸಂಪಾದಿಸಿಕೊಂಡಿರುವನಿಲ್ದರೋ ಅಂಥವರಿಗೆ 
ಶರೀರೇಂದ್ರಿಯಗಳಲ್ಲಿ ನಾನು, ನನ್ನದು - ಎಂಬ ಬುದ್ಧಿಯು ತಪ್ಪದೆ ಇರುತದೆ. 
ಅಂಥವರು ಶಾಸ್ತ್ರಜ್ಞಾನದ ತಿಳಿವಳಿಕೆಯಿಲ್ಲದವರಾದರೆ ಲೌಕಿಕಜ್ಜಾನದಿಂದ ತಮಗೆ 
ತವೆಂದು ತೋರಿದ್ದನ್ನು ಮಾಡುವರು, ಅಹಿತವೆಂದು ತೋರಿದ್ದನ್ನು ಬಿಡುವರು. 
ಲೌಕಿಕಜ್ಜಾನಕರ್ಮಗಳು ಜನ್ಮಾಂತರಕ್ಕೆ ಸಂಬಂಧಪಡದೆ, ಈ ಜನ್ಮದಲ್ಲಾಗುವ 
ಹಿತಾಹಿತಗಳನ್ನೇ ಲಕ್ಷ್ಯದಲ್ಲಿಟ್ಟುಕೊಂಡಿರುತವೆ. ಲೌಕಿಕಜ್ಜಾನದವರು ತಮಗೆ ಆಗುವ 


gL 


೧೧೬ ಪರಮಾರ್ಥದ ಸ್ವರೂಪ 


ಪ್ರಿಯಾಪ್ರಿಯಗಳನ್ನೇ ಹಿತಾಹಿತಗಳೆಂದು ಭಾವಿಸುತಿರುವರು. ಅವರಿಗೆ 
ಜನ್ಮಾಂತರದಲ್ಲಿಯೂ ಲೋಕಾಂತರದಲ್ಲಿಯೂ ಆಗಬಹುದಾದ ಇಷ್ಟಾನಿಷ್ಠಗಳ 
ಅರಿವಾಗಲಿ - ಇಷ್ಟಪ್ರಾಪ್ಕಿ ಅನಿಷ್ಠನಿವೃತ್ತಿ- ಇವುಗಳ ಉಪಾಯದ ಅರಿವಾಗಲಿ 
ಇರುವದಿಲ್ಲ ಆದ್ದರಿಂದ ಆ ಅವಿದ್ಯಾವಸ್ಥೆಯಲ್ಲಿ ದೇಹಾಂತರಸಂಬಂಧಿಯಾದ ಆತ್ಮನ 
ಇರವನ್ನು ತಿಳಿಸಿಕೊಟ್ಟು ಧರ್ಮಾಧರ್ಮಗಳ ವಿವೇಕವನ್ನು ಮಾಡಿಕೊಟ್ಟು 
ಅವುಗಳಿಂದಾಗುವ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ತಿಳಿಸುವದಕ್ಕೆ ಕರ್ಮಶಾಸ್ತ್ರವು 
ಬಂದಿರುತದೆ. ಆ ಶಾಸ್ತ್ರವು ಜನರಿಗೆ "ನೀವು ನಿಜವಾಗಿ ಕರ್ತೃಗಳು, ಭೋಕ್ಪಗಳು ; 
ನಿಮ್ಮ ಕರ್ಮಗಳಿಂದಾಗುವ ಫಲಗಳೂ ಆ ಫಲಗಳನ್ನು ಸಂಪಾದಿಸಿಕೊಳ್ಳುವದಕ್ಕೆ 
ಬೇಕಾಗಿರುವ ಕಾರಕಗಳೂ ಸತ್ಯವೇ' ಎಂದೇನೂ ಬೋಧಿಸುವದಿಲ್ಲ 
ಕ್ರಿಯಾಕಾರಕಫಲಗಳು ಸತ್ಯವೇ ಎಂದು ಸ್ವಾಭಾವಿಕಾವಿದ್ಯೆಯಿಂದಲೇ 
ಭಾವಿಸಿಕೊಂಡಿರುವವರಿಗೆ ಜನ್ಮಾಂತರದ ಮತ್ತುಲೋಕಾಂತರದ ಇಂಧಿಂಥ ಫಲಕ್ಕೆ 
ಇಂಥಿಂಥ ಕರ್ಮವು ಕಾರಣವಾಗುವದು ಎಂದಿಷ್ಟನ್ನೇ ಅದು ಬೋಧಿಸುತದೆ. 
ಆದ್ದರಿಂದ ಅದಕ್ಕೂ ಜ್ಞಾನಶಾಸ್ತ್ರಕ್ಕೂ ವಿರೋಧವಿರುವದಿಲ್ಲ. 
ಕ್ರಿಯಾಕಾರಕಫಲಪರಂಪರೆಯೇ ಸತ್ಯವೆಂದು ನಂಬಿ ತನಗೆ ಇಂಧಿಂಥ 
ಫಲವು ಆಗಬೇಕೆಂದು ಬಯಸುವವನಿಗೆ ಜನ್ಮಾಂತರದಲ್ಲಿಯೂ 
ಲೋಕಾಂತರದಲ್ಲಿಯೂ ಆಯಾ ಫಲಗಳು ಆಗಬೇಕಾದರೆ ಯಾವ ಯಾವ 
ಕರ್ಮಗಳನ್ನು ಮಾಡಬೇಕಾಗುವದೆಂಬುದನ್ನು ಪಂಗಡವಾಗಿ ಕರ್ಮಶಾಸ್ತ್ರವು 
ತಿಳಿಸಿಕೊಡುತ್ತದೆ ಎಂದು ಹೇಳಿದ್ದಾಯಿತಷ್ಟೆ? ಈ ಕರ್ಮಗಳನ್ನು ಮುಖ್ಯವಾಗಿ 
ಅಧ್ಯಯನ, ಯಜ್ಞ ದಾನ, ತಪಸ್ಸು - ಎಂದು ನಾಲ್ಕು ಪಂಗಡವಾಗಿ 
ವಿಭಾಗಿಸಬಹುದಾಗಿದೆ. ಈ ಕರ್ಮಗಳಿಂದ ಪಡೆಯಬಹುದಾದ ಆಮುಷ್ಠಿಕ 
ಫಲಗಳೂ ಐಹಿಕಫಲಗಳಂತೆಯೇ ಅನಿತ್ಯವಾಗಿರುತವೆ - ಯಾವದು ಕೃತಕವೋ ಅದು 
ಅನಿತ್ಯವು - ಎಂಬ ನ್ಯಾಯಕ್ಕೆ ಯಾವ ಕರ್ಮಫಲವೂ 
ಹೊರಚ್ಚಾಗಿರುವದಿಲ್ಲವೆಂಬುದನ್ನು - ವಿಚಾರಪೂರ್ವಕವಾಗಿ ಮನಗಂಡು 
ವೈರಾಗ್ಯದಿಂದ "ನನಗೆ ಅನಿತ್ಯವಾದ ಫಲಗಳು ಯಾವವೂ ಬೇಡ, ನಿತ್ಯವಾದ 
ಅಕ್ಛತವಾದ ಪುರುಷಾರ್ಥವೇ ಬೇಕು' - ಎಂದು ಯಾರು ನಿಶ್ಚಯಿಸಿಕೊಳ್ಳುವರೋ 
ಅವರೇ ಆತ್ಮಜ್ಞಾನಕ್ಕೆ ಅಧಿಕಾರಿಗಳು. ಉದಾಹರಣೆಗೆ ನಚಿಕೇತನು ಅಂಥ ಅಧಿ 
ಕಾರಿಯಾಗಿದ್ದನು. ಆದ್ದರಿಂದಲೇ ಯಮನು ಪ್ರಲೋಭನಕ್ಕಾಗಿ ತನ್ನ ಮುಂದಿಟ್ಟ 
ಉತ್ತಮಭೋಗ್ಯವಸುಗಳೆಲ್ಲವನ್ನೂ ಅವನು ಕಡೆಗಣಿಸಿ ನನಗೆ ಧರ್ಮಾಧರ್ಮಾ 
ತೀತವಾದ ಪರಮಾರ್ಥವನ್ನೇ ಹೇಳಿಕೊಡು ಎಂದು ಕೇಳಿಕೊಂಡಿರುತಾನೆ. ಇಂಥ 


ಕಾಠತಕೋಪನ್ಯಾಸಮಂಜರಿ ೧೧೭ 


ಅಧಿಕಾರವು ಬೇಕಾದರೆ ಶಾಸ್ಟ್ರೀಯಕರ್ಮೋಪಾಸನೆಗಳನ್ನು ಯಾವ ಫಲಾಸೆಯೂ 
ಇಲ್ಲದೆ ಅನುಷ್ಠಾನಮಾಡಬೇಕು. ಈ ಜನ್ನದಲ್ಲಿಯೋ ಜನ್ಮಾಂತರದಲ್ಲಿಯೋ ಅಂಥ 
ಕರ್ಮವನ್ನು ಮಾಡಿ ಚಿತಶುದ್ಧಿಯನ್ನು ಪಡೆದ ಮಹಾತ್ಮರೇ ಈ ಆತ್ಮಜ್ಞಾನಕ್ಕೆ 
ಅರ್ಹರೆಂದು ಆಗಲೆ ತಿಳಿಸಿದ್ದಾಗಿದೆ. 

ಅಂಥ ಅದಿಕಾರಿಗಳಿಗೇ ಯಮನು ಆತ್ಮ ತತ್ತ್ವವನ್ನು ತಿಳಿಸಿಕೊಡುವದಕ್ಕಾಗಿ 
ಹೊರಟಿದಾನೆ. ಆತ್ಮನಿಗೆ ತನ್ನ ಸ್ವಭಾವದಿಂದಲೇ ಆಗಲಿ, ಮತೊಂದು ಉಪಾಧಿಯ 
ನಿಮಿತದಿಂದಲಾಗಲಿ ಕರ್ತೃತ್ವಭೋಕೃತ್ವಗಳಿರುವದಿಲ್ಲ ಕರ್ಮಗಳ ಫಲವಾಗಲಿ 
ಅವುಗಳಿಂದಾಗುವ ಯಾವ ಮಾರ್ಪಾಡಾಗಲಿ ಆತ್ಮನಲ್ಲಿ ಆಗುವದಿಲ್ಲ; ಅವನು 
ಹಂತೃವೂ ಅಲ್ಲ ಹತನೂ ಅಲ್ಲ- ಎಂದು ತಿಳಿಸಿಕೊಟ್ಟಿದ್ದಾಗಿದೆ. "ನಾನು' ಎಂಬ 
ಪ್ರತ್ಯಯಕ್ಕೆ  ವಿಷಯನೂ ಆಶ್ರಯನೂ ಎಂದು ನಮಗೆ 
ತೋರುತಿರುವದು ಆತ್ಮನ ನಿಜವಾದ ಸರೂಪವಲ್ಲ ಈ 
ಅಹಂಪ್ರತ್ಯಯಗಮ್ಯನಾದ ಅಹಂಕರ್ತೃವಿಗೂ ಸಾಕ್ಷಿಯಾಗಿರುವ ಕೂಟಸ್ಮ 
ನಿತ್ಯಚ್ಛೆತನ್ಯವೇ ಆತ್ಮನ ಸ್ವರೂಪವು ಎಂದು ವೇದಾಂತದಲ್ಲಿ ಹೇಳಿರುತದೆ. 
ಆತ್ಮನು ಅಣುವೊ, ಮಹತ್ತರಿಮಾಣನೊ, ಮಧ್ಯಮಪರಿಮಾಣನೊ 7. ಎಂದು 
ವಾದಿಗಳು ಬಗೆಬಗೆಯಾಗಿ ವಿಕಲ್ಪಿಸುತಿರುವರು. ಆದರೆ ಸಂಖ್ಯೆ, ಪರಿಮಾಣ, ಕ್ರಿಯೆ- 
ಮುಂತಾದವೆಲ್ಲ ಅನಾತೃದ್ರವ್ಯಕ್ಕೇ ಸೇರಿದ್ದು ಆತ್ಮನೆಂದರೆ ಎಲ್ಲಾ ಪ್ರಮೇಯಗಳನ್ನೂ 
ಅರಿಯುವ ಪ್ರಮಾತೃವಿನ ನಿಜವಾದ ಸ್ವರೂಪವು. ಆದ್ದರಿಂದ ಆ ಸ್ವರೂಪಕ್ಕೆ ಯಾವ 
ಪರಿಮಾಣವೂ ನಿಜದಾಗಿರುವದಿಲ್ಲ ಅತ್ಯಂತ ಸಣ್ಣದಾದ ಸಾಸುವೆಯಂಥ 
ಪದಾರ್ಥಕ್ಕಿಂತಲೂ ಅವನು ಅಣು. ಪೃಥಿವ್ಯಾದಿಮಹತ್ಪದಾರ್ಥಕ್ಕಿಂತಲೂ ಅವನು 
ಮಹತಾದವನು - ಎಂದು ಯಮನು ಇಲ್ಲಿ ಉಪದೇಶಿಸಿರುವದರ 
ಅಭಿಪ್ರಾಯವೇನೆಂದರೆ, ಲೋಕದಲ್ಲಿ ಅಣುವಾಗಲಿ ಮಹತ್ತಾಗಲಿ ಯಾವ 
ಪರಿಮಾಣದ ವಸ್ತುವಿದ್ದರೂ ಅದಕ್ಕೆ ಈ ಕೂಟಸ್ಮನಿತ್ಯನಾದ ಆತ್ಮನೇ 
ತಿರುಳು. ಸಿಹಿಯಿಲ್ಲದೆ ಸಕ್ಕರೆಯಿಲ್ಲದಿರುವಂತೆ, ಘಃ ಆತ್ಮನಿಲ್ಲದಿದ್ದರೆ ಯಾವ ವಸುವೂ 
ಸತ್ತದಾರ್ಥವೆನಿಸಿಕೊಳ್ಳಲಾರದು. ಆದ್ದರಿಂದ ಅಣು, ಮಹತ್ತು - ಎಲ್ಲಕ್ಕೂ 
ಜೀವಾಳವಾಗಿ ಆಯಾ ರೂಪದಿಂದ ತೋರಿಕೊಳ್ಳುವನು ಈ ಆತ್ಮನೇ 
ಎಂದರಿಯಬೇಕು. ಆದ್ದರಿಂದ ಇವನು ಅಣುವಿಗೂ ಅಣುವು, ಏಕೆಂದರೆ ಅಣುವಿಗೆ 
ಅಣುತ್ಸವೂ ಇವನಿಂದಲೇ ಆಗಿರುತದೆ ; ಅಣುವನ್ನು ವ್ಯಾಪಿಸಿಕೊಂಡಿರುವ 
ಅದಕ್ಕಿಂತಲೂ ಸೂಕ್ಷ್ಮವಾದ ತತ್ತೃವಿವನು. ಹೀಗೆಯೇ ಇವನು ಮಹತಿಗೂ ಮಹತ್ತು, 
ಏಕೆಂದರೆ ಮಹತಿಗೆ ಮಹತ್ವವೂ ಐವನಿಂದಲೇ ಬಂದಿರುತದೆ ಕ ಮಹತನ್ನು 


೧೧೮ ಪರಮಾರ್ಥದ ಸರೂಪ 


ಎಲೆಲಿಯೂ ವ್ಯಾಪಿಸಿಕೊಂಡು ತನ್ನಿಂದ ವ್ಯಾಪನಾ ನಾಗಿಸಿಕೊಂಡಿರುವನಾದ್ದರಿಂದ 
ಇವನು ಅದಕ್ಕಿಂತಲೂ ಮಹತತ ವಾಗಿರುವನು. ಇಷ್ಟೇ ಹೊರತು, ಇವನಲ್ಲಿ 
ಅಣುಪರಿಮಾಣವಾಗಲಿ ಮಹತ್ತರಿಮಾಣವಾಗಲಿ ಇದೆಯೆಂದು ತಿಳಿಯಬಾರದು. 
ಇಂಥ ಪರಮಾತ್ಮನು ಎಲ್ಲಿರುತ್ತಾನೆ ? ಎಂಬುದನ್ನು ಯಮನು 
ಹೇಳುತಿದಾನೆ : ಈ ಜಂತುವಿ ಎನ, ಹು ಟ್ಟಿದೆ ಪ್ರತಿಯೊಬ್ಬ ಜೀವನ, ಹೃದಯ 
ಗುಹೆಯಲ್ಲಿರುತ್ತಿರುವನು. ನಮ್ಮ ಹೃದಯದಲ್ಲಿರುವ ನಾನು ಎಂಬ, ಶಾ 
ಕೇಳುವ ವನು, ಆಲೋಚಿಸುವವನು, ನಿಶ್ಚಯಿಸುವವನು - ಎಂಬ, ರೂಪದಿಂದ 
ಅಂತಃಕರಣದಲ್ಲಿ ಕಾಣಿಸಿಕೊಳ್ಳುತ್ತಿರುವವನು ಇವನೇ. ಬೇರೆ ಬೇರೆಯ ಗಾತದ 
ಕನ್ನಡಿಗಳಲ್ಲಿ ಕಾಣುವ ಪ್ರತಿಬಿಂಬವು ಹೇಗೆ ಮುಖಕ್ಕೇ € ಸೇರಿದ್ದೋ, ಗಡಿಗೆ ಮಡಿಕೆ 
ಕುಡಿಕೆಗಳಲ್ಲಿ ತೋರುವ ಆಕಾಶವು ಹೇಗೆ ಮಹಾಕಾಶವೇ ಆಗಿರುವದೋ, ಹಾಗೆ 
ಈ ಹೃದಯಗುಹೆಯಲ್ಲಿ ನಾನು, ನಾನು - ಎಂದು ಕಾಣುತಿರುವ ಜೀವರೂಪವು 
ಇವನದೇ. ಆದರೆ ಈ ಜೀವತ್ಸವು ನಿಜವಾಗಿ ಇವನ ಪರಮಾರ್ಥಸ್ಟರೂಪವಲ್ಹ 
ಕನ್ನಡಿಯು ಮಸುಕಾಗಿದ್ದರೆ ಪ್ರತಿಬಿಂಬವೂ ಮಸುಕಾಗಿರುತದೆ. ಆದರೆ ಅಷ್ಟು 
ಮಾತ್ರ ದಿಂದ ಬಿಂಬವಾದ 'ಮುಖವೂ ಮಸುಕಾಗಿರುವ ವದಿಲ್ಲವಷ್ಟೆ: ? ಗಡಿಗೆ, ಮಡಿಕೆ 
ಕುಡಿಕೆ - ಇವುಗಳಿಗೆ ಗಾತ್ರಕ್ಕೆ ಸರಿಯಾಗಿ ಅದರೊಳಗಿನ ಆಕಾಶವೂ ಬೇರೆ ಬೇರೆಯ 
ಪರಿಮಾಣದ್ದಾಗಿ ತೋರಿಬರುತದೆ ; ಅಷ್ಟು ಮಾತ್ರದಿಂದ ಆಕಾಶಕ್ಕೆ ನಿಜವಾಗಿಯೂ 
ಆಯಾ ಪರಿಮಾಣವುಂಟಾಗಿದೆ ಎಂದೇನೂ ವಿವೇಕಿಗಳು ಭಾವಿಸುವದಿಲ್ಲವಷ್ಟೆ ೧ 
ಇದೂ ಅಲ್ಲದೆ ಗಡಿಗೆಯು ಹುಟ್ಟಿದಾಗ ಅದರೊಳಗಿನ ಆಕಾಶವೇನೂ ಹೊಸದಾಗಿ 
ಹುಟ್ಟಿರುವದಿಲ್ಲ ಗಡಿಗೆಯು ಒಡೆದಾಗ ಅದರೊಳಗಿನ ಆಕಾಶವೇನೂ 
ನಷ್ಟವಾಗಿರುವದಿಲ್ಲ; ; ಗಡಿಗೆಯೊಳಗೆ ಧೂಳು, ಹೊಗೆ - ಮುಂತಾದದ್ದು 
ಸೇರಿಕೊಂಡಾಗ J ns ಆಕಾಶಕೆ ನೂ ಆ ಮಸುಕು ಹತಿಕೊಂಡಿರುವದಿಲ್ಲ; 
ಗಡಿಗೆಯನ ನ ಕೊಂಡೊಯ್ದರೆ ಅದರೊಳಗಿನ ಆಕಾಶವೇನೂ ಮುಂದಕ್ಕೆ 
ಹೋಗುವದಿಲ್ಲ ಆ ಗಡಿಗೆಯನ್ನು ಅಲ್ಲಯೇ ಇಟ್ಟಿದ್ದರೆ ಆಕಾಶವು ಚಲನೆಯಾಗುತ್ತಿದ್ದು 
ನಿಂತಿತೆಂದು ವಿವೇಕಿಗಳು ಹಸರ ಭಾವಿಸುವದಿಲ್ಲ ಅಲ್ಲವೆ 9 ಇದರಂತೆ 
ಶರೀರೇಂದ್ರಿಯಗಳೇ ಮುಂತಾದ ಸಂಘಾತದ ಜನ್ಯ ಮರಣ, ಗತಿ, ಆಗತಿ - 
ಮುಂತಾದವುಗಳಿಂದ ಅವುಗಳೊಳಗೆ ಇರುವಂತೆ ತೋರುವ ಆತ್ಮನಿಗೆ ಆ 
ಜನ್ಮಮರಣವೇ ಮುಂತಾದವುಗಳು ಯಾವುವೂ ನಿಜವಾಗಿ ಆಗಿರುವದಿಲ್ವ ತ್‌ 
ಅವಿವೇಕಿಗಳು ಉಪಾಧಿಯ ಧರ್ಮವನ್ನು ಉಪಾಧಿಯೊಳಗಿನ ಆಕಾಶಕ್ಕೂ 
ಹಾಕುವಂತೆ, ಆತ್ಮಜ್ಞಾನಶೂನ್ಯ ರಾದವರು "ಕರೀರೇಂದಿ ಯಾದಿ od 


ಕಾಶಕೋಪನ್ನಾಸಮಂಜರಿ ೧೧೯ 


ರಿ ಸರೂಪದಲ್ಲಿ ನಿಜವಾಗಿಲ್ಲದ 
ಯಾರು ಅಕೃತುಗಳೋ, ಸಂಕಲದಿಂದುಂಟಾಗುವ 
ಸನ್ನವಾಗುವವು ; ಎಂದರೆ ಮನಸ್ಸು 
ಷವಾಗುವವು, ಪ್ರಸನ್ನವಾಗುವವು. 
ತ್ಮ ಅಂತಃಕರಣದಲ್ಲಿಯೇ ಈ ಕೂಟಸ್ಮನಿತ್ಯವಾದ 
ಚೆತನ್ನಸರೂಪವನು - ಇವನೇ ಅಣುವಿಗೂ ಅಣುವಾದ ಮಹತಿಗೂ ಮಹತಾದ 
ಪರಮಾತ್ಮನು ; ಇವನು ಯಾವ ಒಳ್ಳೆಯ ಕರ್ಮದಿಂದಲೂ ಹೆಚ್ಚುವದಿಲ್ಲ ಯಾವ 
ಕುಕರ್ಮದಿಂದಲೂ ಕುಂದುವದಿಲ್ಲ ಎಂದು - ಇವನ ಮಹಿಮೆಯನ್ನು 
ಕಂಡುಕೊಳ್ಳುವರು. ಹಾಗೆ ಕಂಡುಕೊಂಡವರು ವೀತಶೋಕರಾಗುವರು. ಸಂಸಾರಕ್ಕೆ 
ಕಾರಣವಾಗಿರುವ ಶೋಕಮೋಹಗಳು, ಸರ್ವರಿಗೂ ಆತ್ಮನಾಗಿರುವ ಪರಮಾತ್ಮನೇ 
ತಾನೆಂದು ತಿಳಿದುಕೊಂಡದ್ದರಿಂದ ಅವರಿಗೆ ಇಲ್ಲವಾಗಿಬಿಡುವವು. ಅಂಥವರನ್ನು 
ಜೀವನ್ಮುಕರು ಎಂದು ಶಾಸ್ತ್ರದಲ್ಲಿ ಕರೆದಿದೆ. 
ಹೀಗೆ ತತ್ತ್ವವನ್ನು ತಿಳಿದುಕೊಂಡವನ ದೃಷ್ಟಿಯಿಂದ ಆತ್ಮನು 
ಎಲ್ಲಿರುತಾನೆಂದಾಯಿತು ? ಆತ್ಮನು ಹೃದಯಗುಹೆಯಲ್ಲಿರುವಂತೆ ತೋರುವದು 
ನಿಜ. ಆದರೆ ಅದು ಆತ್ಮನ ನಿಜವಾದ ಸ್ವರೂಪವಲ್ಪ ಹಿರೋಷಿಮಾದಲ್ಲಿ 
ಆಟಂಬಾಂಬನ್ನುಹಾಕಿರುವ ಸ್ಥಳಗಳಲ್ಲಿಕೆಲವು ನೆರಳುಗಳು ಕಾಣುತವೆಯಂತೆ, ಆದರೆ 
ವಸುಗಳೇನೂ ಕಾಣಿಸುವದಿಲ್ಲವಂತೆ ! ಆದರೂ ವಸುವಿಲ್ಲದೆ ನೆರಳು ಕಾಣಿಸುವ 
ಸಂಭವದವಿಲ್ಲವೆಂದು ತಿಳಿದಿರುವವರೆಗೆ ವಸುವು ಎಲ್ಲಿಯಾದರೂ ಇರಲೇಬೇಕೆಂದು 
ನಿಶ್ಶಯವಾಗುವದಿಲ್ಲವ? ಹಾಗೆಯೇ ನಮ್ಮಹೃದಯದಲ್ಲಿಕಾಣುವ ದ್ರಷ್ಟ ಶ್ರೋತ್ರಾದಿ 
ರೂಪದ ಎಶೇಷಾತ್ಮನಿಗೆ ಮೂಲವಾದ ಪರಮಾತ್ಮನೊಬ್ಬನು ಇರಲೇಬೇಕೆಂಬ 
ನಿಶ್ಚಯವು ವಿಚಾರಕರಿಗೆ ಆಗುತದೆ. ಯಾವ ಸರ್ವಸಾಕ್ಷಿಯ ಸತೆಯಿಂದ 
ಅಂತಃಕರಣದಲ್ಲಿ ಈ ವಿಶೇಷರೂಪವು ಕಾಣಿಸುತಿರುವದೋ ಅದೇ ನಿಜವಾದ 
ಆತ್ಮನು, ಆ ಆತ್ಮನು ಇರುವದರಿಂದಲೇ ಶರೀರ, ಇಂದ್ರಿಯಗಳು, ಪ್ರಾಣ, ಮನಸ್ಸು 
ಬುದ್ಧಿ - ಇವೆಲ್ಲವೂ ತೋರಿಕೊಳ್ಳುತಿರುವವು ; ಆದ್ದರಿಂದ ಅಂಥ ಆತ್ಮನು 
ಶರೀರದೊಳಗೆ ಇರುವ ಹೃದಯದಲ್ಲಿರುತಾನೆನ್ನುವದಕ್ಕಿಂತ, , ಈ 
ಶರೀರಾದಿಗಳೇ ಆ ಆತ್ಮನಲ್ಲಿ ಇರುತ್ತವೆ ಎಂಬುದು ಯುಕವಾಗಿರುತದೆ. 
ಆದ್ದರಿಂದಲೇ ಆತ್ಮನು ಅಣುವಿಗಿಂತಲೂ ಅಣು, ಮಹತಿಗಿಂತಲೂ ಮಹತ್ತು - ಎಂದು 


೧೨೦ ಪರಮಾತ್ಮನ ಮಹಿಮೆಯೂ ಅದನ್ನರಿತುಕೊಂಢವರಿಗೆಿಗುವ ಪ್ರಯೋಜನವೂ 


ಹೇಳಿದ್ದುಸರಿಯಾಗುತದೆ. ಇಂಥ ಸರ್ವವ್ಯಾಪಕನಾದ ಸರ್ವಸಾಕ್ಷಿಯಾದ ಆತ್ಮನನ್ನು 
'ಅಕ್ರತುವಾದವನು ತನ್ನ ಹೃದಯದಲ್ಲಿ ಕಾಣುತ್ತಾನೆ' ಎಂದು ಹೇಳಿರುವ ಯಮನ 
ಆಶಯವೇನು ? ಎಂದರೆ ಯಾವನಿಗೆ ಕಾಮಗಳು ಹೆಚ್ಚಾಗಿರುವವೋ ಅಂಥ 
ಅವಿವೇಕಿಯು ಇಂದ್ರಿಯಗಳಲ್ಲಿಯೇ ತಾನೆಂಬ ಬುದ್ಧಿಯನ್ನು ಮಾಡಿಕೊಂಡು 
ಹೊರಗಿನ ವಿಷಯಗಳನ್ನೇ ಹುಡುಕುತಿರುತಾನೆ. ಆದ್ದರಿಂದ ಅವನಿಗೆ ಆತ್ಮನ 
ಅರಿವಾಗದು. ಆದರೆ ಯಾವನು ನಿಷ್ಕಾಮನೋ ಅವನು ಇಂದ್ರಿಯಗಳ ಸೆಳೆತಕ್ಕೆ 
ಸಿಕ್ಕದೆ, ಮನಸ್ಸನ್ನು ಚಂಚಲಗೊಳಿಸಿಕೊಳ್ಳದೆ ತನ್ನ ನಿಜವಾದ ಸ್ವರೂಪದಲ್ಲಿ ತಾನು 
ನೆಲೆನಿಲ್ಲುವನು. ಅವನಿಗೆ ಶೋಕಮೋಹಗಳ ಸಂಸಾರವು ಎಂದೆಂದಿಗೂ 
ಇಲ್ಲವಾಗಿಬಿಡುತ್ತದೆ. ಆದ್ದರಿಂದ ನಾವುಗಳು ಇಂದ್ರಿಯಾರಾಮರಾಗಿ ಸಂಸಾರದಲ್ಲಿ 
ಬಿದ್ದು ಗೋಳಾಡಬಾರದು ; ನಮ್ಮನಮ್ಮೊಳಗೇ ಇರುವ ಸರ್ವಾತ್ಮನಾದ ಆತ್ಮನನ್ನು 
ಕಂಡುಕೊಂಡು ಕೃತಕೃತ್ಯರಾಗಬೇಕು - ಎಂಬುದು ಯಮನ ಉಪದೇಶದ ಸಾರವು. 


೧೫. ಪರಮಾತ್ಮನ ಮಹಿಮೆಯೂ 
ಅದನ್ನರಿತುಕೊಂಡವರಿಗೆ ಆಗುವ ಪ್ರಯೋಜನವೂ 


ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ | 
ಕಸಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ Il ೨೧ || 


ಅಶರೀರಗ್‌0 ಶರೀರೇಷ್ಮನವಸ್ಕೇಷ್ಟವಸ್ಥಿತಮ್‌ । 
ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ ॥ ೨೨ ॥ 


ಪರಮಾತ್ಮನು ನಮ್ಮೆಲ್ಲರಿಗೂ ಆತ್ಮನಾಗಿರುತಾನೆ. ಅವನು ನಮ್ಮಲ್ಲಿ ಒಬ್ಬೊಬ್ಬರ 
ಹೃದಯದಲ್ಲಿರುವಂತೆ ತೋರುತ್ತಿದ್ದರೂ ಸ್ವತಂತ್ರನಾಗಿ ತನ್ನಲ್ಲಿ ತಾನು 
ಇದ್ದುಕೊಂಡಿರುತಾನೆ. ಅವನು ಯಾವದೊಂದು ಆಧಾರವನ್ನೂ ಬಯಸಿ 
ಇರುವವನಲ್ಲ; ಅವನ ಆಧಾರದಿಂದಲೇ ನಾವೆಲ್ಲರೂ ಇರುತೇವೆ, ಇಡಿಯ ಜಗತ್ತೂ 
ಇರುತದೆ. ಆದರೂ ಆತನನ್ನು ನಮ್ಮ ನಮ್ಮ ಹೃದಯದಲ್ಲಿಯೇ ಮೊದಲು 
ಕಂಡುಕೊಳ್ಳಬೇಕಾಗಿರುತದೆ - ಎಂದು ಯಮನು ಉಪದೇಶಿಸಿದ್ದನ್ನು ಈವರೆಗೆ 
ತಿಳಿಸಿದ್ದಾಗಿದೆ. 


ಕಾಕಕೋಪನಾಸಮಂಜರಿ ೧೨೧ 


"ಪರಮಾತ್ಮನು ಎಲ್ಲಿರುತಾನೆ '-ಎಂಬ ಪ್ರಶ್ನೆಯಂತೆಯೇ, "ಪರಮಾತ್ಮನು 
ಏನು ಮಾಡುತ್ತಾನೆ?' ಎಂಬ ಪ್ರಶ್ನೆಯೂ ಎಚಾರವನ್ನುಕೆರಳಿಸುವಂಥದ್ದಾಗಿರುತ್ತದೆ. 
ಏಕೆಂದರೆ ಪರಮಾತ್ಮನಿಗೆ ನಮ್ಮಂತೆಯೇ ಗೊತಾದ ಶರೀರ, ಇಂದ್ರಿಯಗಳು, ಮನಸು- 
ಮುಂತಾದವುಗಳು ಇದ್ದಿದ್ದರೆ "ಅವನು ಎಲ್ಲಿರುತಾನೆ' ಎಂಬ ಪ್ರಶ್ನೆಯು 
ಯುಕವಾಗುತಿತ್ತು ಆದರೆ ಹಾಗಿಲ್ಲ (ಪರಮಾತ್ಮನು ತನ್ನಸಗುಣಸಾಕಾರರೂಪದಿಂದ 
ಕೈಲಾಸ, ವೈಕುಂಠ - ಮುಂತಾದ ಲೋಕಗಳಲ್ಲಿ ಇರುತಾನೆಂದು ವರ್ಣಿಸಿರುವ 
ಪುರಾಣಗಳಿಗೆ ವಿರುದ್ಧವಾದ ಅಭಿಪ್ರಾಯವೇನೂ ಇಲ್ಲಿರುವದಿಲ್ಲ ಏಕೆಂದರೆ) 
ಪರಮಾತ್ಮನ ಸಗುಣಸಾಕಾರಸ 'ರೂಪಕ್ಕಿಂತಲೂ, ಅಣುವಿಗೂ ಅಣುವಾಗಿರುವ 
ಮಹತಿಗೂ ಮಹತಾಗಿರುವ, ಯಾವದೊಂದು ನಿಯತವಾದ ಪರಿಚ್ಛಿ ನ್ನವಾದ 
ಆಕಾರವೇ ಇಲ್ಲದ ತಾತ್ರಿ ಫಸ ರೂಪವನ್ನು ಕುರಿತೇ ನಾವು ಈಗ ಜಿಕ 
ಮಾಡುತಿದೇವೆ. ಈ ತಾತ್ರಿ ಸರೂಪಪು ಎಲ್ಲಿರುತ್ತದೆ ಎಂಬ ಪ್ರಶ್ನೆಯು ಯುಕವಲ್ಲ; 
ಏಕೆಂದರೆ ಮೂರ್ತವಸುಗಳು ಅಲ್ಲಿವೆ, ಇಲ್ಲಿದೆ ಎಂದು ಹೇಳಬಹುದು. ಅಲ್ವಿ ಇಲ್ಲಿ- 
ಎಂಬ ಭಾವಕ್ಕೆ ಎಡೆಯನ್ನು ಕೊಡುವ ಆಕಾಶಕ್ಕೂ ಕಾರಣನಾಗಿರುವ ಪರಮಾತ್ಮನು 
ಎಲ್ಲಿರುತಾನೆ ? - ಎಂಬ ಪ್ರಶ್ನೆ ಹೇಗೆ ಸರಿಯಾದೀತು ? ಒಂದು ವೇಳೆ ಆ ಪ್ರಶ್ನೆಗೆ 
ಯಾವದಾದರೊಂದು ಉತರವನ್ನು ಕೊಡಲೇಬೇಕೆಂದರೆ, "ಆತನು ಎಲ್ಲೆಲ್ಲಿಯೂ 
ಇರುತಾನೆ ; ಅಥವಾ ಎಲ್ಲಿಯೂ ಇಲ್ಲ ತನ್ನಲ್ಲಿ ತಾನು ಇದ್ದುಕೊಂಡಿರುತಾನೆ' ಎಂದೇ 
ಹೇಳಬೇಕಾದೀತು, ಅಲ್ಲವೆ? ಅದರಂತೆ ಪರಮಾತ್ಮನು ಏನು ಮಾಡುತ್ತಾನೆ? ಎಂಬ 
ಪ್ರಶ್ನೆಯೂ ಎಚಾರಪ್ರಚೋದಕವಾಗಿಯೇ ಇರುತದೆ. ಏಕೆಂದರೆ ಶರೀರವೂ 
ಕೈಕಾಲು - ಮುಂತಾದ ಅವಯವಗಳೂ ಇಂದ್ರಿಯಗಳೂ ಇರುವವರನ್ನು 'ಏನು 
ಮಾಡುತಿದಾರೆ )' ಎಂದು ಕೇಳಬಹುದು. ಆದರೆ ಶರೀರವಿಲ್ಲದ, ಕರ್ಮೇಂದ್ರಿಯ 
ಎಲ್ಲದ, ಜ್ಞಾನೇಂದ್ರಿ ಯಗಳೂ ಇಲ್ಲದ ಪರಮಾತ್ಮನು ಏನು ಮಾಡುತಾನೆ?' ಎಂದರೆ 
ಏನು ಹೇಳಬೇಕು ೧ 

ಆದರೆ "ಪರಮಾತ್ಮನು ಏನು ಮಾಡುವದಿಲ್ಲ' ಎಂದು ಉತ್ತರವನ್ನು 
ಕೊಟ್ಟರೆ ಸಾಮಾನ್ಯ ಜನರಿಗೆ ಅದರ ಅರ್ಥವು ವಿಪರೀತವಾಗಿ - ಇರುವದಕ್ಕೆ 
ವಿರುದ್ಧರಾಗಿಯೇ - ಆಗುವ ಸಂಭವವಿದೆ. ಏಕೆಂದರೆ "ಹಾಗಾದರೆ ಅವನು ಕಲು 
ಚತತ ಇದ್ದಲ್ಲಿ ಬಿದ್ದುಕೊಂಡಿರುವನೇನು ೪ -ಎಂದು ಅವಿವೇಕಿಗಳು ಆಗಪ ಶ್ನೆ 
ಮಾಡಬಹುದಾಗುತದೆ. ಆದ್ದರಿಂದ "ಪರಮಾತ್ಮನು ಎಲ್ಲಿರುತಾನೆ?' ಎಂಬ ಪ್ರ ಪ್ರಶ್ನೆಗೆ 
ಹೇಗೋ ಹಾಗೆಯೇ, ಈ ಪ್ರಶ್ನೆಗೂ ಜನರಿಗೆ ಅರ್ಥವಾಗುವಂತೆ ಉತರವನ್ನು 
ಕೊಡಬೇಕಾದದ್ದು ಅವಶ್ಯವಾಗಿರುತ್ತದೆ. ಪರಮಾತ್ಮನಿಗೆ ಯಾವದೊಂದು ಗೊತ್ತಾದ 


ಶರೀರವೂ ಇಲ್ಲದಿದ್ದರೂ ಪ್ರಪಂಚದಲ್ಲಿರುವ ಎಲ್ಲಾ ಪ್ರಾಣಿಗಳ ಶರೀರಗಳೂ 
ಆತನವೇ ಆಗಿರುತವೆ ; ಎಲ್ಲರ ಇಂದ್ರಿಯಗಳೂ ಅವನವೇ ಆಗಿರುತ್ತವೆ. ಆದ್ದರಿಂದ 
"ಪರಮಾತ್ಮನು ಎಲ್ಲಿಯೂ ಇಲ್ಲ ಅಥವಾ ಎಲ್ಲೆಲ್ಲಿಯೂ ಇರುತಾನೆ' ಎಂದು 
ಉತರವನ್ನು ಕೊಟ್ಟಂತೆಯೇ "ಪರಮಾತ್ಮನು ಏನನ್ನೂ ಮಾಡುವದಿಲ್ಲ ಅಥವಾ 
ಎಲ್ಲವನ್ನೂ ಮಾಡುತಾನೆ' ಎಂದು ಈ ಪ್ರಶ್ನೆಗೆ ಉತರವನ್ನು ಕೊಡಬಹುದಾಗಿದೆ. 
ಏಕೆಂದರೆ ಆತನ ನಿಜಸ್ನರೂಪದಲ್ಲಿ ಯಾವ ಚಲನೆಯೂ ಇರುವದಿಲ್ಲ ಯಾವ 
ವಿಕಾರವೂ ಆಗುವದಿಲ್ಲ; ಆದ್ದರಿಂದ ಅವನು ಏನನ್ನೂ ಮಾಡುವದಿಲ್ಲಎಂದು ಆ 
ದೃಷ್ಟಿಯಿಂದ ಉತರವನು ಹೇಳಬಹುದು. ಆದರೆ ಪ್ರಾಣಿಗಳ 
ಶರೀರೇಂದ್ರಿಯಗಳೆಲ್ಲವೂ ಆತನವೇ ಎಂಬ ದೃಷ್ಟಿಯಿಂದ ನೋಡಿದರೆ ಆತನೇ 
ಎಲ್ಲವನ್ನೂ ಮಾಡುತಿರುತಾನೆ - ಎಂದು ಹೇಳುವದೂ ಯುಕವಾಗುತದೆ. 
ಪರಮಾತ್ಮನ ಸಂನಿಧಿಯಲ್ಲಿಯೇ ಅಲ್ಲವೆ, ಎಲ್ಲಾ ಕ್ರಿಯೆಗಳೂ ಆಗುತಿರುವದು ? 
ಆಯಸ್ಕಾಂತಶಿಲೆಯು ತಾನು ಇದ್ದಂತೆಯೇ ಇದ್ದರೂ ಸೂಜಿಗಳನ್ನು ತನ್ನ ಕಡೆಗೆ 
ಸೆಳೆದುಕೊಳ್ಳುವಂತೆಯೇ, ಪರಮಾತ್ಮನು ಇದ್ದಂತೆಯೇ ಇದ್ದರೂ ಆತನ ಸಂನಿಧಿಯ 
ಅಚಿಂತ್ಯಮಹಿಮೆಯಿಂದಲೇ ಎಲ್ಲಾ ಪ್ರಾಣಿಗಳೂ ತಮ್ಮ ತಮ್ಮ ಕೆಲಸಗಳನ್ನು 
ಮಾಡುತಿರುವವು. ಆತನ ಸಂನಿಧಿಯ ಅನುಗ್ರಹವಿಲ್ಲದೆ ಒಂದು ಹುಲ್ಲುಕಡ್ಡಿಯೂ 
ಅಲುಗಾಡುವಂತಿಲ್ಲ! 

ಪ್ರಾಣಿಗಳು ಮಾಡುವ ಕೆಲಸಗಳು ಅವರವರ ಇಚ್ಛಾದಿಗಳಿಗೆ 
ಅನುಗುಣವಾಗಿ ಒಂದೊಂದು ಕಾಲಕ್ಕೆ ಒಂದೊಂದೇ ಆಗುವವು. ಜೀವರು ಯಾರೂ 
ಒಂದೇ ಕಾಲಕ್ಕೆ ಕುಳಿತಿರುವದು, ನಿಂತಿರುವದು - ಎರಡನ್ನೂ ಮಾಡಲಾರರು. 
ಇದಲ್ಲದೆ ಅವರು ಮಾಡುವ ಕೆಲಸವು ಯಾವಾಗಲೂ ಆಗುತ್ತಲೇ ಇರುವದಿಲ್ಲ 
ಅವರಿಗೆ ಆಗಾಗ್ಗೆ ವಿಶ್ರಾಂತಿಯು ಬೇಕಾಗುತ್ತದೆ. ಆದರೆ ಪರಮಾತ್ಮನಿಗೆ ಹಾಗಲ್ಲ; 
ಆತನಲ್ಲಿ ವಿರುದ್ಧಕ್ರಿಯೆಗಳೂ ಆಗಬಹುದು, ಎಂದೆಂದಿಗೂ ಆಗುತಲೇ 
ಇರಬಹುದು; ಮತ್ತುಆತನು ಯಾವ ಕ್ರಿಯೆಯೂ ಇಲ್ಲದ ನಿಷ್ಕ್ರಿಯಸ್ವಭಾವದವನೂ 
ಆಗಿರಬಹುದು ! 

ಇದೆಲ್ಲ ಹೇಗೆ ಸಾಧ್ಯ ? ವಿರುದ್ಧವಾದ ಕ್ರಿಯೆಗಳು ಒಂದೇ ಕಾಲದಲ್ಲಿ 
ಆಗಬಹುದೆಂಬುದನ್ನು ಮನಸಿನಲ್ಲಿ ಕಲ್ಪಿಸಿಕೊಳ್ಳುವದಾದರೂ ಹೇಗೆ ? ಹಾಗಾದರೆ 
ಇದೆಲ್ಲ ಇಂದ್ರಜಾಲವೇನು ? - ಎಂದು ನೀವು ಕೇಳಬಹುದು. ನಿಜ, ಒಂದು 
ದೃಷ್ಟಿಯಿಂದ ಇದು ಇಂದ್ರಜಾಲವೇ. ಪರಮಾತ್ಮನೆಂಬ ಒಬ್ಬ ಮಹಾಮಾಯಾವಿ 
ಇದ್ದಾನೆ. ಮಾಯಾವಿಯು ತಾನೊಬ್ಬನೇ ಬಂದು ನಮ್ಮದುರಿಗೆ ಕಾಣಿಸಿಕೊಂಡು, ಸ್ವಲ್ಪ 


ಕಾಠಶಕೋಪನ್ಯಾಸಮಂಜರಿ ೧೨೩ 


ಹೊತಿನಲ್ಲಿಯೇ ಅನೇಕ ಮಾಯಾವಿಗಳಾಗಿ ಕಂಗೊಳಿಸುವನು. ಅವರಲ್ಲೊಬ್ಬನು 
ನೂಲೇಣಿಯನ್ನು ಹತಿಕೊಂಡು ಹೋಗಿ ಅಲ್ಲಿ ಅನೇಕರೊಡನೆ ಯುದ್ಧ 
ಮಾಡಿದವನಂತೆ ಶಸ್ಟಾನ್ಪಗಳ ಶಬ್ದಾಡಂಬರವನ್ನು ಮಾಡಿ, ಕೈ ಕಾಲುಗಳು ತುಂಡರಿಸಿ 
ಬಿದ್ದಂತೆ ಕಾಣಿಸಿಕೊಳ್ಳುವನು. ಸ್ವಲ್ಪ ಹೊತ್ತಿನಲ್ಲಿ ಆ ದೃಶ್ಯವೆಲ್ಲವನ್ನೂ ಮರೆಮಾಡಿ 
ಮೊದಲಿದ್ದ ಮಾಯಾವಿಯೊಬ್ಬನೇ ಮೊದಲಿನಂತೆ ಕಾಣಿಸಿಕೊಳ್ಳುವನು! ಹೀಗೆಯೇ 
ಈ ಪರಮಾತ್ಮನೆಂಬ ಮಹಾಮಾಯಾವಿಯೂ ಎಲ್ಲಾ ಜೀವರುಗಳಿಗೂ ಒಬ್ಬನೇ 
ಆತ್ಮನಾಗಿರುವನು, ಆದರೆ ಅದೇ ಕಾಲದಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬಬೇರೆ ಬೇರೆಯ 
ಆತ್ಮರಾಗಿಯೂ ಕಾಣಿಸಿಕೊಳ್ಳುತಿರುವನು. ಒಬ್ಬಶಾರೀರಾತ್ಮನಾಗಿ ಇಲ್ಲಿಕುಳಿತಿರುವನು; 
ಇನ್ನೊಬ್ಬ ಶಾರೀರಾತ್ಮನಾಗಿ ಅತ್ಯಂತ ದೂರಪ್ರದೇಶಕ್ಕೆ ಹೋಗಿರುವನು. ಒಂದು 
ರೂಪದಿಂದ ಇಲ್ಲಿಯೇ ಮಲಗಿಕೊಂಡಿರುವಂತೆ ಕಾಣಿಸುತಿರುವನು ; ಆದರೆ 
ಮತೊಂದಾದ ತನ್ನ ನಿಜರೂಪದಿಂದ ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡಿರುವನು - 
ಉಪಾಧಿಗಳು ಬೇರೆ ಬೇರೆಯಾಗಿರುವದರಿಂದ - ಗಡಿಗೆ, ಕುಡಿಕೆ, ಮಡಕೆ, ಗುಡಾಣ- 
ಮುಂತಾದವುಗಳೊಳಗಿರುವ ಬಯಲು ದೊಡ್ಡದೂ ಸಣ್ಣದೂ ಆಗಿರುವಂತೆ 
ತೋರಿದರೂ ತಾನು ಇದ್ದಂತೆಯೇ ಇರುವಂತೆಯೂ ಆ ಗಡಿಗೆ, ಕುಡಿಕೆ 
ಮುಂತಾದವುಗಳು ಸ್ನಲಾಂತರವಾದರೆ ಅಥವ ಒಡೆದುಹೋದರೆ ಅವುಗಳ 
ಬಯಲೂ ಸ್ಥಲಾಂತರವಾದಂತೆ ಅಥವಾ ಒಡೆದಂತೆ ಕಂಡರೂ ನಿಜವಾಗಿ ಬಯಲು 
ಬಯಲೇ ಆಗಿ ಇದ್ದುಕೊಂಡಿರುವಂತೆ - ಬೇರೆ ಬೇರೆಯ ಜೀವರುಗಳು ಮಾಡುವ 
ಕೂರುವದು, ಏಳುವದು, ಓಡುವದು, ಮಲಗುವದು, ಬಳಲುವದು, 
ಬರೆಯುವದು, ಹೇಳುವದು, ಕೇಳುವದು, ಮುಟ್ಟುವದು, ಮೂಸುವದು - 
ಮುಂತಾದ ಇಂದ್ರಿಯಚೇಷ್ಟೆಗಳೆಲ್ಲವೂ ಒಂದು ದೃಷ್ಟಿಯಿಂದ ಆತನವೇ ಆಗಿರುತವೆ. 
ನಿರುಪಾಧಿಕವಾದ ದೃಷ್ಟಿಯಿಂದ ನೋಡಿದರೆ, ಆತನು ತಾನು ಇದ್ದಂತೆಯೇ 
ಇದ್ದುಕೊಂಡಿರುತಾನೆ. ಅವನು ಮದಾಮದನು, ಹರ್ಷಸಹಿತನೂ ಹರ್ಷರಹಿತನೂ 
ಆಗಿರುತಾನೆ. ಜೀವರುಗಳಿಗೆ ಆಗುವ ಕಾಮ, ಕ್ರೋಧ, ಮೋಹ, ಮದ, 
ಮಾತ್ತರ್ಯ, ಹರ್ಷ, ಶಾಂತಿ, ಸುಖ, ಸಮಾಧಾನ - ಮುಂತಾದವುಗಳೆಲ್ಲವೂ 
ಆತನಿಗೆ ಒಂದೇ ಕಾಲದಲ್ಲಿ ಆಗುತಿರುವವು. ಆತನು ಒಂದೇ ಕಾಲದಲ್ಲಿ ಗುರುವೂ 
ಶಿಷ್ಯನೂ ಆಗಿರುವನು. ಶತ್ರುವೂ ಮಿತ್ರನೂ ಆಗಿರುವನು, ಪುಣ್ಯವೂ ಪಾಪವೂ 
ಆಗಿರುವನು, ಬದ್ದನೂ ಮುಕನೂ ಆಗಿರುವನು. ಇವೆಲ್ಲಉಪಾಧಿಗಳ ದೃಷ್ಟಿಯಿಂದ 
ನೋಡಿದಾಗ. ಇನ್ನೊಂದು ದೃಷ್ಟಿಯಿಂದ ನೋಡಿದರೆ - ಕನಸಿನಲ್ಲಿ ನಮ್ಮೆದುರಿಗೆ 
ಕಾಣುತಿರುವ ಚಿತ್ರವಿಚಿತ್ರಪ್ರಪಂಚವೆಲ್ಲದರ ಸುಖದುಃಖಭೋಗವೂ ನಮಗೇ 


೧೨೪ ಪರಮಾತ್ಮನ ಮಹಿಮೆಯೂ ಅದನ್ನರಿತುಕೊಂಡವರಿಗೆ ಆಗುಷ ಪ್ರಯೋಜನವೂ 


ಆಗುತಿರುವಂತೆ ಕಂಡರೂ ನಾವು ಅದಕ್ಕೆ ಎಂದೆಂದಿಗೂ ಅಂಟದೆ ಇದ್ದೆವೆಂದು ಎಚ್ಚೆತ್ತ 
ದೃಷ್ಟಿಯಿಂದ ಕಾಣುವಂತೆ - ಆ ಪರಮಾತ್ಮನು ಎಂದೆಂದಿಗೂ ನಿತ್ಯಶುದ್ಧಬುದ್ದ ಮುಕ್ತ 
ಸ್ವಭಾವನೇ ಆಗಿದ್ದುಕೊಂಡಿರುತಾನೆ | 

"ಪರಮಾತ್ಮನನ್ನು ಅಕ್ರತುವಾದವನು ತನ್ನ ಹೃದಯದಲ್ಲಿಯೇ 
ಕಂಡುಕೊಳ್ಳಬಹುದು' ಎಂದು ಯಮುನು ಹೇಳಿದ್ದನಷ್ಟೆ? ಹಾಗೆ ಶುದ್ಧ 
ಸಂಕಲ್ಪರಲ್ಲದವರಿಗೆ ಆತನ ಲೀಲೆಯು ಒಂದು ಒಗಟಾಗಿ ಕಾಣುವದು. ಆತ್ಮನು 
ಅಲ್ಲಿ ರುತಾನೊ, ಇಲ್ಲಿರುತಾನೊ ) ಸುಮ್ಮ] ನಿರುತಾನೊ, ಏನಾದರೂ 
ಮಾಡುತಿರುತಾನೊ ೪ - ಎಂದು ಮುಂತಾಗಿ ಯೋಚಿಸಿ ಯೋಚಿಸಿ ಇವನನ್ನು 
ಎಂದಿಗೂ ಅರಿತುಕೊಳ್ಳುವದಾಗಲಾರದೆಂದು ಸೋತು ಕೈಕಟ್ಟಿಕೊಂಡು ಕೂರುವುದೇ 
ಅಶುದ್ಧಚಿತರಿಗೆ ಸರಿಯಾಗಿ ತೋರುತಿರುತದೆ. ಆದರೆ ಯಾರು ಕರ್ಮಗಳನ್ನುಮಾಡಿ 
ಅಂತಃಕರಣದ ಕಲ್ಲಷವನ್ನು ತೊಳೆದುಕೊಂಡಿರುವರೋ, ಯಾರು ಉಪಾಸನೆಯಿಂದ 
ಚಿತ್ರೈಕಾಗ್ಯವನ್ನು ಸಂಪಾದಿಸಿಕೊಂಡಿರುವರೋ ಅವರಿಗೆ ಆತ್ಮನ ಸ್ವರೂಪದ ಮತ್ತು 
ಕ್ರಿಯೆಯ ಎಷಯಕ್ಕೆ ಯಾವ ಸಂಶಯವೂ ಉಂಟಾಗುವಂತಿರುವದಿಲ್ಲ ಏಕೆಂದರೆ 
ಆತ್ಮನು ಯಾವದಾದರೊಂದು ಪ್ರಮಾಣದಿಂದ ಸಿದ್ಧವಾಗಿರಬೇಕಾಗಿರುವ 
'ಪ್ರಮೇಯವಸುವಲ್ಲ ಪ್ರಮಾಣ, ಪ್ರಮೇಯ, ಪ್ರಮಾತೃ- ಎಂಬ ವಿಭಾಗವೆಲ್ಲವೂ 
ಆತನ ಚೈತನ್ಯದ ಪ್ರಕಾಶದಿಂದಲೇ ತಿಳಿಯಬರಬೇಕಾಗಿದೆ. 

ಯಮನು ನಚಿಕೇತನಿಗೆ ಹೇಳಿರುವ ಪರಮಾತ್ಮಸ್ವರೂಪದ ದುರ್ಜ್ಜೇಯತ್ತದ 
ಒಗಟನ್ನು ಬಿಚ್ಚುವದಕ್ಕೆ ಈಗ ನಾವು ಪ್ರಯತ್ನಿಸಬಹುದು. ಆ ಪರಮಾತ್ಮನು 
"ಕುಳಿತುಕೊಂಡೇ ದೂರ ಹೋಗಿರುತಾನೆ' ಎಂದರೆ, ಕುಳಿತುಕೊಂಡಿರುವವನ 
ಆತ್ಮನೂ ಅವನೇ, ಅತ್ಯಂತದೂರದಲ್ಲಿರುವವನ ಆತ್ಮನೂ ಅವನೇ. ಇಂತಿಷ್ಟು 
ಯೋಜನಗಳ ದೂರ ಓಡಿಹೋದರೆ ಅಲ್ಲಿ ಪರಮಾತ್ಮನ ಹಂಗಿಲ್ಲದ ರಾಜ್ಯವೊಂದು 
ಸಿಕ್ಕೀತೆಂದು ತಿಳಿಯುವಹಾಗಿಲ್ಲ; ಏಕೆಂದರೆ ಹಾಗೆ ಓಡಿಹೋಗುತಿರುವ ನಮ್ಮಆತ್ಮನೇ 
ಅವನಾಗಿರುತ್ತಾನೆ, ಮತ್ತು ನಾವು ಓಡಿಹೋದ ಆ ಅತ್ಯಂತ ದೂರಪ್ರದೇಶಕ್ಕೂ 
ಅಲ್ಲರುವ ಸಕಲವಸುಗಳಿಗೂ ಅವನೇ ಆತ್ಮನಾಗಿರುತಾನೆ. ಆದ್ದರಿಂದ ಅವನಲ್ಲಿ 
ಇದ್ದಲ್ಲಿದ್ದು ದೂರಕ್ಕೆ ಹೋಗುವದೆಂಬ ವಿರುದ್ಧ ಕ್ರಿಯೆಯು ತೋರುವದೇನೂ 
ಆಶ್ಚರ್ಯವಲ್ಲ ಇದರಂತೆ "ಇಲ್ಲಿಯೇ ಮಲಗಿದ್ದು ಅವನು ಎಲ್ಲಾ 
ಕಡೆಯಲ್ಲಿಯೂ ಹೋಗಿರುತಾನೆ' ಎಂಬ ವಾಕ್ಯಕ್ಕೂ ಅರ್ಥವನ್ನು 
ಕಲ್ಪಿಸಿಕೊಳ್ಳಬೇಕು. ಮಲಗಿರುವವನ ಶರೀರವು ಪರಿಚ್ಛಿನ್ನವಾಗಿದ್ದರೂ ಅವನ ಆತ್ಮಕ್ಕೆ 
ಆ ಪರಿಚ್ಛೇದವೇನೂ ಇರುವದಿಲ್ಲ ಎಂದರ್ಥ. ಅಥವಾ ಮಲಗಿರುವದೆಂದರೆ 


ಕಾಠಕೋಪನ್ಯಾಸಮಂಜರಿ ೧೨೫ 


ನಿದ್ರಿಸುವದು, ಯಾವ ಇಂದ್ರಿಯಗಳ ಕೆಲಸವನ್ನೂ ಮಾಡದೆ ಇರುವದು ; ಎಲ್ಲಾ 
ಕಡೆಗೂ ಹೋಗುವದೆಂದರೆ ಇಂದ್ರಿಯಗಳ ವ್ಯಾಪಾರವನ್ನುಮಾಡುವದು. ಈ ಆತ್ಮನು 
ತನ್ನ ಚೈತನ್ಯರೂಪದಿಂದ ಯಾವ ಇಂದ್ರಿಯವ್ಯಾಪಾರವನ್ನೂ ಮಾಡುತಿರುವದಿಲ್ಲ 
ಇಂದ್ರಿಯಗಳ ಅಭಿಮಾನಿಯ ರೂಪದಿಂದ ಎಲ್ಲವನ್ನೂ ಮಾಡುತಿರುತಾನೆ. 
ಇದರಂತೆ ಅವನು "ಮದಾಮದನು', ಹರ್ಷಯುಕನಾಗಿರುವವನ ಆತ್ಮನೂ 
ಆಗಿರುತಾನೆ, ಹರ್ಷವಿಲ್ಲದವನ ಆತ್ಮನೂ ಆಗಿರುತ್ತಾನೆ. ಹೆಚ್ಚೇನು, ಅವನಲ್ಲಿವಿರುದ್ಧ 
ಕ್ರಿಯೆಗಳು ತೋರಬಹುದು ; ಆದರೂ ಅವನು ಯಾವ ಕ್ರಿಯೆಯ ಸಂಬಂಧವೂ 
ಇಲ್ಲದೆ ಇರುತ್ತಾನೆ. ನದಿಯ ನೀರು ಹರಿಯುತಿರುವದು ಕನ್ನಡಿಯಲ್ಲಿಪ್ರತಿಬಿಂಬಿಸಿದರೆ, 
ಕನ್ನಡಿಯೇನೂ ಒದ್ದೆಯಾಗುವದಿಲ್ಲ; ಅಥವಾ ಅದರ ಪ್ರತಿಬಿಂಬದ ನದಿಯ 
ವೇಗದಿಂದ ಅದಕ್ಕೇನೂ ಕದಲುವಿಕೆಯಾಗುವದಿಲ್ಲ ಅಲ್ಲವೆ ? ಇದರಂತೆಯೇ 
ಪರಮಾತ್ಮನ ವಿಷಯಕ್ಕೂ ತಿಳಿಯಬೇಕು. 

ಹೀಗೆ ಈ ಪರಮಾತ್ಮನು ತಾನು ಇದ್ದಂತೆಯೇ ಇದ್ದುಕೊಂಡು ಎಲ್ಲಾ 
ಕ್ರಿಯೆಗಳನ್ನೂ ಮಾಡುತಿರುತ್ತಾ ಚಿಂತಾಮಣಿಯಂತೆ ಎಲ್ಲಾ ರೂಪಗಳನ್ನೂ 
ಧರಿಸುತಿರುತಾನೆ. ಈತನ ನಿಜವನ್ನುಪರಮಾರ್ಥಜ್ಞಾನಿಗಳಾದ ನಮ್ಮಂಥವರು ಮಾತ್ರ 
ಅರಿತುಕೊಂಡಾರೇ ಹೊರತು ಸಾಮಾನ್ಯಬುದ್ದಿಯ ಜನರಿಗೆ ಇದು ಹೊಳೆಯಲಾರದು 
- ಎಂದು ಯಮನು ನಚಿಕೇತನಿಗೆ ಹೇಳಿರುತ್ತಾನೆ. ಇದಿಷ್ಟೂ ಮೊದಲನೆಯ ಮಂತ್ರದ 
ಅಭಿಪ್ರಾಯವಾಯಿತು. 

ಇನ್ನು ಎರಡನೆಯ ಮಂತ್ರದ ಅಭಿಪ್ರಾಯವನ್ನು ಬಿಡಿಸಿಕೊಳ್ಳುವದಕ್ಕೆ 
ಪ್ರಯತ್ನಿಸೋಣ. ಈ ಆತ್ಮನಿಗೆ ಶರೀರವಿರುವದೊ, ಇಲ್ಲವೊ ? ಒಂದು ದೃಷ್ಟಿಯಿಂದ 
ಪ್ರಪಂಚದಲ್ಲಿರುವ ಜೀವರುಗಳ ಶರೀರಗಳೆಲ್ಲಈತನವೇ. ಆದರೂ ತನ್ನಪರಮಾರ್ಥ 
ರೂಪದಲ್ಲಿ ಈತನು ಅಶರೀರನೇ. ಇವನಿಗೆ ಶರೀರ, ಇಂದ್ರಿಯಗಳು, ಮನಸ್ಸು 
ಬುದ್ಧಿ ಅಹಂಕಾರ - ಮುಂತಾದವುಗಳು ಯಾವವೂ ಇರುವದೇ ಇಲ್ಲ 
ಜೀವರುಗಳೆಲ್ಲರ ಶರೀರದಲ್ಲಿಯೂ ಈತನು ಇದ್ದುಕೊಂಡಿರುತಾನೆ. ಆ ಶರೀರಗಳಲ್ಲಿ 
ಆಗುವ ಎಲ್ಲಾ ಕಾರ್ಯಗಳನ್ನೂ ತನ್ನ ಚೈತನ್ಯದ ಅರಿವಿನಿಂದ ನೋಡುತ್ತಲೇ 
ಇರುತಾನೆ. ಜೀವರುಗಳೆಲ್ಲರ ಶರೀರೇಂದ್ರಿಯಗಳ ವ್ಯಾಪಾರವೆಲ್ಲವೂ ಈತನ ಚೈತನ್ಯದ 
ಸಂನಿಧಿಯಿಂದಲೇ ನಡೆಯುತಿರುತದೆ. ಅವುಗಳ ಪ್ರವೃತಿಗೆಲ್ಲ ಈತನೇ 
ನಿಯಾಮಕನಾಗಿರುತಾನೆ; ಅವುಗಳಿಗೆ ತಮ್ಮ ತಮ್ಮ ಕೆಲಸವನ್ನು ಮಾಡುವ ಶಕ್ತಿಯೂ 
ಪೋಷಣೆಯೂ ಈತನ ಸಂನಿಧಿಯಿಂದಲೇ ದೊರಕುತಿರುತವೆ. ಆದರೆ ಜೀವರುಗಳ 
ಶರೀರಾದಿಗಳು ಮಾಡುವ ಕೆಲಸವು ಆಯಾ ಜೀವರಿಗೆ ಫಲದಾಯಕವಾಗಿರುವದೇ 


೧೨೬ ಪರಮಾತ್ಮನ ಮಹಿಮೆಯೂ ಅದನ್ನರಿತುಕೊಂಡವರಿಗೆ ಅಗುವ ಪ್ರಯೋಜನವೂ: 


ಹೊರತು ಈ ಆತ್ಮನಿಗೆ ಒಂದಿಷ್ಟೂ ಅಂಟುವಂತಿರುವದಿಲ್ಲ ಆ ಕ್ರಿಯೆಗಳಿಂದಾಗುವ 
ಪುಣ್ಯಪಾಪಗಳ ಲೇಪವು ಆಯಾ ಜೀವರಿಗೆ ಆಗುವದೇ ಹೊರತು ಒಂದಿಷ್ಟೂಆತನಿಗೆ 
ಇರುವದಿಲ್ಲ ಶರೀರೇಂದ್ರಿಯಾದಿಗಳು ಕ್ಷಣಕ್ಷಣಕ್ಕೂ ಮಾರ್ಪಾಡನ್ನು ಹೊಂದುತಲೇ 
ಇರುವವು. ಆದರೆ ಆ ಮಾರ್ಪಾಡುಗಳಿಂದ ಈ ಆತ್ಮನಲ್ಲಿಯಾವ ಹೆಚ್ಚಕಡಿಮೆಯೂ 
ಆಗುವದಿಲ್ಲ. ಭೂಮಿಯನ್ನೂ ಭೂಮಿಯ ಮೇಲಿರುವ ಪದಾರ್ಥಗಳನ್ನೂ ಅದರ 
ಮೇಲೆ ಇದ್ದುಕೊಂಡು ತಮ್ಮ ತಮ್ಮವ್ಯಾಪಾರಗಳನ್ನು ಮಾಡುತಿರುವ ಜೀವರುಗಳನ್ನೂ 
ತನ್ನ ನಿತ್ಯಪ್ರಕಾಶದಿಂದ ಬೆಳಗುತಿರುವ ಸೂರ್ಯನಿಗೆ ಆ ವಸುಗಳ 
ಗುಣದೋಷಗಳಾಗಲಿ, ಆಯಾ ಜೀವರುಗಳ ಶುಭಾಶುಭಕರ್ಮದ ಫಲದ 
ಲೇಪವಾಗಲಿ ಆಗುವದೇನು 9 ಇಲ್ಲವಷ್ಟೆ? ಇದರಂತೆಯೇ ಇಲ್ಲಿಯೂ 
ತಿಳಿಯಬೇಕು. ಪುಣ್ಯಜೀವರುಗಳು ತಮ್ಮ ಶರೀರಾದಿಗಳಿಂದ ಮಾಡುವ 
ಶುಭಕರ್ಮಗಳ ಫಲವಾಗಲಿ ಪಾಪಜೀವರುಗಳು ತಮ್ಮ ಶರೀರಾದಿಗಳಿಂದ 
ಮಾಡುವ ಅಶುಭಕರ್ಮಗಳ ಫಲವಾಗಲಿ ಈತನಿಗೆ ಒಂದಿಷ್ಟೂ ಅಂಟುವದಿಲ್ಲ, 
ಆ ಶರೀರಗಳು ಹುಟ್ಟಿ ಬೆಳೆದು, ಮಾರ್ಪಟ್ಟು ನಾಶವಾದರೆ ಆ ಜನ್ಮಾದಿವಿಕಾರಗಳು 
ಈತನಿಗೆ ಒಂದಿಷ್ಟೂ ಸೋಂಕುವದಿಲ್ಲ ಅಂಥ ನಿತ್ಯಶುದ್ಧಬುದ್ಧಮುಕ್ತ ಸ್ವಭಾವದ ' 
ಕೂಟಸ್ಟನಿತ್ಯಸ್ವರೂಪನು ಈ ಆತ್ಮನು! 

ಮಹಾಂತನೂ ಸರ್ವವ್ಯಾಪಕನೂ ಆಗಿರುವ ಈ ಆತ್ಮನೇ ನಮ್ಮೆಲ್ಲರ 
ನಿಜವಾದ ಆತ್ಮನು. ಒಂದೊಂದು ಕನಸಿನಲ್ಲಿ "ನಾನು' "ನಾನು' ಎಂದು ನಾವು 
ದುರಭಿಮಾನದಿಂದ ಸಾಕಿಕೊಂಡಿರುವ ಆತ್ಮಾಭಾಸವು ನಮ್ಮಆತ್ಮನಲ್ಲ ನಮ್ಮನಿಜವಾದ 
ಸ್ವರೂಪವಲ್ಲದ್ದನ್ನು ನಾನೆಂದು ಅಭಿಮಾನಪಟ್ಟುಕೊಂಡಿರುವದರಿಂದಲೇ ನಮಗೆ ಸಕಲ 
ಅನರ್ಥಗಳೂ ಆಗಿರುವವು. ಆದರೆ ಈ ನಿಜವಾದ-ಆತ್ಮನನ್ನು ಅರಿತುಕೊಂಡರೆ ನಮಗೆ 
ಎಂದೆಂದಿಗೂ ಶೋಕಾದಿಗಳಿಲ್ಲದಂತೆ ಮಾಯವಾಗಿಬಿಡುವವು. 

ಶೋಕಮೋಹಗಳೇ ಸಂಸಾರದ ಅನರ್ಥಗಳಿಗೆಲ್ಲ ಬೀಜ. ನಮ್ಮದಲ್ಲದ 
ಸ್ವರೂಪವನ್ನು ನಾನೆಂದುಕೊಂಡಿರುವ ಅವಿದ್ಯೆಯೇ ಮೋಹವು; ಆ ತಪ್ಪುತಿಳಿವಳಿಕೆಗೆ 
ವಶರಾಗಿ ಇದು ಬೇಕು, ಅದು ಬೇಡ - ಎಂಬ ರಾಗದ್ದೇಷಗಳಿಂದ ಮಾಡಬಾರದ್ದನ್ನು 
ಮಾಡಿ ಆಗಬಾರದ ದುಷ್ನಲವನ್ನು ಅನುಭವಿಸಿ ಅದಕ್ಕಾಗಿ ಗೋಳಿಡುವದೇ 
ಶೋಕವು. ಪರಮಾತ್ಮನ ನಿಜವಾದ ಸ್ವರೂಪವನ್ನು ಅರಿತುಕೊಂಡದ್ದರಿಂದ ಈ 
ಶೋಕಮೋಹಗಳೆರಡೂ ಸಂಪೂರ್ಣವಾಗಿ ತೊಲಗುವವು. 


೧೨೭ 
೧೬. ಆತಜಾನಕೆ ಸಾಧನ 
ಆ ಇ ಕ 


ನಾಯಮಾತ್ಮಾ ಪ್ರವಚನೇನ ಲಭ್ಯೋ ನ ಮೇಧಯಾ ನ 
ಬಹುಧಾ ಶ್ರುತೇನ |! ಯಮೇವೈಷ ವೃಣುತೇ ತೇನ 
ಲಭ್ಯಃ ತಸ್ಕೈೆ ಸ ಆತ್ಮಾ ವಿವೃಣುತೇ ತನೂಗ್‌ಂ ಸ್ಪಾಮ್‌ 11೨೩॥। 


ನಾವಿರತೋ ದುಶ್ಚರಿತಾನ್ನಾಶಾಂತೋ ನಾಸಮಾಹಿತಃ । 
ನಾಶಾಂತಮಾನಸೋ ವಾಪಿ ಪ್ರಜ್ಞಾ ನೇನೈನಮಾಪ್ನು ಯಾತ್‌ ॥1೨೪॥ 


ಯಸ್ಯ ಬ್ರಹ್ಮ ಚ ಕ್ಷತ್ರಂ ಚ ಉಭೇ ಭವತ ಓದನಃ । 
ಮೃತ್ಯುರ್ಯಸ್ಕೋಪಸೇಚನಂ ಕ ಅತ್ಯಾ ವೇದ ಯತ್ರ ಸಃ 11೨೫1! 


ಆತ್ಮನನ್ನು ಅರಿತುಕೊಳ್ಳುವದು ಬಹಳ ಕಷ್ಟ ಏಕೆಂದರೆ ಅವನ ಸ್ವರೂಪದ 
ತತ್ತ್ವವು ಸಾಮಾನ್ಯರಿಗೆ ಅತ್ಯಂತ ದುರ್ಜ್ಜೇಯವಾಗಿರುತದೆ - ಎಂದು ಹೇಳಿದ್ದಾಯಿತು. 
ಅವನ ನಿಜವನ್ನು ಅರಿತುಕೊಂಡರೆ ಶೋಕನಾಶವಾಗುವದೆಂದೂ ತಿಳಿಸಿದ್ದಾಯಿತು. 
ಹಾಗಾದರೆ ಅವನನ್ನು ತಿಳಿದುಕೊಳ್ಳುವದಕ್ಕೆ ಉಪಾಯವೇನು ? - ಎಂಬ ಪ್ರಶ್ನೆ 
ಎದ್ದುಕೊಳ್ಳುವದಷ್ಟೆ ? ಅದಕ್ಕೆ ಯಮನು ಈಗ ಉತರವನ್ನು ಹೇಳುತಿದಾನೆ. 


ಪರಮಾತ್ಮತತ್ತ್ವವನ್ನು ವೇದಗಳಲ್ಲಿ ಹೇಳಿರುತದೆ. ವೇದಗಳೆಂದರೆ 
ಅತೀಂದ್ರಿಯವಸುವನ್ನು ತಿಳಿಯುವದಕ್ಕೆ ಸಾಧನವಾಗಿರುವ ಗ್ರಂಥಗಳು. ಆದ್ದರಿಂದ 
ಅನೇಕ ವೇದಗಳನ್ನು ಅಧ್ಯಯನಮಾಡುವದು ಅವಶ್ಯವೆಂದಾಯಿತು. ವೇದದ 
ಪರಿಮಾಣವು ಇಷ್ಟೆಂದು ಹೇಳುವದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಹಿಂದಕ್ಕೆ 
ಭರದ್ವಾಜನೆಂಬ ಯಷಿಯು ವೇದಗಳನ್ನೆಲ್ಲ ಅಧ್ಯಯನಮಾಡಿ ಮುಗಿಸಬೇಕೆಂಬ 
ಸಂಕಲ್ಪವನ್ನು ಮಾಡಿ ಇಂದ್ರನನ್ನುಕುರಿತು ತಪಸ್ಸುಮಾಡಿದನಂತೆ. ಇಂದ್ರನು ಪ್ರಸನ್ನನಾಗಿ 
ವರವನ್ನು ಬೇಡು - ಎನ್ನಲಾಗಿ ನನಗೆ ಇನ್ನಷ್ಟು ಆಯುಸನ್ನು ಕೊಡು ಎಂದು 
ಕೇಳಿಕೊಂಡನಂತೆ. ಇಂದ್ರನು ದೀರ್ಫಾಯುಸನ್ನು ಅನುಗ್ರಹಿಸಲಾಗಿ ಮತ್ತೆ ಆತನು 
ವೇದಾಧ್ಯಯನಕ್ಕೆ ಆರಂಭಿಸಿದನು. ಅಷ್ಟರಲ್ಲಿ ಅವನ ಆಯುಸ್ಸು ಮುಗಿಯುತ್ತಾ ಬಂತು. 
ಮತ್ತೆಅವನು ತಪಸನ್ನು ಮಾಡಿ ಇನ್ನಷ್ಟುಆಯುಸನ್ನು ಬೇಡಿಕೊಂಡನು. ಆ ಆಯುಸಿನ 
ಭಾಗವನ್ನೂ ವೇದಾಧ್ಯಯನಕ್ಕೇ ವಿನಿಯೋಗಿಸಿದನು. ಇನ್ನೂ ವೇದಗಳ ಅಭ್ಯಾಸವು 
ಮುಗಿಯಲಿಲ್ಲ ಮತ್ತೊಮ್ಮೆ ತಪಸ್ಸು ಮಾಡಿದನು ; ಮತ್ತೆ ಪಡೆದುಕೊಂಡ 


೧೨೮ ಆತ್ಮಜ್ಞಾನಕ್ಕೆ ಸ್ರಾಧನ 
ಆಯುಸಿನಿಂದಲೂ ಅಧ್ಯಯನಮಾಡಿದರೂ ವೇದಗಳೆಲ್ಲ ಅವನಿಗೆ ಫಶವಾಗಲಿಲ್ಲ 
ಕೊನಗೆ ಇಂದ್ರನು ಅವನ ಮನೋಗತವನ್ನು ತಿಳಿದುಕೊಂಡು ಅವನ ಮುಂದೆ 
ಮೂರು ಹಿಡಿಮಣ್ಣು ಇಟ್ಟು'ಇಗೊ ನೋಡು, ನೀನು ಈವರೆಗೆ ಅಧ್ಯಯನ ಮಾಡಿದ್ದು 
ಇಷ್ಟು ವೇದ ; ಅಗೋ ಅಲ್ಲಿರುವ ಪರ್ವತಗಳನ್ನು ನೋಡು, ಅಪ್ಪಿವೆ ವೇದಗಳು! 
ಘು ಹುಚ್ಚನ್ನು ಬಿಡು, ಅನಂತವಾದ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ಮುಗಿಸುವೆನೆಂಬ 
ಸಂಕಲ್ಪವು ಎಂದಿಗೂ ನೆರವೇರಲಾರದು' ಎಂದನಂತೆ. ಸಕಲವೇದಗಳಲ್ಲಿಯೂ 
ಹೇಳಿರುವ ಪರಮಾರ್ಥತತ್ತ ನ್ನು ಅರಿತುಕೊಳ್ಳುವದಕ್ಕೆ ವೇದಗಳೆಲ್ಲವನ್ನೂ 
ಅಧ್ಯಯನಮಾಡಿರಬೇಕೆಂಬುದು ಎಂಥ ತಪ್ಪಾಯಿತೆಂಬುದನ್ನು ಈಗ ನಾವು ಗೊತ್ತು 
ಮಾಡಿಕೊಳ್ಳಬಹುದು. ಈ ಲೋಕದಲ್ಲಿ ಯಾವನೊಬ್ಬನೂ ವೇದಗಳನ್ನೆಲ್ಲಅಧ್ಯಯನ 
ಮಾಡಿರುವದಿಲ್ಲ ಎಲ್ಲಾ ವೇದಗಳು ಹಾಗಿರಲಿ, ಅನೇಕ ವೇದಗಳನ್ನು ಅಧ್ಯಯನ 
ಮಾಡಿದವರೂ ಹಲವರಿರುವದಿಲ್ಲ ಈಗಿನ ಕಾಲದಲ್ಲಿಯಂತೂ ಒಂದೊಂದು 
ವೇದವನ್ನು ಅಧ್ಯಯನಮಾಡಿರುವವರೇ ಕಾಣುವದಿಲ್ಲ 

ಇನ್ನು ಬರಿಯ ವೇದಾಧ್ಯಯನದಿಂದ ಆಗುವದಾದರೂ ಏನು ? ಅದನ್ನು 
ನೆನಪಿನಲ್ಲಿಟ್ಟುಕೊಳ್ಳಬೇಡವೆ ? ಒಂದು ವೇಳೆ ವೇದಗಳನ್ನು ಅಧ್ಯಯನ 
ಮಾಡಿಕೊಂಡು, ವೇದಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವದಲ್ಲದೆ ಅವುಗಳ ಅರ್ಥವನ್ನು 
ನೆನಪಿನಲ್ಲಿಟ್ಟುಕೊಂಡದ್ದೂ ಆಯಿತೆಂದು ಇಟ್ಟುಕೊಳ್ಳಿರಿ. ಆಗತಾನೆ ಏನಾಯಿತು ? 
ಅಷ್ಪರಿಂದಲೇ ಆತ್ಮಜ್ಞಾನವಾದೀತೇನು ? ಎಂದಿಗೂ ಇಲ್ಲ ಈಗಿನ ಕಾಲದಲ್ಲಿವೇದಗಳ 
ಅಭಿಪ್ರಾಯವನ್ನು ತಿಳಿಸುವದಕ್ಕೆ ಅನೇಕ ಗ್ರಂಥಗಳು ಬರೆದು ಅಚ್ಚಾಗಿರುತವೆ. 
ಅವುಗಳನ್ನೆಲ್ಲ ಯಾವನಾದರೂ ಒಬ್ಬನು ಓದುವದಕ್ಕಾದೀತೆ ) ಒಂದು ವೇಳೆ 
ಅವುಗಳನ್ನು ಓದಿ ಅರ್ಥವನ್ನು ನೆನಪಿನಲ್ಲಿಟ್ಟುಕೊಂಡರೆ ತಾನೆ ಏನಾಯಿತು ? 
ಯಾವನಾದರೊಬ್ಬನು ಅನೇಕಗ್ರಂಥಗಳನ್ನು ಓದಿ ಅವುಗಳ ಅರ್ಥವನ್ನು 
ತಿಳಿದುಕೊಂಡು ಜನರ ಮುಂದೆ ಉಪನ್ಯಾಸಮಾಡಬಲ್ಲನಾದರೆ, ಅವನನ್ನು ಒಂದು 
ಅಧ್ಭುತದರ್ಶನವೆಂದು ತಿಳಿಯದವರು ಭಾವಿಸಿ ಬೆರಗಾಗಬಹುದು. ಅಪ್ಪೆ ಆದರೆ 
ಅದರಿಂದ ತಾನೆ ಅವನಿಗೆ ಈ ಆತ್ಮಜ್ಞಾನದ ಲಾಭವಾದೀತೇನು? ಎಂದಿಗೂ ಇಲ್ಲ 
ಓಡಾಡುವ ಪುಸಕಭಂಡಾರಗಳಂತಿರುವ ಪುಸಕಜ್ಞಾನಿಗಳು ಆತ್ಮಜ್ಞಾನಿಗಳಾದರೆ ಅಲ್ಲಲ್ಲಿ 
ವಾಚನಮಂದಿರಗಳಲ್ಲಿರುವ ಪುಸಕಗಳ ಬೀರುಗಳನ್ನೆಲ್ಲ ಸರ್ವಜ್ಞರೆಂದು 
ನಮಸ್ಕರಿಸಬೇಕಾಗಿ ಬಂದೀತು. ಆದ್ದರಿಂದ ವೇದಾಧ್ಯಯನದಿಂದಲಾಗಲಿ, 
ವೇದಾರ್ಥಜ್ಞಾನದ ಪ್ರದರ್ಶನದಿಂದಲಾಗಲಿ ಎಂದಿಗೂ ಆತ್ಮಜ್ಞಾನವಾಯಿತೆಂದು 
ಭಾವಿಸಿ ಹೆಮ್ಮೆ ಪಡಬಾರದು. ಅಂಥ ಪುಸಕಕೀಟಗಳನ್ನು ತಿಳಿಯದವರು ಕೆಲವರು 


ಕಾಠಕೋಪನ್ಯಾಸಮಂಜರಿ ೧೨೦೯ 


ಮೆಚ್ಚಬಹುದು : ಆದರೆ ಅದರಿಂದ ಅವರಿಗೆ ಆತ್ಮಜ್ಞಾನವಾಗುವದರ ಬದಲು 
ಪುಸಕವಿದ್ಯಾಮದವು ಬಂದು ಜ್ಞಾನಕ್ಕೆ ಅಡ್ಡಿಯೇ ಆಗುತದೆ ಎಂದು ಹೇಳಬಹುದು. 

ಹಾಗಾದರೆ ಈ ಆತ್ಮಜ್ಞಾನಕ್ಕೆ ಯಾವದು ಉಪಾಯ 9 ದೊಡ್ಡ ದೊಡ್ಡ 
ಉಪನ್ಯಾಸಕರ ಭಾಷಣಗಳನ್ನು ಶ್ರವಣಮಾಡಿದರೊ 9 ಅನೇಕ ವಿದ್ವಾಂಸರ 
ಪ್ರವಚನಗಳನ್ನು ಕೇಳಿದರೊ ? ಆಗಲಾದರೂ ಆತ್ಮಜ್ಞಾನವಾದೀತೆ ? - ಎಂದು 
ನೀವು ಕೇಳಬಹುದು. ಆತ್ಮಜ್ಞಾನವೆಂದರೇನೆಂಬುದನ್ನು ಸರಿಯಾಗಿ ತಿಳಿಯದೆ 
ಮಾಡುವ ಪ್ರಶ್ನೆಯಿದು. ಆತ್ಮವೆಂಬುದು ನಮ್ಮಗಳ ಸ್ವರೂಪವು; ನಾವೆಲ್ಲರೂ ನಾನು, 
ನಾನು ಎಂದುಕೊಳ್ಳುತಿರುವದರ ಪರಮಾರ್ಥವಿದು. ಮನೆಯ ಒಳಗೆ ಕತಲೆಯಲ್ಲಿ 
ಕಳೆದುಕೊಂಡಿರುವ ಸಣ್ಣಿಸೂಜಿಯನ್ನು ಬೀದಿಯಲ್ಲಬೆಳಕಿದೆ ಎಂದು ಯಾರಾದರೂ 
ವಿವೇಕಿಗಳು ಹೊರಗೆ ಹುಡುಕುವದಕ್ಕೆ ಹೋದಾರೇನು? ಹಾಗೆಯೇ ನಮ್ಮಸ್ತರೂಪದ 
ತತ್ತ್ವವನ್ನು ನಾವು ನಮ್ಮ ಹೊರಗೆ ಇರುವ ವೇದಗಳ ಅಧ್ಯಯನದಿಂದಾಗಲಿ, 
ವೇದಾರ್ಥಗಳ ವಿಚಾರದಿಂದಾಗಲಿ, ಮತೊಬ್ಬರ ಉಪದೇಶಗಳ 
ಶ್ರವಣದಿಂದಾಗಲಿ, ತಿಳಿದುಕೊಂಡೇವೆಂದು ನಂಬುವದು ಎಂಥ 
ತಿಳಿಗೇಡಿತನವೆಂದಾಯಿತು ! 

ವೇದಾಧ್ಯಯನ, ವೇದಾರ್ಥವಿಚಾರ, ವೇದೋಕ್ತ ಕರ್ಮಗಳನ್ನು 
ಮಾಡುವದು, ತಪಸ್ಸುಮುಂತಾದ ಸಾಧನಗಳನ್ನು ಅನುಷ್ಠಾನಮಾಡುವದು - ಇವೆಲ್ಲ 
ವ್ಯರ್ಥವೆಂದೇನೂ ಶ್ರುತಿಯ ಅಭಿಪ್ರಾಯವಲ್ಲ ಹೊರಗಿನ ಈ ಸಾಧನೆಗಳೂ ಬೇಕು. 
ಅವುಗಳು ಆತ್ಮಜ್ಞಾನಕ್ಕೆ ಹೊರಗಿನಿಂದ ಬರುವ ಸಹಾಯಕಸೂಚನೆಗಳು, ಅಷ್ಟೆ 
ನದಿಯ ದಂಡೆಯ ಮೇಲುಗಡೆ ಕುಳಿತು, "ಬಲಕ್ಕೆ ತಿರುಗು, ಎಡಕ್ಕೆ ಹೋಗಬೇಡ, 
ಅಲ್ಲಿ ಒಂದು ಸುಳಿ ಇದೆ' ಎಂದು ಹೇಳುವವರ ಮಾತೂ ಈಜಾಡುವವನಿಗೆ 
ಪ್ರಯೋಜನಕರವೇ ಸರಿ. ಆದರೆ ನೀರಿನಲ್ಲಿಇಳಿದು ಈಜಾಡುವವನು ತಾನು ತಾನೇ 
ಎಚ್ಚರಿಕೆಯಿಂದ ನೀರಿನಲ್ಲಿಎಲ್ಲಿಈಜಾಡಬೇಕು, ಎಲ್ಲಿಮುಳುಗಿ ಸ್ನಾನ ಮಾಡಬೇಕು? 
ಎಂಬಿವೇ ಮುಂತಾದ ವಿಷಯಗಳ ತಿಳಿವಳಿಕೆಯನ್ನು ಸಂಪಾದಿಸಿಕೊಂಡು, ಅದರ 
ಕಷ್ಟಸುಖಗಳನ್ನು ಅನುಭವಕ್ಕೆ ತಂದುಕೊಳ್ಳಬೇಕಾಗಿರುತದೆ. ತನ್ನ ರೋಗಕ್ಕೆ ತಾನೇ 
ಹೇಗೆ ಔಷಧವನ್ನು ಕುಡಿಯಬೇಕೋ, ತಾನೇ ಹೇಗೆ ಪಥ್ಯವನ್ನು ಮಾಡಬೇಕೋ, 
ಹಾಗೆಯೇ ಸಾಧಕನು ತನ್ನ ಅಜ್ಞಾನವನ್ನು ತಾನೇ ಕಳೆದುಕೊಳ್ಳಬೇಕು ; ತನ್ನ ಆತ್ಮ 
ಸ್ವರೂಪವನ್ನು ಆತ್ಮಜ್ಞಾನದಿಂದಲೇ ಅರಿತುಕೊಳ್ಳಬೇಕು. ಅನಾತ್ಮವಸುಗಳ ಅರಿವಿನಿಂದ 
ಎಂದಿಗೂ ಆತ್ಮಜ್ಞಾನವು ಆಗಲಾರದು - ಎಂಬುದು ತಾನೇ ಎದುಕಾಣುತದೆ. ಯಾವ 
ಊರನ್ನು ಮುಟ್ಟಬೇಕೋ ಅದರ ವಿರುದ್ಧವಾದ ದಿಕ್ಕಿಗೆ ಪ್ರಯಾಣಮಾಡಿದರೆ 


೧೩೦ ಆತ್ಮಜ್ಞಾನಕ್ಕೆ ಸಾಧನ 


ಯಾವನಾದರೂ ಎಂದಿಗಾದರೂ ಆ ಊರನ್ನು ಸೇರಿಯಾನೆಂದು 
ಆಶಿಸಬಹುದೇನು ? 

ಆದ್ದರಿಂದ ಒಟ್ಟಿನಲ್ಲಿ ನೋಡಿದರೆ ಮುಖ್ಯವಾಗಿ ಆತ್ಮತತ್ತ್ವವನ್ನು 
ಕಂಡುಕೊಳ್ಳಬೇಕೆನ್ನುವವನು ಯಾವ ಅಸಾಧಾರಣಸಾಧನವನ್ನು ಕ್ಸ 
ಕೊಳ್ಳಬೇಕೆಂದಾಯಿತು ? ಒಂದು ಮನೆಯಲ್ಲಿ ಪೆಟ್ಟಿಗೆಯೊಳಗಿರುವ ಅಮೋಘ 
ರತ್ನವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆನ್ನುವವನು, ಆ ಮನೆಯನ್ನು ಹೊಗಬೇಕು, ಆ 
ಪೆಟ್ಟಿಗೆ ಇರುವ ಕೋಣೆಯನ್ನು ಸೇರಬೇಕು, ಪೆಟ್ಟಿಗೆ ಇರುವ ಕಡೆಗೆ ಕಣ್ಣುತಿರುಗಿಸಬೇಕು- 
ಇವೆಲ್ಲ ಅವಶ್ಯವೇ ಸರಿ. ಆದರೆ ಮುಖ್ಯವಾಗಿ ಪೆಟ್ಟಿಗೆಯ ಬೀಗವನ್ನು ತೆರೆದು 
ಅದರಲ್ಲಿರುವ ರತ್ನವನ್ನು ಕೈವಶಮಾಡಿಕೊಳ್ಳುವದು ಅಲ್ಲಿ ಅಸಾಧಾರಣ 
ಸಾಧನವಾಗಿರುತದೆ. ಅಲ್ಲವೆ ? ಅದರಂತೆ ಇಲ್ಲಿಯೂ ವೇದಾಧ್ಯಯನ, 
ಅರ್ಥವಿಚಾರ, ಕರ್ಮಾಚರಣೆ, ತಪಸ್ಸು ಬಲ್ಲವರ ಬೋದಶ್ರವಣ - ಇವೆಲ್ಲವನ್ನೂ 
ಅವಶ್ಯವಾಗಿ ಮಾಡಬೇಕು. ಆದರೆ ಇಲ್ಲಿ ಮುಖ್ಯವಾದ ಅಸಾಧಾರಣಸಾಧನವು 
ಯಾವದು 9? ನಮಗೆ ಬೇಕಾಗಿರುವದು ಆತ್ಮಜ್ಞಾನ ; ಆತ್ಮಜ್ಞಾನವೆಂದರೆ ನಮ್ಮ 
ನಿಜವಾದ ಸ್ವರೂಪದ ಅರಿವು. ಆದ್ದರಿಂದ ನಾವು ಅನಾತ್ಮ ಸಾಮಾನ್ಯದ ಕಡೆಯಿಂದ 
ಹಿಂತಿರುಗಬೇಕು. ನಾವು "ನಾನು' ಎಂದು ಅಭಿಮಾನಪಡುವದರಲ್ಲಿ ಯಾವದು 
ನಿಜವಾದ ಆತೃ ಯಾವದು ಅಭಿಮಾನದ ಆತ್ಮ- ಎಂದು ವಿವೇಚನೆ ಮಾಡಿಕೊಂಡು, 
ನಿಜವಾದ ಪರಮಾತ್ಮನನ್ನು ನಿರ್ಣಯಿಸಿಕೊಳ್ಳುವದಕ್ಕೆ ಪ್ರಯತ್ನಿಸಬೇಕು. ಇದೇ 
ಮುಖ್ಯವಾದ ಸಾಧನ. 

ಆದ್ದರಿಂದ ಯಮನು ನಚಿಕೇತನಿಗೆ ಹೇಳುತಿದಾನೇನೆಂದರೆ, "ಯಮೇವೈಷ 
ವೃಣುತೇ ತೇನ ಲಭ್ಯಃ (ಯಾವ ಪರಮಾತ್ಮನನ್ನೇ ಈ ಸಾಧಕನು 
ಆರಿಸಿಕೊಳ್ಳುತ್ತಿರುವನೋ ಅವನಿಗೆ ಲಭ್ಯನು). ಯಾವನು ನನಗೆ ಪರಮಾತ್ಮನೇ ಬೇಕು, 
ಮತ್ತೆಯಾವದೂ ಬೇಡ - ಎಂದು ಎಡೆಬಿಡದೆ ಪ್ರಾರ್ಥನೆಯಿಂದ ಕೂಡಿರುವನೋ 
ಅವನೇ ಈ ಸಾಧನದಿಂದಲೇ ಪರಮಾತ್ಮನೇ ಬೇಕೆಂಬ ಸಂತತಾಭಿಲಾಷೆಯಿಂದಲೇ, 
ಘು ಪರಮಾತ್ಮನ ಲಾಭವನ್ನು ಮಾಡಿಕೊಳ್ಳುವನು. 

ಹಾಗೆ ಎಡೆಬಿಡದೆ ಆತ್ಮನೇ ತನಗೆ ಬೇಕೆನ್ನುವವನಿಗೆ ಈ ಪರಮಾತ್ಮನು ಹೇಗೆ 
ದೊರಕುವನು ? - ಎಂದರೆ ಅನನ್ಯಭಕ್ತಿಯಿಂದ ಈತನನ್ನೇ ಹುಡುಕುತ್ತಿರುವವನಿಗೆ 
ಈ ಆತ್ಮನು ತನ್ನ 'ತನು'ವನ್ನು ತನ್ನ ನಿಜವಾದ ಚೈತನ್ಯಶರೀರವನ್ನು, ಬಿಚ್ಚಿ 
ತೋರಿಸುವನು. ಅಂಥ ಸಾಧಕನ ಪಾಲಿಗೆ ಪರಮಾತ್ಮನ ಆವರಣವೆಲ್ಲವೂ 
ನೀಗುವದು. “ನನ್ನನ್ನುಯಾರು ಪ್ರೀತಿಪೂರ್ವಕವಾಗಿ ಭಜಿಸುವರೋ, ಅವರಿಗೆ ನನ್ನನ್ನೇ 


ಕಾಠಕೋಪನ್ಯಾಸಮಂಜರಿ ೧೩೧ 


ಸೇರುವ ಬುದ್ದಿಯೋಗವನ್ನು ಕೊಡುವೆನು' ಎಂದು ಅರ್ಜುನನಿಗೆ ಭಗವಂತನು 
ಹೇಳಿದ್ದರ ಅಭಿಪ್ರಾಯವೇ ಇದು. ಅಂತೂ ಆತ್ಮವಿಷಯದ ಸಂತತ ಪ್ರಾರ್ಥನೆಯೇ 
ಮುಖ್ಯಸಾಧನವು ; ಅಂಥ ಸಾಧಕನು ತನಗೆ ತಾನೇ ಪರಮಪ್ರಾಪಿಗೆ 
ಸಾಧನವಾಗುವನು, ಅವನಿಗೆ ಪರಮಾತ್ಮನು ದಯೆಯಿಂದ ತನ್ನ ನಿಜವಾದ 
ಸ್ಮರೂಪವನ್ನು ತಾನೇ ತೋರಿಸಿಕೊಡುವನು - ಎಂಬುದು ಯಮನ 
ಅಭಿಪ್ರಾಯವೆಂದಾಯಿತು. 

ಒಳ್ಳೆಯದು. ಇಂಥ ಸಂತತ ಆತ್ಮಪ್ರಾರ್ಥನೆಯನ್ನು ದಕ್ಕಿಸಿಕೊಳ್ಳಬೇಕೆನ್ನುವವನು 
ಏನು ಮಾಡಬೇಕು? - ಎಂಬ ಪ್ರಶ್ನೆಯು ಈಗ ತಲೆಯೆತುವದಷ್ಟೆ? ಅದಕ್ಕೆ ಯಮನು 
ಹೇಳಿರುವ ಉತರವಿದು. ಮೊಟ್ಟಮೊದಲು ಅವನು ದುಶ್ಚರಿತವನ್ನು ಬಿಟ್ಟಿರಬೇಕು. 
ಮನುಷ್ಯನು ದುರಾಚಾರವನ್ನು ಏತಕ್ಕೆ ಮಾಡುತಾನೆ ? ಎಂದರೆ, ಅವನಿಗೆ ಅನಾತ್ಸದ 
ಭೋಗದಿಂದ ಸುಖವು ಸಿಕ್ಕುವದೆಂಬ ದುರಾಶೆಯಿದೆ, ಅನಾತ್ಸವಾದ ದೇಹಾದಿಗಳಿಗೆ 
ಸದಾಚಾರಸಾಧನದಿಂದ ಕ್ಲೇಶವಾಗಬಹುದೆಂಬ ಭೀತಿಯಿರುತದೆ. ಆದ್ದರಿಂದ 
ದುರಾಚಾರವಿರುವವನಿಗೆ ಎಂದಿಗೂ ಆತ್ಮನ ಲಾಭವಾಗಲಾರದು. 
"ಆಚಾರಹೀನನಾದವನನ್ನು ವೇದಗಳು ಪವಿತ್ರಗೊಳಿಸಲಾರವು' ಎಂದು 
ಸ್ಮ ತಿವಚನವಿದೆ. ಆದ್ದರಿಂದ ಶಾಸ್ಟ್ರೊೋಕಕರ್ಮವನ್ನು ಮಾಡುವದಕ್ಕೆ ಮೊದಲೇ 
ನಿಷಿದ್ದಾಚಾರವನ್ನು ಕ್ಳ ಬಿಟ್ಟಿರಬೇಕೆಂದಾಯಿತು. 

ಇನ್ನು ಇಂದ್ರಿಯಚಾಪಲ್ಯವನ್ನು ತಡೆದುಕೊಳ್ಳದೆ ಇರುವವನಿಗೂ ಆತ್ಮ 
ಲಾಭವಾಗಲಾರದೆಂಬುದು ಮೇಲೆಯೇ ಕಾಣಿಸುತದೆ. ಏಕೆಂದರೆ ಇಂದ್ರಿಯಗಳು 
ಹೊರಗಿನ ವಿಷಯಗಳ ಕಡೆಗೇ ಸಾಧಕನನ್ನು ಎಳೆಯುತಿರುತವೆ. ವಿಷಯಗಳಿಂದ 
ಹಿಮ್ಮೆಟ್ಟದ ಹೊರತು ಮನಸ್ಸು ಆತ್ಮನ ಕಡೆಗೆ ತಿರುಗುವ ಸಂಭವವೇ ಇಲ್ಲ ಆದ್ದರಿಂದ 
ಶಮದಮಾದಿಗಳನ್ನು ಅಳವಡಿಸಿಕೊಂಡಿರುವದು ಆತ್ಮ ಲಾಭದ ಪ್ರಾರ್ಥನೆಗೆ 
ಮತೊಂದು ಸಾಧನವು. ಹೊರಗಿನ ಇಂದ್ರಿಯಗಳಾಗಲಿ ಒಳಗಿನ ಮನಸಾಗಲಿ 
ಹರಿದಾಡುತಿದ್ದರೆ, ಅನಾತ್ಮದ ಕಡೆಗೆ ಒಲವು ಇದೆಯೆಂದೇ ನಿಶ್ಚಯಿಸಬೇಕು. 

ಹೀಗೆ ಇಂದ್ರಿಯಗಳನ್ನು ವಿಷಯಗಳ ರಾಗದ್ವೇಷಗಳಿಂದ ಹೊಯ್ದಾಡದಂತೆ 
ತಡೆದುಕೊಂಡು, ಮನಸಿನ ಚಾಂಚಲ್ಯವನ್ನು ತಪ್ಪಿಸಿಕೊಂಡಮೇಲೂ ಮನಸಿಗೆ ಆತ್ಮನೇ 
ಬೇಕೆಂಬ ತಹತಹವು ಇಲ್ಲದಿದ್ದರೆ ಒಂದು ಬಗೆಯ ನಿದ್ರಾವಸ್ಥೆಯಾದೀತು. ಆದ್ದರಿಂದ 
ಮನಸನ್ನು ಹಿಡಿದೆಳೆದುಕೊಂಡು ಏಕಾಗ್ರೀಕರಣಮಾಡಿಕೊಳ್ಳುವದು, ಆತ್ಮನಲ್ಲಿಯೇ 
ಇಟು ಕೂಳ್ಳುವದು, ಅತ್ಯವಶ್ಯವಾಗಿರುತದೆ. ಇಲ್ಲ ಮನಸನ್ನು 
ಏಕಾಗ್ರಗೊಳಿಸುವದೆಂದರೆ ಪಾತಂಜಲಯೋಗವನ್ನೇ ಅಭ್ಯಾಸ ಮಾಡಬೇಕೆಂದೇನೂ 
ತಿಳಿದುಕೊಳ್ಳಬೇಕಾದದ್ದಿಲ್ಲ ಅನಾತ್ಮ ಚಿಂತನೆಯನ್ನು ಬಿಟ್ಟಿರುವದು, ಆತ್ಮಚಿಂತನೆಯನ್ನೇ 


೧೩೨ ಆತ್ಮಜ್ಞಾನಕ್ಕೆ ಸಾಧನ 


ಇಟ್ಟುಕೊಳ್ಳುವದು - ಇವೆರಡೂ ಅವಶ್ಯವೆಂಬುದನ್ನು ನೆನಪಿನಲ್ಲಿಟುಕೊಳ್ಳಬೇಕು. 
ನಮಗೆ ಯಾವದು ಅತ್ಯಂತಪ್ರಿಯವಾಗಿರುವದೋ ನಮ್ಮ ಮನಸ್ಸೂ ಅದರಲ್ಲಿಯೇ 
ನಿರಂತರವಾಗಿ ರತವಾಗಿರುತದೆ. ಆದ್ದರಿಂದ ಮನಸ್ಸು ಆತ್ಮನಲ್ಲಿಯೇ 
ಸಮಾಹಿತವಾಗಿರಬೇಕು. ಇಂಥ ಮನಸಮಾಧಾನವಿಲ್ಲದವನಿಗೆ ಆತ್ಮನೇ ಬೇಕೆಂಬ 
ಅನನ್ಯಭಕಿಯಿದೆ ಎನ್ನುವದಕ್ಕಾಗುವದಿಲ್ಲ | 

ಇಷ್ಟೆಲ್ಲ ಸಾಧನಕಲಾಪವನ್ನು ಹೊಂದಿಸಿಕೊಂಡಮೇಲೂ ಒಂದು 
ಆತಂಕವಿರುತದೆ. ಮನಸಿಗೆ ಯಾವದಾದರೂ ಇಷ್ಟವಿಷಯವು ದೊರಕದೆ ಇದ್ದಾಗ 
ಒಂದು ಬಗೆಯ ತಹ ಹವಿರುತದೆ. ಅದು ಸಿಕ್ಕ ಮೇಲೆ ಆ ತಹತಹವು ತಪ್ಪಿ ಅದಕ್ಕೆ 
ಸಮಾಧಾನವಾಗುತ್ತದೆ. ಆಗ ವಿಷಯಪ್ರಾಪಿಯಿಲ್ಲದೆ ಆಗಿದ್ದ ಕಳವಳವು 
ನಿಂತದ್ದರಿಂದಲೇ ಒಂದು ಬಗೆಯ ಸುಖ ಪ್ರಾಪವಾದಂತೆ ಆಗುತದೆ. ಹೊರೆಯನ್ನು 
ತಲೆಯ ಮೇಲಿಂದ ಇಳಿಯಿಸಿಕೊಂಡವನಿಗೆ ಆ ಭಾರದಿಂದ ಆಗಿದ್ದ ದುಃಖವು 
ಹೋದದ್ದೇ ಒಂದು ಸುಖವೆಂಬ ಭ್ರಮೆಯಿಂಟಾಗುವಂತೆಯೇ ಇದು. ಇದರಂತೆ 
ಇಲ್ಲಿಯೂ ಮನಸ್ಸು ವಿಷಯಗಳ ಕಡೆಗೆ ಚಾಂಚಲ್ಯದಿಂದ ನುಗ್ಗದೆ, ಹಿಂದಕ್ಕೆ ಸರಿದ 
ಮೇಲೆ ಅವುಗಳ ಚಿಂತನೆಯಿಂದ ಹೊಯ್ದಾಡದೆ, ಆತ್ಮನ ಚಿಂತನೆಗೇ ಒಲಿದ ಮೇಲೆ 
ಅಷ್ಟರಿಂದಲೇ ಆ ಸಮಾಧಾನರಸದ ಸವಿಯಿಂದ ಆಗುವ ಸುಖವು ಆತ್ಮನಿಂದ ಅವನನ್ನು 
ಅಗಲಿಸುತದೆ. ಆದ್ದರಿಂದ ಆ ಸುಖಕ್ಕೆ ಮರುಳಾಗದೆ ಮನಸನ್ನು 
ಶಾಂತಗೊಳಿಸಿಕೊಳ್ಳಬೇಕು. ತತ್ತ್ವವನ್ನು ಅನುಭವಿಸಿ ಸರಿಯಾಗಿ ಉಪದೇಶಿಸಬಲ್ಲ 
ಆಗಮಸಂಪ್ರದಾಯಜ್ಞನಾದ ಆಚಾರ್ಯನ ಉಪದೇಶದಿಂದ ಆತ್ಮನಲ್ಲಿಯೇ 
ನಿಲ್ಲುವದಕ್ಕೆ ಬೇಕಾದ ಪ್ರಜ್ಞಾನವನ್ನು ಸಂಪಾದಿಸಿಕೊಳ್ಳುವದಕ್ಕೆ ಈ ಹೇಳಿದ 
ಸಾಧನೆಗಳೆಲ್ಲವೂ ಅವಶ್ಯವು. ದುರಾಚಾರವನ್ನು ತ್ಯಜಿಸಿ, ಸದಾಚಾರದಿಂದ ಮನಸನ್ನು 
ನಿರ್ಮಲಮಾಡಿಕೊಂಡು, ಇಂದ್ರಿಯಗಳ ಚಾಂಚಲ್ಯವನ್ನು ತಡೆದು, ಮನಸಿನ 
ಹೊಯ್ದಾಟವನ್ನು ಇಲ್ಲದಂತೆ ಮಾಡಿಕೊಂಡು, "ಹೀಗೆಲ್ಲ ಸಾಧನಮಾಡಿಕೊಂಡು 
ಸಮಾಹಿತನಾದೆನಲ್ಲ!' ಎಂಬ ಹಿಗ್ಗಿನ ಸುಖದಲ್ಲಿಯೂ ವಿರಕನಾಗಿ, ಯಾವನು 
ಪರಮಾತ್ಮನೇ ನನಗೆ ಬೇಕೆಂದು ಹವಣಿಸುತಿರುವನೋ ಅವನಿಗೇ ಪರಮಾತ್ಮ 
ಪ್ರಾಪ್ತಿಯ ವಿಷಯದ ನಿಜವಾದ ಹಂಬಲು ಇರುತದೆ. ಅವನಿಗೇ ಆ ಪರಮಾತ್ಮನು 
ತನ್ನ ನಿಜವಾದ ಚೈತನ್ಯವಿಗ್ರಹವನ್ನು ತೋರಿಸುವನು. ಅವನಿಗೇ ಆ ಪರಮಾತ್ಮನು 
ನನ್ನ ಆತ್ಮನೇ ಎಂಬ ನಿಜದ ಅರಿವಾಗುವದು. 

ಇನ್ನು ಈ ವಲ್ಲಿಯ ಕೊನೆಯ ಮಂತ್ರದ ಅಭಿಪ್ರಾಯವನ್ನು 
ಮನದಂದುಕೊಳ್ಳುವದಕ್ಕೆ ಪ್ರಯತ್ನಿಸೋಣ. "ಯಾವನಿಗೆ ಬ್ರಹ್ಮವೂ ಕ್ಷತ್ರವೂ - 


ಕಾಠಕೋಪನ್ಯಾಸಮಂಜರಿ ೧೩೩ 


ಎರಡೂ ಅನ್ನವೋ, ಮೃತ್ಯುವು ಯಾವನಿಗೆ ಉಪ್ಪಿನಕಾಯಿ ಅಥವಾ ಚಟ್ಟಣಿಯ 
ಸ್ಥಾನದಲ್ಲಿರುವನೋ, ಆ ಪರಮಾತ್ಮನು ಯಾವ ಸ್ವರೂಪದಲ್ಲಿರುವನೆಂಬುದನ್ನು 
ಯಾವನು ತಾನೆ ಹೀಗೆ ಅರಿತುಕೊಂಡಾನು ?' ಎಂಬುದು ಅದರ ಅಕ್ಬರಾರ್ಥವು. 

ಈಗ ಈ ವಾಕ್ಯಗಳಲ್ಲಿ ಹುದುಗಿರುವ ಅಭಿಪ್ರಾಯಗಳನ್ನು ಒಂದೊಂದಾಗಿ 
ಹೊರಕ್ಕೆ ತೆಗೆಯೋಣ. ಮಾನವಲೋಕದಲ್ಲಿ ಒಬ್ಬೊಬ್ಬನೂ ಒಂದೊಂದು ಬಲವನ್ನು 
ನಂಬಿರುತ್ತಾನೆ. ವಿದ್ಯಾಬಲ, ಮಂತ್ರಬಲ, ಕರ್ಮಬಲ, ತಪೋಬಲ - 
ಮುಂತಾದವನ್ನು ನಂಬಿರುವವರನ್ನುಬ್ರಹ್ಮಬಲವಿಶ್ಚಾಸಿಗಳೆಂದು ಕರೆಯಬಹುದು. ಇನ್ನು 
ಬಾಹುಬಲ, ಶಸ್ತಭಲ, ಅಸ್ಪಭಲ, ಸೈನ್ಯಬಲ, ಘಾತುಕಯಂತ್ರಬಲ- ಮುಂತಾದವನ್ನು 
ನಂಬಿರುವವರನ್ನು ಕ್ಚ್ಛತ್ರಬಲವಿಶ್ವಾಸಿಗಳೆಂದು ಕರೆಯಬಹುದು ; ಕನಕಬಲ, 
ವಾಹನಬಲ, ಪಶುಬಲ, ಕೃಷಿಬಲ, ವಾಣಿಜ್ಯಬಲ - ಇವೇ ಮುಂತಾದವನ್ನು 
ನಂಬಿರುವವರನ್ನು ವೈಶ್ಯಬಲವಿಶ್ಚಾಸಿಗಳೆಂದು ಹೇಳಬಹುದು. ಶ್ರಮಬಲ, 
ಉದ್ಯೋಗಬಲ - ಮುಂತಾದವನ್ನು ನಂಬಿರುವವರನ್ನು ಶೂದ್ರಬಲ 
ಎಶ್ವಾಸಿಗಳೆನ್ನಬಹುದು. ಪೂರ್ವದ ಬ್ರಹ್ಮಕ್ತತ್ರಿಯವೈಶ್ಯ ಶೂದ್ರರು ಧರ್ಮಪ್ರಧಾನರಾಗಿ 
ಈ ತಮ್ಮ ತಮ್ಮ ಬಲಗಳನ್ನು ಧರ್ಮಕ್ಕೇ ಮಾಸಲಾಗಿ ವಿನಿಯೋಗಿಸುತಿದರು. ಆದರೆ 
ಈಗ ಈ ಬಲವನ್ನೆಲ್ಲ ತಮ್ಮ ತಮ್ಮ ಜೀವನ, ಪ್ರತಿಷ್ಠೆ ಕೀರ್ತಿ, ಅಧಿಕಾರ, 
ಮುಂತಾದವುಗಳ ಲಾಭಕ್ಕೆ ಉಪಯೋಗಿಸುವವರೇ ಹೆಚ್ಚಾಗಿರುತ್ತಾರೆ. ಹೇಗೇ ಆಗಲಿ, 
ಹಿಂದೆ ಬ್ರಾಹ್ಮಣಕ್ಛತ್ರಾದಿವರ್ಣಗಳು ಏರ್ಪಟ್ಟಿದ್ದಂತೆಯೇ, ಈ ಬಲಗಳನ್ನು 
ನಂಬಿರುವವರೂ ಒಂದೊಂದು ವರ್ಗದವರಾಗಿರುತಾರೆ ಅಷ್ಟೆ ಇದು ಹೇಗಾದರೂ 
ಇರಲಿ. ಈ ಎಲ್ಲಾಬಲಗಳೂ ಸರ್ವಶಕನಾದ ಪರಮಾತ್ಮನ ಬಲದ ಮುಂದೆ ಏತಕ್ಕೆ 
ಬಂದಾವು ? ಪರಮಾತ್ಮನಿಗೆ ವಿರೋಧಿಗಳಾದಾಗ ಬ್ರಹ್ಮಕ್ರತ್ರಾದಿಗಳೆಲ್ಲವೂ ಅವನಿಗೆ 
ಅನ್ನವಾಗಿ ಬಿಡುವವು. ನಾವು ನಮ್ಮನಮ್ಮಆಹಾರಗಳನ್ನುತಿಂದು ಅರಗಿಸಿಕೊಳ್ಳುವಂತೆ 
ಆತನು ಸಕಲಚರಾಚರಗಳನ್ನೂತನ್ನಅನ್ನವಾಗಿ ಉಪಯೋಗಿಸಿಕೊಂಡು ಬಿಡುತಾನೆ. 
ಮಹಾಪ್ರಲಯದಲ್ಲಿ ಈ ಇಡಿಯ ಜಗತ್ತನ್ನೇ ನುಂಗಿನೊಣೆಯುವ ಶಕ್ತಿ ಆತನದು | 
ಆಹಾರವನ್ನು ತಿಂದಾಗ ತುಪ್ಪಿ ಪುಷ್ಟಿಗಳು ಜೀವರಾದ ನಮಗೆ ಆಗುತಿರುವವು. ಆದರೆ 
ಆ ಪರಮಾತ್ಮನು ಜಗತ್ತನ್ನೇ ನುಂಗಿದರೂ ಅದರಿಂದ ಅವನಲ್ಲಿ ಯಾವ ಹೆಚ್ಚೂ 
ಆಗುವದಿಲ್ಲ ಅಧ್ಯಾತೃ ಅಧಿಭೂತ, ಅಧಿದೈವ - ಎಂದು ಮೂರು ಪಂಗಡವಾಗಿ 
ವಿಂಗಡಿಸಿಕೊಂಡು ತೋರುತಿರುವ ಈ ಜಗತೆಲ್ಲವನ್ನೂ ಅತ್ಯಂತ ನಿರಾಯಾಸವಾಗಿ 
ತನ್ನಲ್ಲಿ ಉಪಸಂಹಾರಮಾಡಿಕೊಂಡ ಮೇಲೂ ತನ್ನ ಮೊದಲಿನ ಸ್ಥಿತಿಯಲ್ಲಿಯೇ 
ಇರಬಲ್ಲ ಸ್ವಭಾವವು ಆತನದು. 


೧೩೪ ಆತ್ಮಜ್ಞಾನಕ್ಕೆ ಸಾಧನ 


ಇದರಂತೆ ಆತನು ಸಂಕಲಮಾತ್ರದಿಂದ ಯಾವ ಆಯಾಸವೂ ಇಲ್ಲದೆ ಈ 
ಜಗತ್ತನ್ನು ಉಸಿರುಬಿಟ್ಟಂತೆ ತನ್ನಿಂದ ಹೊರಕ್ಕೆ ಬಂದು ತೋರಿಕೊಳ್ಳು ವಂತೆ ಮಾಡಬಲ್ಲ 
ಮಹಾಮಹಿಮನು ! "ನಾನು ಬಹುವಾಗುವೆನು | - ಎಂದು ಕೂಡಲೆ ತೇಜಸನ್ನು 
ಸೃಷ್ಟಿ ಮಾಡಿದನು' ಎಂದು ಶ್ರುತಿ ಸಾರುತಿದೆ. ಇಂಥಿಂಥ ಕ್ರಿಯೆಗಳನ್ನು ಹೀಗೆ ಹೀಗೆ 
ಮಾಡಿದರೆ ಇಂಧಿಂಥ ಕಾಲದಲ್ಲಿಇಂಥಿಂಥ ದೇಶದಲ್ಲಿಇಂಥಿಂಥ ಫಲವು ಆಗಬೇಕು - 
ಎಂಬ ವ್ಯವಸ್ಥೆಯನ್ನೊಳಗೊಂಡಿರುವ ಘೂ ಜಗತನ್ನು ಯಾವ ಆಯಾಸವೂ ಇಲ್ಲದೆಯೇ 
ಹೀಗೆ ಕೆಳಉಸಿರಿನಂತೆ ಹೊರಕ್ಕೆ ಬಿಟ್ಟು ಮತ್ತೆ ಕಾಲಾನುಕಾಲದಲ್ಲಿ ತನ್ನ ಸಂಕಲ್ಪ 
ಮಾತ್ರದಿಂದ ಮೇಲುಸಿರುತೆಗೆದುಕೊಂಡಂತೆ ತನ್ನಕಡೆಗೆ ಸೆಳೆದುಕೊಂಡು ತನ್ನಲ್ಲಿಯೇ 
ಒಂದುಮಾಡಿಕೊಂಡುಬಿಡುತಾನಲ್ಲ |! ಎಂಥ ಲೀಲೆಯಿದು ! 


ಮಾನವನು ಭೌತಿಕಶಾಸ್ತ್ರದ ತಿಳಿವಳಿಕೆಯಿಂದ ಹೊಸ ಹೊಸ ಶೋಧಗಳನ್ನು 
ಮಾಡಿ ನಾಗರಿಕತೆಯನ್ನು ನಿರ್ಮಾಣಮಾಡಿಕೊಂಡಿರುತಾನೆ. ಅವನು ಕಾಡುಗಳನ್ನು 
ಕತ್ತರಿಸಿ, ನೆಲವನ್ನುಮಟ್ಟಸಮಾಡಿಕೊಂಡು, ಮೊಟಾರು, ರೈಲು, ಹಡಗು, ವಿಮಾನ, 
ದೂರದ್ದನಿವಾಹಕ, ದೂರರೂಪದರ್ಶಕ, ಸೂಕ್ಷ್ಮದರ್ಶಕ - ಮುಂತಾದ ಯಾಂತ್ರಿಕ 
ಸಾಧನಗಳನ್ನು ನಿರ್ಮಿಸಿಕೊಂಡು ಅಂತರ್ದೇಶೀಯವಾಣಿಜ್ಯವನ್ನೂ ವಿವಿಧ 
ರಾಜ್ಯಭಾರಕ್ರಮಗಳನ್ನೂ ಏರ್ಪಡಿಸಿಕೊಂಡು ಅಟ್ಟಹಾಸದಿಂದ ಮೆರೆಯುತಿದಾನೆ. 
ಸ್ಪುಟನಿಕೆಗಳನ್ನು ಏರ್ಪಡಿಸಿ ಗ್ರಹಾಂತರಗಳನ್ನು ಮುಟ್ಟುವ ಪ್ರಯತ್ನಕ್ಕೆ ಕೈಹಾಕಿರುತಾನೆ. 
ಇವೆಲ್ಲ ಮಾನವನ ಸಾಹಸಪ್ರದರ್ಶನಗಳೇ ಸರಿ. ಆದರೂ ಸರ್ವಾತ್ಮನಾದ 
ಪರಮೇಶ್ವರನ ಲೀಲೆಯ ಮಂದೆ ಈ ಶಕ್ತಿಯು ಎಷ್ಟು ಪರಿಚ್ಛಿನ್ನವಾಗಿರುತದೆ ! 
ಪರಮೇಶ್ವರನು ಸೃಷ್ಟಿಮಾಡಿರುವ ಆಕಾಶ, ವಾಯು, ತೇಜಸ್ಸು ಅಪ್ಪು ಪೃಥ್ವಿ- ಎಂಬ 
ಭೂತಗಳು ; ಈ ಭೂತಗಳಿಂದಾಗಿರುವ ಭೌತಿಕಕಾರ್ಯಗಳಾದ ಗಿರಿನದೀವನ 
ಸಮುದ್ರಪರ್ವತಾದಿಗಳು, ಸ್ಥಾವರಜಂಗಮಾತ್ಮಕ ಪ್ರಾಣಿಗಳು, ಮನುಷ್ಯ 
ದೇವಯಕ್ಚರಾಕ್ಚನಾದಿ ಪ್ರಾಣಿಭೇದಗಳು - ಇವೆಲ್ಲವನ್ನೂ ಆತನು ಅಪೂರ್ವವಾಗಿ 
ಲೀಲಾಮಾತ್ರದಿಂದ ಸೃಷ್ಟಿಮಾಡಿರುತಾನೆ ; ಮತ್ತು ಅವುಗಳನ್ನು 
ಪ್ರಲಯಮಾಡುವಾಗಲೂ ನಿರ್ಲೇಪವಾಗಿ ಅವುಗಳ ಗುರುತೂ ಉಳಿಯದಂತೆ 
ಮಾಡಿ ತನ್ನೊಳಗೇ ಅಡಗಿಸಿಕೊಂಡುಬಿಡುತಾನೆ. ಇಂಥ ಸೃಷ್ಟಿ ಸ್ಥಿತಿ 
ಎಕಾರಪ್ರಲಯಗಳನ್ನು ಮಾನವನು ಎಂದಿಗಾದರೂ ಮಾಡಬಲ್ಲನೇನು ? ಪೋಪ್‌ 
ಎಂಬ ಕವಿಯು God made the country and man made the town 


ಕಾಠಕೋಪನ್ಯಾಸಮಂಜರಿ ೧೩೫ 


(ದೇವರು ರಾಷ್ಟ್ರವನ್ನು ಮಾಡಿದನು, ಮಾನವನು ಪಟ್ಟಣವನ್ನು ಮಾಡಿದನು) 
ಎಂದಿರುತಾನೆ. ಇಲ್ಲಿ ದೇವರು ಮಾಡಿರುವ ಸೃಷ್ಟಿಗೂ ಮಾನವನು ಮಾಡಿರುವ 
ಸೃಷ್ಟಿಗೂ ಎಂಥ ಅಜಗಜಾಂತರವಿದೆ! ಇಲ್ಲದ್ದನ್ನು ಹೊರಕ್ಕೆ ಚೆಲ್ಲಿ ಪ್ರತಿನಿಯಮಗಳಿಗೆ 
ಕಟ್ಟುಬಿದ್ದಿರುವಂತೆ ಮಾಡುವದು, ಇರುವದನ್ನುಸಂಪೂರ್ಣವಾಗಿ ಒರಸಿ ಹಾಕುವದು 
- ಇವು ಪರಮಾತ್ಮನ ಸೃಷ್ಟಿ ಪ್ರಲಯಗಳು ; ಇರುವದರೊಳಗೇ ಇತಿರುವದನ್ನು 
ಅತ್ತಿಡುವದು, ಈ ಆಕಾರದಿಂದ ಆ ಆಕಾರಕ್ಕೆ ತಿರುಗಿಸುವದು - ಇಷ್ಟು ಮಾತ್ರ 
ಮಾನವನ ಸೃಷ್ಟಿ ಪ್ರಲಯಗಳು, ಕುಂಬಾರನು ಬಗೆಬಗೆಯ ಮಡಕೆ ಕುಡಿಕೆಗಳನ್ನು 
ಮಾಡುತಾನೆ, ನೇಯ್ಗೆಯವನು ಬಗೆಬಗೆಯ ಬಟ್ಟೆಗಳನ್ನು ನೇಯುತಾನೆ ; ಆದರೆ 
ಮಣ್ಣು ಹತ್ತಿ- ಮುಂತಾದ ಉಪಾದಾನಕಾರಣದವಿಲ್ಲದೆ, ಸೃಷ್ಟಿಮಾಡುವದು ಅವನಿಗೆ 
ಆದೀತೇನು ? ಪ್ರತಿಯೊಬ್ಬ ಮನುಷ್ಯನ ಕನಸಿನಲ್ಲಿ ಆಗುವ ಮಿಥ್ಯಾಸೃಷ್ಟಿಯನ್ನೇ 
ನೋಡಿರಿ, ಎಷ್ಟು ವಿಚಿತ್ರವದು ! ಎಚ್ಚರದ ಮನೋವಾಸನೆಗಳಿಂದಲೇ ಕನಸಿನ 
ಪ್ರಪಂಚವು ಸೃಷ್ಟಿಯಾಗುವದೆಂದು ಹೇಳುವದುಂಟು. ಆದರೆ ಯಾವನಾದರೂ ತನ್ನ 
ಮನಸಿನ ವಾಸನೆಗಳಿಂದ ಒಂದು ಗರಿಕೆಯನ್ನಾದರೂ ಸೃಷ್ಟಿ ಮಾಡಬಲ್ಲನೇನು.? 
ಒಬ್ಬೊಬ್ಬ ಜೀವನ ಕರ್ಮಕ್ಕೂ ಅನುಗುಣವಾಗಿ ಅವನು ಕಾಣಬೇಕಾಗಿರುವ 
ವಿಚಿತ್ರಜಗತನ್ನು ಪ್ರತಿಯೊಂದು ಸಪದಲಿಯೂ ಕಣಮಾತ್ರದಿಂದ ಸೃಷ್ಟಿಮಾಡುವ 


೩ ಗಿ ed ಖಿ 


ಪರಮಾತ್ಮನ ಲೀಲೆಯನ್ನು ಏನೆಂದು ವರ್ಣಿಸೋಣ | 


ಪರಮಾತ್ಮನು ಮಾಯೆಯಿಂದ ಜಗತನ್ನು ಸೃಷ್ಟಿ ಮಾಡುತಾನೆ ಎಂದು 
ವೇದಾಂತಿಗಳು ಹೇಳುವದುಂಟು. ಆದರೆ ಲೋಕದಲ್ಲಿಕಾಣುವ ಮಾಯಾವಿಗಳಿಗೂ 
ಮಹಾಮಾಯಾವಿಯಾದ ಪರಮೇಶ್ನರನಿಗೂ ಎಲ್ಲಿಂದೆಲ್ಲಿಯ ಹೋಲಿಕೆ | ನಮ್ಮ 
ಮಾಯಾವಿಗಳು ಕೈಚಳಕದಿಂದ ಇದ್ದದ್ದನ್ನೇ ಬೇರೆಯಾಗಿ ಕಾಣುವಂತೆ ತೋರಿಸಿಕೊಟ್ಟು 
ಸಭಿಕಜನರನ್ನು ಬೆರಗುಮಾಡುತಾರೆ ; ಅಥವಾ ಮಣಿಮಂತ್ರಶಕ್ತಿ 
ಮೊದಲಾದವುಗಳಿಂದ ಹೊಸದಾಗಿ ನಿರ್ಮಿಸುವಾಗಲೂ ಅವರಿಗೆ ಆ ಮಣಿ 
ಮಂತ್ರಾದಿಗಳ ನೆರವು ಇದ್ದೇ ಇರುತ್ತದೆ. ಆದರೆ ಪರಮೇಶ್ಚರನಿಗಾದರೊ, 
ಯಾವದೊಂದು ಉಪಾದಾನ ವಸ್ತುವಿನ ಸಹಾಯವೂ ಇರುವದಿಲ್ಲ; ತಾನೊಬ್ಬನೇ 
ಇದ್ದುಕೊಂಡು ತನ್ನನ್ನೇ ಮತೊಂದು ಬಗೆಯಲ್ಲಿ ಕಾಣಿಸುವಂತೆ ವಿಚಿತ್ರದೃಶ್ಯಗಳಾಗಿ 
ಮಾರ್ಪಡಿಸುವ, ಮತ್ತು ಆ ವಿಚಿತ್ರಸೃಷ್ಟಿಯೆಲ್ಲವನ್ನೂ ಉಪಸಂಹಾರಮಾಡಿ 
ತನ್ನಲ್ಲಿಯೇ ಅಡಕಮಾಡಿಕೊಂಡು ತಾನೊಬ್ಬನೇ ನಿರ್ಲೇಪನಾಗಿ ಉಳಿದುಕೊಳ್ಳುವ 
ಮಹಿಮೆಯವನದು. 


೧೩೬ ಆತ್ಮಜ್ಞಾನಕ್ಕೆ ಸಾಧನ 


ಆ ಇಯ 


ಜಗತ್ತಿನ ವಸುಗಳಿಗೆಲ್ಲ ಹುಟ್ಟು ಇರವು, ಬೆಳವಣಿಗೆ, ಮಾರ್ಪಾಡು, 
ಸೊರಗುವಿಕೆ, ನಾಶ - ಎಂಬ ಆರು ವಿಕಾರಗಳಿರುತವೆ. ಯಾವದೊಂದು ವಸುವೂ 
ನಾಶವಾಗದೆ ಇರುವದಿಲ್ಲ ಈ ದೃಷ್ಟಿಯಿಂದ ಜಗತಿನಲ್ಲಿರುವ ಪ್ರತಿಯೊಂದು ವಸುವೂ 
ಮೃತ್ಯುವಿನ ವಶವಾಗಿರುತದೆ ಕೆ ಮೃತ್ಯುವಿನ ದವಡೆಯಲ್ಲಿಯೇ ಇದ್ದುಕೊಂಡು 
ಬಾಳುತಿರುತದೆ ಎಂದು ಹೇಳಬಹುದು. ಹೀಗೆ ಜಗತ್ತೆಲ್ಲವನ್ನೂ ತಿಂದು ತೇಗುತಿರುವ 
ಆ ಅದ್ಭುತಶಕ್ತಿಯ ಮೃತ್ಯುವಿಗೆ ಅಂಜದವರು ಯಾರುತಾನೆ ಇದಾರೆ ? ಈ 
ಲೋಕದಲ್ಲಿರುವ ಸ್ಮಾವರಜಂಗಮಪ್ರಾಣಿಗಳು, ಮೇಲಿನ ಲೋಕಗಳಲ್ಲಿ 
ಅಮರರೆನಿಸಿಕೊಂಡಿರುವ ದೇವತೆಗಳು ಕೂಡ, ಎಲ್ಲರೂ ಮೃತ್ಯುವಿನ ಬಾಯಿಗೆ ಬಿದ್ದು 
ನುಗ್ಗುನುಚ್ಚಾಗುವರು | ಈ ಮೃತ್ಯುದೇವತೆಯು ಒಂದೊಂದು ಕಲ್ಪಕ್ಕೆ ಒಂದೊಂದು 
ಬೇರೆಬೇರೆಯಿರುತದೆ. ಅದನ್ನೂ ಪರಮೇಶ್ವರನು ತನ್ನ ಸಂಕಲ್ಪದಿಂದಲೇ 
ಉಂಟುಮಾಡಿ ಸೃಷ್ಟಿಯನ್ನೆಲ್ಲ ಅದರ ವಶಕ್ಕೆ ಕೊಟ್ಟು ಬಿಟ್ಟಿರುತಾನೆ. ಜಗತ್ತು ಎಷ್ಟೇ 
ಚಿತ್ರವಿಚಿತ್ರವಾಗಿ ತೋರುತಿರಲಿ, ಅಲ್ಲೆಲ್ಲ ಮೃತ್ಯುವಿನ ಲೀಲೆಯು ಕಾಣಿಸುತಲೇ 
ಇರುವದು. ಆಕಾಶದಲ್ಲಿ ಹುಟ್ಟಿ ಬೆಳಗಿ ನಾಶವಾಗುತ್ತಿರುವ ಗ್ರಹೋಪಗ್ರಹಗಳೂ 
ನಕ್ಛತ್ರಗಳೂ ಎಷ್ಟು! ಅಂತರಿಕ್ಸದಲ್ಲಿ ಹಾರಾಡುವ ಹಕ್ಕಿಗಳೂ ಚಿಟ್ಟೆಗಳೇ ಮುಂತಾದ 
ಪ್ರಾಣಿಗಳೂ ಎಷ್ಟು ಬಗೆ ! ಭೂಮಿಯ ಮೇಲೆ ಬೆಳೆದ ಹಬ್ಬಿಹರಿದಾಡುತ್ತಿರುವ 
ಸಸ್ಯಗಳೂ ಪ್ರಾಣಿಗಳೂ ಎಷ್ಟು ವಿಧ |! ಆದರೂ ಇವುಗಳೆಲ್ಲ ಮೃತ್ಯುವಿನ 
ರಾಜ್ಯದೊಳಗೇ ಇದ್ದುಕೊಂಡು ಅವನ ಸಂಕಲ್ಪದಂತೆಯೇ ಒಂದಕ್ಕೊಂದು 
ಅನ್ನವಾಗಿರುತವೆ ; ಒಂದನ್ನೊಂದು ತಿಂದು ಜೀವಿಸುತ್ತವೆ. ಈ ಇಡಿಯ ಬ್ರಹ್ಮಾಂಡದಲ್ಲಿ 
ಹಸಿವೆಂಬ ಮೃತ್ಯು ತಾಂಡವವಾಡುತ್ತಿರುತದೆ. ಎಲ್ಲಾ ವಸುಗಳೂ ಪ್ರಾಣಿಗಳೂ 
ಒಂದನ್ನೊಂದು ತಿಂದು ಬಾಳುತಿರುತವೆ. 

ಆದರೂ ಇಂಥ ಮೃತ್ಯುವಾದರೂ ಸ್ಪತಂತ್ರನೆ ? ಇಲ್ಲ ಹೇಗೆ ಸ್ಥಾವರ 
ಜಂಗಮಪ್ರಾಣಿಗಳೂ ಮತ್ತು ಮಿಕ್ಕ ವಸ್ತುಗಳೂ ಮೃತ್ಯುವಿನ ವಶವಾಗಿ 
ನಾಶವಾಗುತಿರುವವೋ, ಹಾಗೆಯೇ ಮೃತ್ಯುವು ಕೂಡ ಮಹಾಪ್ರಲಯದಲ್ಲಿ 
ಮಹಾಮೃತ್ಯುವಾದ ಪರಮೇಶ್ವರನಿಂದ ಗೃಹೀತನಾಗುತಾನೆ ! ಶ್ರುತಿಯು 
ಬ್ರಹ್ಮಕತ್ರೋಪಲಕ್ಕಿತವಾದ ಜಗತೆಲ್ಲವೂ ಪರಮಾತ್ಮನಿಗೆ ಆಹಾರವಾಗಿರುವದೆಂದು 
ವರ್ಣಿಸಿದರೂ ಆತನ ವಿಚಿತ್ರಲೀಲೆಯ ಸ ರೂಪವನ್ನು ತಿಳಿಸಿದಂತೆ ಆಯಿತೆಂದು 
ಬಗೆಯಲಿಲ್ಲ, ಈ ಮೃತ್ಯುವೂ ಆ ಪರಮಾತ್ಮನಿಗೆ ಅನ್ನವೆಂದು ಹೇಳುವದು ಕೂಡ 
ಶ್ರುತಿಗೆ ಹೆಚ್ಚೆಂದು ತೋರಿತು. ಆದ್ದರಿಂದ ಮೃತ್ಯುವು ಆತನಿಗೆ ಆಹಾರವನ್ನುತಿನ್ನುವಾಗ 
ರುಚಿಯುಂಟಾಗುವದಕ್ಕೆ ನೆಂಚಿಕೊಳ್ಳುವ ಚಟ್ಟಣಿಯ ಸ್ಥಾನವೆಂದು ಹೇಳಿರುತದೆ! 


ಕಾಠಕೋಪನ್ಯಾಸಮಂಜರಿ ೧೩೭ 


ಯಾವನಿಗೆ ಹೀಗೆ ಎಲ್ಲವೂ ಅನ್ನವಾಗಿರುವದೋ, ಯಾವನಿಗೆ ಮೃತ್ಯುವು 
ಕೂಡ ಉಪ್ಪಿನಕಾಯಿ ಚಟ್ಟಣಿಗಳಂತೆ ವ್ಯಂಜನಮಾತ್ರವಾಗಿರುವದೋ, ಅಂಥ 
ಪರಮಾತ್ಮನ ಸರ್ವಶಕ್ತಿಯನ್ನು ಯಾರು ಬಲ್ಲರು! ಜಗತ್ತಿನೊಳಗೆ ಒಂದಕ್ಕಿಂತ ಒಂದು 
ಸೂಕ್ಸ್ಮವಾಗಿರುವಂತೆ ಸೃಷ್ಟಿಮಾಡಿರುವದು, ಒಂದರಂತೆ ಒಂದಿರದೆ 
ಎಚಿತ್ರವಾಗಿರುವಂತೆ ತೋರಿಸುತಿರುವದು, ಇಲ್ಲಿರುವ ವಸುಗಳ ಸ್ವಭಾವವನ್ನು ಪ್ರತಿ 
ನಿಯತವಾದ ದೇಶಕಾಲನಿಮಿತಗಳಿಗೆ ಕಟ್ಟುಬೀಳುವಂತೆ ಏರ್ಪಡಿಸಿರುವದು - 
ಇವೆಲ್ಲವೂ ಒಂದನ್ನೊಂದು ತಿಂದು ಬೆಳೆಯುತಿರುವಂತೆಯೂ ತಮ್ಮ ತಮ್ಮಕಾಲದಲ್ಲಿ 
ಮೃತ್ಯುವಿನ ದವಡೆಗೆ ಸಿಕ್ಕಿ ನಾಶವಾಗುವಂತೆಯೂ ಮಾಡಿ ಎಲ್ಲದರ ನಾಶಕ್ಕೂ 
ಕಾರಣವಾಗಿರುವ ಮೃತ್ಯುವನ್ನು ಕೂಡ ಲೀಲಾಮಾತ್ರದಿಂದ ತನ್ನಲ್ಲಿ 
ಉಪಸಂಹಾರಮಾಡಿಕೊಳ್ಳುವ ಮಹಾಲೀಲೆಯ ಪರಮಾತ್ಮನು ಎಲ್ಲಿ ಯಾವ 
ರೂಪದಿಂದ ಇರುತ್ತಾನೆಂಬುದನ್ನು ಅರಿತುಕೊಳ್ಳುವದಕ್ಕೆ ಈ ಮೇಲೆ ವರ್ಣಿಸಿರುವ 
ಸಾಧನಸಂಪತಿನಿಂದ ಕೂಡಿರುವವರಿಗೆ ಮಾತ್ರ ಸಾಧ್ಯವಾದೀತು. ಯಾರು 
ವೇದಾಧ್ಯಯನವನ್ನು ಮಾಡಲಿ ಬಿಡಲಿ, ಗ್ರಂಥಧಾರಣಶಕಿಯವರಾಗಲಿ ಇಲ್ಲದಿರಲಿ, 
ಶ್ರವಣಾದಿಗಳಲ್ಲಿ ನಿಪುಣರಾಗಿರಲಿ ಇಲ್ಲದಿರಲಿ, "ಆ ಪರಮಾತ್ಮನೇ ನನಗೆ ಬೇಕು, 
ಮತೊಂದು ಬೇಕಿರುವದಿಲ್ಲ' ಎಂದು ಅನನ್ಯ ಭಕಿಯಿಂದ ಆತನನ್ನೇ ವರಿಸುವರೋ, 
ಯಾರು ವಿಷಯಗಳ ಭೋಗಕ್ಕಾಗಿ ಮಾಡಬಾರದ ಕತ್ಯಗಳನ್ನು ಮಾಡುವ 
ಅನಾಚಾರಕ್ಕೆ ಮನವೊಲಿಯದೆ, ಇಂದ್ರಿಯಗಳನ್ನು ಹಿಡಿದೆಳೆದು, ಮನಸಿನ 
ಹರಿದಾಟವನ್ನು ನಿಲ್ಲಿಸಿಕೊಂಡು, ಪರಮಾತ್ಮನಲ್ಲಿಯೇ ಏಕಾಗ್ರತೆಗೊಳಿಸಿ 
ಕೊಂಡಿರುವರೋ, ಅಂಥವರಿಗೆ ಮಾತ್ರವೇ ಆ ಪರಮಾತ್ಮನ ಪರಮಾರ್ಥವು 
ಮನದಟ್ಟಾಗುವದು ; ಮಿಕ್ಕವರಿಗೆ ಎಂದಿಗೂ ಆತನ ಪರಮಾದ್ಭುತತತ್ವವು 
ತಿಳಿಯಬರಲಾರದು - ಎಂದು ಯಮನು ಹೇಳಿರುತಾನೆ. 


೧೩೮ 


೧೭. ಹೃದಯಗುಹೆಯಲ್ಲಿರುವ ಇಬ್ಬರು ಆತ್ಮರು 


ಯತಂ ಪಿಬಂತ್‌ೌ ಸುಕೃತಸ್ಯ ಲೋಕೇ ಗುಹಾಂ ಪ್ರವಿಷ್ಟ್‌ 
ಪರಮೇ ಪರಾರ್ಧೇ । ಛಾಯಾತಪ್‌ೌ ಬ್ರಹ್ಮವಿದೋ 
ವದಂತಿ ಪಂಚಾಗ್ನಯೋ ಯೇ ಚ ತ್ರಿಣಾಚಿಕೇತಾಃ I ೧॥ 


ಯಃ ಸೇತುರೀಜಾನಾನಾಮಕ್ನರಂ ಬ್ರಹ್ಮ ಯತ್ನರಮ್‌ । 
ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಗ್‌ಂ ಶಕೇಮಹಿ ॥ ೨॥ 


ಇಲ್ಲಿಗೆ ಕಠೋಪನಿಷತಿನ ಒಂದನೆಯ ಅಧ್ಯಾಯದ ಎರಡನೆಯ ವಲ್ಲಿ 
ಮುಗಿಯಿತು. ಈಗ ಮೂರನೆಯ ವಲ್ಲಿಯ ವಿವರಣೆಯು ಪ್ರಾರಂಭವಾಗಿದೆ. 

ಪರಮಾತ್ಮಸ್ವರೂಪವು ಬಹಳ ಸೂಕ್ಷ್ಮವಾದದ್ದು ಅದನ್ನು ಅರಿಯುವದು 
ಬಹಳ ಕಷ್ಟ ಯಾರು ಅದನ್ನು ತಿಳಿದುಕೊಳ್ಳಬೇಕೆನ್ನುವವರೋ ಅವರು ತಮ್ಮೊಳಗೇ 
ನೋಡಿಕೊಳ್ಳಬೇಕು. ಅಭಿಮಾನದ ಆತ್ಮನನ್ನು ಕೈ ಬಿಡಬೇಕು, ನಿಜವಾದ ಆತ್ಮನನ್ನು 
ಅರಿತುಕೊಳ್ಳುವದಕ್ಕೆ ಪ್ರಯತ್ನಿಸಬೇಕು. ಪರಮಾತ್ಮನೇ ಬೇಕೆಂಬ ಸಂತತವಾದ 
ಬಲವಾದ ಇಚ್ಛೆಯೇ ಆತ್ಮಪ್ರಾಪಿಗೆ ಉಪಾಯ. ನಿಷಿದ್ದಾಚಾರವನ್ನು ಬಿಟ್ಟು 
ಶಮದವಮಾದಿಗಳನ್ನು ಸಾಧಿಸಿಕೊಂಡವನಿಗೇ ಆ ಪರಮಾತ್ಮತತ್ತದ 
ಸಾಕ್ಲಾತ್ಕಾರವಾಗುವದು ಎಂದು ಈವರೆಗೆ ತಿಳಿಸಿದ್ದಾಗಿದೆ. ಈಗ ಆತ್ಮನನ್ನು 
ತಿಳಿಯುವದಕ್ಕೆ ಮಾರ್ಗವು ಯಾವದೆಂಬುದನ್ನು ತಿಳಿಸುವದಕ್ಕೆಂದು ಈ ಮೂರನೆಯ 
ವಲ್ಲಿಯು ಪ್ರಾರಂಭವಾಗಿರುತದೆ. 

ಆತ್ಮನು ಎಷ್ಟೇ ಸೂಕ್ಚ್ಮನಾಗಿರಲಿ, ತಕ್ಕ ಸೂಕ್ಷ್ಮ ಯಂತ್ರಾದಿಸಾಧನಗಳನ್ನು 
ಉಪಯೋಗಿಸಿಕೊಂಡರೆ ಅವನನ್ನು ಅರಿತುಕೊಳ್ಳುವದಕ್ಕೆ ಆಗಲೇಬೇಕಲ್ಲವೆ ? - 
ಎಂಬ ಅವಿವೇಕದ ದೃಷ್ಟಿಯೊಂದು. ಆತ್ಮನು ಅತ್ಯಂತಸೂಕ್ಷ್ಮನಂತೆ, ಆದ್ದರಿಂದ ಅವನನ್ನು 
ಅರಿಯುವದಕ್ಕೆ ಯಾರಿಗೂ ಆಗುವದೇ ಇಲ್ಲವೆಂದು ಕಾಣಿಸುತದೆ ; ಆತ್ಮಜ್ಞಾನದ 
ಚಿಂತೆ ನಮಗೇಕೆ ? ಯಾವದು ಸಾಧ್ಯವೋ ಆ ವ್ಯವಹಾರವನ್ನೇ ಸಾಗಿಸಿಕೊಂಡು 
ಇದ್ದರಾಯಿತು- ಎನ್ನುವ ನಿರಾಶೆಯ ದೃಷಿಯೊಂದು. ಈ ಎರಡು ದೃಷಿಗಳೆನ್ನೂಬಿಟ್ಟು 
ಶಾಸ್ತ್ರೋಕವಾದ ದೃಷ್ಟಿಯಿಂದ ಅವಲಂಬಿಸುವದಕ್ಕೆ ನಾವು ಮೊದಲು ಪ್ರಯತ್ನಿಸಬೇಕು. 
ಈಗ್ಗೆ ಭೌತಿಕಶಾಸ್ತ್ರವು ಎಷ್ಟೋ ಪ್ರಗತಿಯನ್ನು ತೋರಿಸಿರುವದು ನಿಜ ; ಅದು 
ಅತ್ಯಂತಸೂಕ್ಷ್ಮವಾದ ವಸ್ತುತತ್ತ್ವಗಳನ್ನು ನಿರ್ಧಾರಮಾಡಿ ಜನರನ್ನು 
ಬೆರಗುಮಾಡುತ್ತಿರುವದೂ ನಿಜ. ಆದರೆ ಅದರ ಆಟವೆಲ್ಲಅಚೇತನದ ಕ್ಷೇತ್ರದಲ್ಲಿದೆ. 


ಕಾಠಕೋಪನ್ಯಾಸಮಂಜರಿ ೧೩೯ 


ಈಗ ನಾವು ಮಾತನಾಡುತ್ತಿರುವದು ಚೇತನದ ವಿಷಯ. ಶಾಸ್ತ್ರದಲ್ಲಿ ಹೇಳಿರುವ 
ಕೆಲಕೆಲವು ಆಚಾರಗಳು, ಆಸಿಕರ ಕೆಲಕೆಲವು ನಂಬಿಕೆಗಳು ಕೂಡ ಅದರ ಕ್ಷೇತ್ರಕ್ಕೆ 
ಹೊರಚ್ಚಾಗಿಯೇ ಇರುತದೆ. 'ತುಳಸೀಗಿಡಕ್ಕೆ ರಾತ್ರೆ ನೀರುಹಾಕಬಾರದು', 
"ಗಂಗಾನದಿಯ ಪವಿತ್ರವಾದ ನೀರು ಎಷ್ಟು ದಿನವಾದರೂ ಕೆಡುವದಿಲ್ಲ', "ದೇವರ 
ತೀರ್ಥವನ್ನು ಕುಡಿದರೆ ಪಾವನನಾಗುತಾನೆ' - ಇಂಥ ನಂಬಿಕೆಗಳನ್ನು ಕೇಳಿ 
ಈಗಿನವ ತಾ ಭೌತಿಕವಿಜ್ಞಾನಶಾಸ್ತ್ರದ ತಿಳಿವಳಿಕೆಯುಳ್ಳ ವರೆಂದೂ ಕೊಚ್ಚಿಕೊಳ್ಳುವ 
ನಮ್ಮ ಯುವಕರು "ಇವೆಲ್ಲ ಮೂಢನಂಬಿಕೆಗಳು' ಎಂದು ಮೊಗುಮುರಿಯುವರು. 
ಇಲ್ಲದಿದ್ದರೆ "ರಾತ್ರೆಯಲ್ಲಿ ನೀರುಹಾಕಿದರೆ ಒಂದಾನೊಂದು ಪ್ರತಿಕ್ರಿಯೆ ಆಗುತದೆ', 
"ಗಂಗಾನದಿಯ ನೀರಿನಲ್ಲಿ ಯಾವುದೋ ಸೂಕ್ಷ್ಮಕ್ರಿಮಿಗಳಿರುವದರಿಂದ ಆ ನೀರು 
ಹಾಗೆ ಕೆಡದೆ ಇರಬೇಕು', "ನಾನು ತೀರ್ಥವನ್ನು ತೆಗೆದುಕೊಂಡಿದ್ದೇನೆ ಎಂಬ 
ಒಣನಂಬಿಕೆಯಿಂದ ಯಾವದೋ ಮಾನಸಿಕವಿಕಾರವು ನರಗಳ ಮೇಲೆ ಆಗಿ ಶರೀರಕ್ಕೆ 
ಅದು ವ್ಯಾಷಿ ಪಿಸುತಿರಬಹುದು' ಎಂದು ಮುಂತಾಗಿ ಬುದ್ಧಿವಂತಿಕೆಯ ಎವರಣೆಗಳನ್ನು 
ಸ ಅಷ್ಟೆ ಅವರಿಗೆ ಈ ಸಂದರ್ಭಗಳಲ್ಲಿ $ ತಾವು ಚೇತನವಸ್ತುವನ್ನು 
ವಿಚಾರಮಾಡದೆ ಚೇತನದ ಹೊರಮೈ ಯಾದ ಅಚೇತನವನು 
ಪರೀಕ್ಸಣಪ್ರಯೋಗಗಳಿಂದ ನಿರುಕಿಸುತ್ತಿರುತ್ತೇವೆ ಎಂಬುದು ಎಂದಿಗೂ 
ಹೊಳೆಯುವದಿಲ್ಲ ಇನ್ನು ಯಾರು "ಇದೆಲ್ಲ ಗಹನವಾದ ವಿಚಾರ, ಇದು ನಮಗೆಲ್ಲಿ 
ತಿಳಿದೀತು ? ಯಾರಿಗೋ ಒಬ್ಬಿಬ್ಬರು ಮಹಾತ್ಮರಿಗೆ ತಿಳಿದ ವೇದಾಂತತತ್ತ್ವಗಳು 
ಸಾಮಾನ್ಯರಾದ ನಮ್ಮಂಥವರಿಗೂ ತಿಳಿದಾವೆ ?' ಎಂದು ನಿರಾಶೆಯ ನಿಟ್ಟುಪಿರನ್ನು 
ಬಿಡುತಿರುವರೋ ಅವರಿಗೂ ಈ ತತ್ತ್ವವು ತಮ್ಮಮನಸಿನಲ್ಲಿಹಿಡಿಸದಿರುವದಕ್ಕೆ ನಾವು 
ಅನುಸರಿಸುತ್ತಿರುವ ಬಾಹ್ಯ ದೃಷ್ಟಿಯೇ ಕಾರಣ ಎಂಬುದು ಹೊಳೆದಿರುವದಿಲ್ಲ 
ನಚಿಕೇತನು ಯಮನನ್ನು ಕೀಳಿರುವದು ಅಧ್ಯಾತ್ಮ ವಿಚಾರ. ಧರ್ಮಾಧರ್ಮಗಳನ್ನು 
ಮಾರಿ ದೇಶಕಾಲನಿಮಿತ್ರಗಳ ಕಟ್ಟಿಗೆ ಒಳಪಡದ ಪ ಪರಮಾತ್ಮನು ಎಲ್ಲಕ್ಕೂ ಒಳಗಿರುವ. 
ತಿರುಳಾದ ಚೇತನತತ್ತ್ಯವಾಗಿರುತಾನೆ. ಅವನನ್ನು ಚೇತನರಾಗಿಯೇ ನಾವು 
ಅರಿತುಕೊಳ್ಳುವದಕ್ಕೆ ಪ್ರಯತ್ನಿಸಬೇಕು - ಎಂಬ ನಿಲುವನ್ನು ಮೊದಲು ನಾವು 
ತಳೆಯಬೇಕು. ಇದನ್ನು ತಿಳಿಸುವದಕ್ಕೆ ಇಲ್ಲಿ ಒಂದು ರೂಪಕವನ್ನು ಉದಾಹರಿಸಿ 
ಶ್ರುತಿಯು ನಮ್ಮ ದೃಷ್ಟಿಯ ಕೋಣವನ್ನು ಬದಲಾಯಿಸುವಂತೆ ಮಾಡುತ್ತಿದೆ. 

ಇರಲಿ, ಈಗ ಈ ವಲ್ಲಿಯ ಮೊದಲನೆಯ ಮಂತ್ರದ ಅಭಿಪ್ರಾಯವನ್ನು 
ಈ ದೃಷ್ಟಿಯಿಂದ ಒಳಹೊಕ್ಕು ನೋಡುವದಕ್ಕೆ ಪ್ರಯತ್ನಿಸೋಣ. "ಸುಕೃತದ ಯತವನ್ನು 
ಲೋಕದಲ್ಲಿ ಪಾನಮಾಡುತ್ತಾ ಗುಹೆಯಲ್ಲಿ ಹೆಚ್ಚಿನ ಪರಾರ್ಧದಲ್ಲಿ ಇಬ್ಬರು 


೧೪೦ ಹೃದಯಗುಹೆಯಲ್ಲಿರುವ ಇಬ್ಬರು ಆತ್ಮರು 


ಬಿಸಿಲುನೆರಳುಗಳಂತೆ ಇರುವರೆಂದು ಬ್ರ ಹೃವಿಜ್ಞಾನಿಗಳು ಹೊಕ್ಕೂ ಹೇಳುತ್ತಿರುವರು, 

ಪಂಚಾಗ್ನಿಗಳೂ ತ್ರಿಣಾಚಿಕೇತರೂ ಹಾಡೆ! ಹೇಳುತಿರುವರು' ಜು ಇದರ 
ಅಕ್ಬರಾರ್ಥ. ಇದರ ಅಭಿಪ್ರಾಯವೇನೆಂದರೆ : ಸುಕ್ಕತವೆಂದರೆ ತಾನು ಮಾಡಿದ 
ಕರ್ಮವು ; ಯತವು ಎಂದರೆ ಅದಕ್ಕೆ ಅವಶ್ಯವಾಗಿ ನಿಜವಾಗಿ ಆಗಿಯೇತೀರುವ 
ಫಲವು. ಆ ಕರ್ಮದ ಫಲವನ್ನು ಪ NS ಬಜ ಇಬ್ಬರು ಈ ಲೋಕದಲ್ಲಿ 
ಎಂದರೆ ನಾವು ಸುಖದುಃಖಗಳನ್ನು ಅನುಭವಿಸುವದಕ್ಕೆ ಸ್ವಲವಾದ ಈ ಶರೀರದಲ್ಲಿ 
ಇರುತಾರೆ. ಕರ್ಮ ಎಂಬುದು ಶಾಸ್ತ್ರದಲ್ಲಿ ಮಾಡಬೇಕೆಂದು ಹೇಳಿರುವ ವಿಹಿತವಾದ 
ನಿತ್ಯಕರ್ಮ, ಮಾಡಬಾರದೆಂದು ಹೇಳಿರುವ ನಿಷಿದ್ದ ಕರ್ಮಗಳು, ಮತ್ತು 
ಮಾಡಬಹುದೆಂದು ಹೇಳಿರುವ ಕಾಮ್ಯಕರ್ಮಗಳು - ಇಷ್ಟನ್ನೇ ಅಲ್ಲದೆ ನಾವು 
ಮಾಡುತಿರುವ ಲೌಕಿಕವಾದ ಕೆಲಸಗಳೆಲ್ಲವನ್ನೂಹೇಳುವ ಮಾತು. ಯಾವ ಕರ್ಮವೇ 
ಆಗಲಿ, ತನ್ನ ಫಲವನ್ನು ಕೊಡದೆಬಿಡುವದೇ ಇಲ್ಲ ಯಾರೂ ಅರಿಯದಂತೆ ತಾವು 
ಮಾಡುವೆ ಕರ್ಮಕ್ಕೆ ಯಾವ ಫಲವೂ ಆಗುವದಿಲ್ಲವೆಂದು ನಮ್ಮಲ್ಲಿ ಕೆಲವರು 
ಬಗೆಯುತಿರುವರು. ಆದರೆ ನಿಜವು ಹಾಗಿಲ್ಲ ಪ್ರತಿಯೊಂದು ಕರ್ಮವೂ 
ಮಾಡುವವನ ಅಂತಚರಣದಲ್ಲಿತನ್ನತನ್ನ ಸಂಸ್ಕಾರವನ್ನು ಬಿಟ್ಟೇ ಹೋಗುತದೆ. ನಾವು 
ಮಾಡುವ ಪ್ರತಿಯೊಂದು ಕೆಲಸವನ್ನೂ ಆಲೋಚಿಸುವ ಪ್ರತಿಯೊಂದು 
ಮಂತವ್ಯವನ್ನೂ ಮನಸ್ಸಿಗೆ ತಂದುಕೊಳ್ಳುವ ಪ್ರತಿಯೊಂದು ಭಾವನೆಯನ್ನೂ 
ಚಿತ್ರಗುಪರೆಂಬ ದೇವತೆಗಳು ಆಗಿಂದಾಗ್ಗೆ ಬರೆದಿಡುತಾರೆಂದು ಪುರಾಣಗಳಲ್ಲಿ 
ವರ್ಣಿಸಿದೆ. ಅದರ ನಿಜವನ್ನು ನೀವು ನಂಬಿರಿ, ಬಿಡಿರಿ ; ನಿಮ್ಮ ಕರ್ಮಗಳ ಮತ್ತು 
ಭಾವನೆಗಳ ಸಂಸ್ಕಾರವು ನಿಮ್ಮ ನಿಮ್ಮ ಅಂತಃಕರಣದಲ್ಲಿ ಸುಟ್ಟಗಾಯದಿಂದ ಶರೀರದ 
ಮೇಲೆ ಆಗಿ ಉಳಿಯುವ ಕಲೆಯಂತೆ ಶಾಶ್ಚತವಾಗಿ ನಿಂತುಬಿಟ್ಟಿರುತದೆ ಎಂಬುದು 
ನಿಶ್ಚಯ. ಈ ಸಂಸ್ಕಾರಗಳಿಗೆ ಅನುಗುಣವಾದ ಹೊರಗಿನ ಸನ್ನಿವೇಶಗಳು 
ಬಂದೊಡನೆಯೇ ಆಯಾ ಸನ್ನಿವೇಶದ ನಿಮಿತ್ತದಿಂದ ಆ ಒಳಗೆ ನಿದ್ರಿಸುತ್ತಿದ್ದ 
ಸಂಸ್ಕಾರಗಳು ಉದ್ಭುದ್ಧವಾಗುವವು, ಎಚ್ಚರಗೊಳ್ಳುವವು. ಎಷ್ಟೋ ವರ್ಷಗಳ 
ಹಿಂದೆ ನಾವು ನೋಡಿದ್ದದ್ದಶ್ಯದ ನೆನಪು, ಮಾಡಿದ್ದಕರ್ಮದ ನೆನಪು, ಅನುಭವಿಸಿದ್ದ 
ಸುಖದ ಅಥವಾ ದುಃಖದ ನೆನಪು, ಈಗ ಯಾವದೋ ಒಂದು ನಿಮಿತ್ತದಿಂದ ತಟ್ಟನೆ 
ನಮಗೆ ಆಗುವದು ನಮ್ಮೆಲ್ಲರ ಅನುಭವದಲ್ಲಿದೆಯಲ್ಲವೆ ? ಅದರಂತೆಯೇ 
ಪ್ರತಿಯೊಂದು ಕರ್ಮದ ಸಂಸ್ಕಾರವೂ ತನತನಗೆ ತಕ್ಕ ಸನ್ನಿವೇಶವನ್ನು 
ಕಾದುಕೊಂಡಿರುತದೆ. ಯಾವ ಕರ್ಮವಾಗಲಿ, ಕೋಟಿ ಕಲಗಳು ಮುಗಿದರೂ ತನ್ನ 
ಫಲವನ್ನು ಕರ್ತೃವಿಗೆ ಕೊಟ್ಟಲ್ಲದೆ ಸವೆಯಲಾರದು - ಎಂದು ಪುರಾಣೇತಿಹಾಸಗಳ್ಳು 


ಕಾಠಶಕೋಪನಾಸಮಂಜರಿ ೧೪೧ 


ಸಾರುಶಿವೆ. ನಾವು ಈಗ ಅನುಭವಿಸುತಿರುವ ಸುಖದುಃಖಗಳು ಫಲವನ್ನು 
ಕೊಡುವದಕ್ಕೆ ಮೊದಲು ಮಾಡಿರುವ ಪ್ರಾರಬ್ಧ ಕರ್ಮಗಳು. ಆದರೆ ಇವುಗಳ 
ಜೊತೆಗೆ ಇನ್ನೂ ನಾವು ಹಿಂದಿನ ಅನೇಕ ಜನ್ಮಗಳಲ್ಲಿಮಾಡಿರುವ ಅನಂತಕರ್ಮಗಳ 
ಸಂಸ್ಕಾರಗಳು ರಾಶಿರಾಶಿಯಾಗಿ ನಮ್ಮ ಕರ್ಮಾಶಯದಲ್ಲಿರುತವೆ. ಯಾತ್ರಿಕನಾದ 
ಬ್ರಾಹ್ಮಣನು ಮಡಿಸಂಚಿಕೆಯನ್ನ ತೆಗೆದುಕೊಂಡೇ ಹೋಗುವಂತೆ ಹೀಗೆ 
ರಾಶಿಹಾಕಿಕೊಂಡಿರುವ ಸಂಚಿತಕರ್ಮಗಳನ್ನು ಜೊತೆಯಲ್ಲಿ ತೆಗೆದುಕೊಂಡೇ 
ಜೀವನ ಸಂಸಾರಚಕ್ರದಲ್ಲಿ ಸುತುತಿರುವನು. ಆಯಾ ಸನ್ನಿವೇಶವು 
ಬಂದೊದಗುತಲೂ ಆಯಾ ಸಂಚಿತಕರ್ಮಗಳು ತಮ್ಮ ಫಲವನ್ನು ಕೊಡುವವು. ಆ 
ಫಲವನ್ನು ಅನುಭವಿಸುವದೇ ಹುತಪಾನವು. ಮನುಷ್ಯನು ಸಾಯುವ ಕಾಲಕ್ಕೆ ಈ 
ಸಂಚಿತಕರ್ಮಗಳಲ್ಲಿ ಕೆಲವು ಮಟ್ಟಿಗೆ ಎಚ್ಚರವಾಗುವವಂತೆ. ಮಾಗಿಯ ಕಾಲದಲ್ಲಿ 
ಆಗುವ ಕನಸುಗಳಲ್ಲಿ ಆಗುವ ವಿಚಿತ್ರ ಅನುಭವಗಳೆಲ್ಲ ಇಂಥ ಕರ್ಮ ವಾಸನೆಗಳ 
ಫಲವೇ. ಅದರಂತೆಯೆ ಈ ಜನ್ಮದ ವ್ಯವಹಾರವು ಮುಗಿದ ಬಳಿಕ ಜೀವನು 
ಮತೊಂದು ಜನ್ಮದ ಚಿಂತೆಯನ್ನು ಮನಸಿಗೆ ಹತ್ತಿಸಿಕೊಳ್ಳುವದಕ್ಕೆ ಸಂಚಿತಕರ್ಮಗಳಲ್ಲಿ 
ಕೆಲವು ಎದ್ದುಕೊಳ್ಳುವದೇ ನಿಮಿತವಾಗಿರುವವು- ಎಂದು ಶಾಸ್ತ್ರಕಾರರು ಹೇಳುತಾರೆ. 
ಅಂತು ಹೀಗೆ ಕರ್ಮದ ಫಲವನ್ನು ಪಾನಮಾಡುತಿರುವ ಜೀವಾತ್ಮನು ಈ 
ಶರೀರದಲ್ಲಿಯೇ ಇರುತಾನೆ. 

ಆದರೆ ಇವನ ಜೊತೆಗೆ ಮತ್ತೊಬ್ಬ ಆತ್ಮನೂ ಈ ಶರೀರದಲ್ಲಿಯೇ ಇರುತಾನೆ. 
ಅವನು ಕರ್ಮಫಲದ ಪಾನವನ್ನೇನೂ ಮಾಡುವದಿಲ್ಲ ಜೀವಾತ್ಮನು ಮಾಡಿದ 
ಕರ್ಮಗಳಿಗೆಲ್ಲ ಫಲವನ್ನು ಕೊಡುವವನು ಅವನೇ. ಈ ಶರೀರವೆಂಬುದೊಂದು 
ಅರವಟ್ಟಿಗೆಯಂತಿದೆ. ಇದರಲ್ಲಿ ನೀರುಮಜ್ಜಿಗೆ, ಪಾನಕ - ಮುಂತಾದವುಗಳನ್ನು 
ಕುಡಿಯುತಿರುವ ಪಾಂಥನೊಬ್ಬನು ಇದಾನೆ, ಅವನಿಗೆ ಈ ಪಾನಗಳನ್ನು 
ಕುಡಿಯಹಾಕುವವನೂ ಒಬ್ಬನು ಇರುತಾನೆ. ನಾವು ಮಾಡುವ ಕರ್ಮಗಳು 
ಅಚೇತನವಾಗಿರುವವಾದರೂ ಅವುಗಳು ಪಕ್ಚವಾದಾಗ, ಒಂದು ದನದ 
ಗುಂಪಿನಲ್ಲಿರುವ ಕರು ತನ್ನ ತಾಯಿಯಾದ ಹಸುವನ್ನೇ ಗುರುತಿಸಿ ಹಿಡಿಯುವಂತೆ, 
ತಮ್ಮ ತಮ್ಮ ಕರ್ತೃಗಳನ್ನು ಹುಡುಕಿಕೊಂಡು ಬಂದು ತಮ್ಮ ಫಲವನ್ನುಣ್ಣಿಸುತಿರುವವು. 
ಇದು ಹೇಗೆ ಸಾಧ್ಯ ? ಈ ಕರ್ಮಗಳು ಯಾವನ ಸಾಂನಿಧ್ಯದಲ್ಲಿ ಆಗುತವೆಯೋ ಆ 
ಸರ್ವಜ್ಞನಾದ ಸರ್ವಶಕನಾದ ಪರಮಾತ್ಮನು ಸರ್ವವ್ಯಾಪಿಯಾಗಿರುವದರಿಂದ 
ಎಲ್ಲರ ಶರೀರದಲ್ಲಿಯೂ ಸಂನಿಹಿತನಾಗಿದ್ದುಕೊಂಡು ಅವರವರ ಕರ್ಮಕ್ಕೆ ತಕ್ಕ 
ಫಲವನ್ನು ಅವರವರಿಗೆ ಕೊಡುತಿರುತಾನೆ. ಒಂದಾನೊಂದು ಆಶ್ರಮದಲ್ಲಿ ಅಲ್ಲಿಗೆ 


೧೪೨ ಹದಯಗುಹೆಯಲ್ಲಿರುವ ಇಬ್ಬರು ಆತ್ಮರು 


ಬರುವ ನೂರಾರು ಜನ ಆಗಂತುಕ ಅತಿಥಿಗಳಿಗೆ ಒಂದೇ ಸಲಕ್ಕೆ ಬಹು ಸ್ವಲ್ಪಕಾಲದಲ್ಲಿ 
ಎಲ್ಲಾ ಅಡಿಗೆಗಳನ್ನೂ ಯಂತ್ರದಿಂದ ಬಡಿಸಿದ ಹಾಗೆ ಕೂತ ತಟ್ಟೆಗಳನ್ನು 
ತಂದಿಡುತಾರೆಂದು ಕೇಳಿದೇನೆ. ಆದರೆ ಈಗ ನಾವು ಹೇಳುತ್ತಿರುವ ದೃಶ್ಯವು 
ಅದಕ್ಕಿ ಂತಲೂ ಅದ್ಭುತವಾದದ್ದು ಜೀವಾತ್ಮರುಗಳಲ್ಲಿ ಪ್ರತಿಯೊಬ್ಬನಿಗೂ ಅವನವನು 
ಡೆ ಹಿಂದಿನ ತು "ಫಲವನ್ನು, ಭೋಗಿಸುವ ಸಮಯವು ಬರುತಲೂ 
ಯಾವ ಆಯಾಸವೂ ಇಲ್ಲದೆ ಪರಮಾತ್ಮನ ಸಂನಿಧಿಮಾತ್ರದಿಂದ ಆಯಾ ಫಲಗಳು 
ಸಿದ್ಧವಾಗಿಬಿಡುವವು. 

ಹೀಗೆ ಕರ್ಮಫಲವನ್ನು ಸವಿನೋಡುವವನೊಬ್ಬ, ಅವನಿಗೆ ಅದರ 
ಸವಿಯನ್ನು ಕಾಣಿಸುವವನೊಬ್ಬ, "ಯತಪಾತೃ, ಯತಪಾಯಯಿತ್ತ - ಇಬ್ಬರನ್ನೂ 
ಇಲ್ಲಿ ತಕ ಪಿಬನೌ ಯತವನ್ನು ಜನರು ಎಂದೇ ಕರೆದಿದೆ. ಬದು 
ಗುಂಪಿನಲಿ ಒಬ್ಬನೇ ಕೊಡೆಯನ್ನು ಬಡಿದುಕೊಂಡು ಹೋಗುತ್ತಿದ್ದರೂ "ಛತ್ರಿಯವರು- 
ಕೊಡೆಹಿಡಿದವರು-ಹೋಗುತಿದಾರೆ ಎನ್ನುವಂತೆ ಇಲ್ಲಿ ಜೀವಪರಮಾತ್ಮರಿಬ್ಬರನ್ನೂ 
ಯತಂ ಪಿಬನ್ಸ್‌ (ಯತವನ್ನು ಫಾನಮಾಡುವವರು) ಎಂದೇ ರೆದಿರುತದೆ. 


ಹೀಗೆ ನಮ್ಮಶರೀರದಲ್ಲಿ ಇಬ್ಬರು ಇದಾರೆಂಬ ಅರಿವೇನೂ ನಮಗೆ ಇಲ್ಲವಲ್ಲ! 
ನಮಗೂ ತಿಳಿಯದಂತೆ ನಮ್ಮಲ್ಲಿ ಮತೊಬ್ಬನು ಹೇಗೆ ಸೇರಿಕೊಂಡನು? - ಎಂದು 
ಕೆಲವರು ಶಂಕಿಸಬಹುದು. ಆದರೆ ನಿಜವೇನೆಂದರೆ ಪ್ರತಿಯೊಂದು ಶರೀರದಲ್ಲಿಯೂ 
ನಾವು "ನಾನು', "ನಾನು' ಎಂದುಕೊಳ್ಳುತ್ತಿರುವ ಅಭಿಮಾನದ ಆತ್ಮನು ಜೀವಾತ್ಮನು. 
ಅವನಂತೂ ನಮಗೆ ಪ್ರಸಿದ್ಧನೇ ಅಷ್ಟೆ? ಅವನೊಳಗೇ ಇದ್ದುಕೊಂಡು, ಅವನ 
ಆತ್ಮನಾಗಿ, ಅವನ ತಿರುಳಾಗಿರುವ, ಅವನ ಪರಮಾರ್ಥಸ್ಪರೂಪವನ್ನೇ ನಾವು ಇಲ್ಲಿ 
ಪರಮಾತ್ಮ ಎಂದು ಕರೆದಿರುವದು. ಅನೇಕ ಕನ್ನಡಿಗಳಲ್ಲಿ ಕಾಣುತಿರುವ ಒಂದೇ 
ಮುಖದಂತೆ, ಅಥವಾ ಅನೇಕ ಜಲಾಶಯಗಳಲ್ಲಿ ಕಾಣುತಿರುವ ಒಬ್ಬನೇ 
ಸೂರ್ಯನಂತೆ, ಆ ಪರಮಾತ್ಮನೇ ನಿಜವಾಗಿ ನಮ್ಮ ಆತ್ಮನಾಗಿ ನಮ್ಮ 
ಶರೀರದಲ್ಲಿದ್ದುಕೊಂಡಿರುತಾನೆ. ಪ್ರತಿಬಿಂಬಗಳು ಅನೇಕವಾದರೂ ಬಿಂಬವು ಒಂದೇ 
ಆಗಿರುವಂತೆ. “ನಾನು ನಾಸೆಂದುಕೊಳ್ಳುತಿರುವ ನಮ್ಮಗಳ ಜೀವಾತ್ಮ ರೂಪಗಳು 
ಹಲವಿದ್ದರೂ, ಆವುಗಳೊಳಗೆಲ್ಲ ಇರುವ ಸರ್ವಾಂತರನಾದ ಪರಮಾತ್ಮನು ಒಬ್ಬನೇ 
ಆಗಿರುತಾನೆ. ಅವನೇ ನಮ್ಮನಿಜವಾದ ಆತ್ಮನು, ಆ ಪರಮಾತ್ಮನನ್ನು ತಿದುಕೊಳ್ಳಲಿ 
ಹುಸಿತೋರಿಕೆಯ ಈ ಜೀವಾತ್ಮರೂಪದ ಅಭಿಮಾನವನ್ನು ಬಿಡಲಿ, ಕ ಯಸ 
ಈ ಯತಪಾನವರ್ಣನೆಯನ್ನೂ ಮಾಡಿರುತಾನೆ. 


ಕಾತಕೋಪನಾಸಮಂಜರಿ ೧೪೩ 


ನಮ್ಮ ತೋರಿಕೆಯ ಜೀವಾತ್ಮ ಸ್ವರೂಪ, ಅದರ ಪರಮಾರ್ಥವಾಗಿರುವ, 
ನಮ್ಮೆಲ್ಲರ ಆತ್ಮನಾಗಿರುವ, ಪರಮಾತ್ಮಸ್ತರೂಪ ಹ ಇವೆರಡಕ್ಕೂ ಇರುವ 
ವೈಲಕ್ಷಣ್ಯವೇನು? ಎಂದರೆ ಅವರಿಬ್ಬರೂ ಛಾಯಾತಪಗಳಂತೆ, ನೆರಳುಬಿಸಿಲುಗಳಂತೆ, 
ಇರುತಾರೆ. ಜೀವಾತ್ಮನು ನೆರಳಿದ್ದಂತೆ, ಪರಮಾತ್ಮನು ಬಿಸಿಲು ಇದ್ದಂತೆ. ನಮಗೆ ಈಗ 
ಅವಿದ್ಯೆಯಿಂದ ಜೀವಾತ್ಮರೂಪದಲ್ಲಿಯೇ ಹೆಚ್ಚಿನ ಅಭಿಮಾನವಿರುತದೆ; ಮಕ್ಕಳು ತಮ್ಮ 
ನೆರಳನ್ನೇ ನೋಡಿಕೊಂಡು ಅದು ಚಲಿಸುತಿರುವದೆಂದೂ ಅದು ತನ್ನ ಜೊತೆಗೆ ಆರುವ 
ಮತೊಬ್ಬಹುಡುಗನೆಂದೂ ತಪ್ಪು ತಿಳಿವಳಿಕೆಯಿಂದ ಕಲ್ಪಿಸಿಕೊಳ್ಳುವಂತೆ ನಾವುಗಳೂ 
ಈ ನೆರಳಿನಂತಿರುವ ಜೀವಾತ್ಮ ರೂಪವನ್ನೇ ನಿಜವೆಂದು ನಂಬಿರುವೆವು. ನಮ್ಮ 
ನಿಜವಾದ ಪರಮಾತ್ಮ ಸ್ವರೂಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇರುವೆವು. ಆ 
ಪರಮಾತ್ಮನನ್ನು ಅರಿತುಕೊಂಡು ನಾವು ಆತನನ್ನು ಸೇರಬೇಕು ; ಕರ್ಮಗಳನ್ನು 
ಮಾಡಿಮಾಡಿ ಸಂಸಾರದಲ್ಲಿ ತೊಳಲುತ್ತಾ ದುಃಖಪರಂಪರೆಯನ್ನು 
ಅನುಭವಿಸುವದಕ್ಕೆ ಕಾರಣವಾಗಿರುವ ಈ ಜೀವರೂಪದ ಅಭಿಮಾನವನ್ನು 
ಬಿಡಬೇಕು - ಎಂದು ತಿಳಿಸುವದೇ ಶ್ರುತಿಯ ಉದ್ದೇಶವು. ಬ್ರಹ್ಮಜ್ಞಾನಿಗಳೆಲ್ಲರೂ ಈ 
ಇಬ್ಬರು ಆತ್ಮರ ತತ್ತ ನನ್ನು ಚೆನ್ನಾಗಿ ಅರಿತುಕೊಂಡಿರುವರು, ಮಿಕ್ಕವರಿಗೂ 
ಉಪದೇಶಿಸುತ್ತಿರುವರು. 

ಈ ಇಬ್ಬರು ಆತ್ಮರು ನಮ್ಮಶರೀರದಲ್ಲಿ ಎಲ್ಲಿರುತಾರೆ? ಎಂದರೆ ಈ ಶರೀರದಲ್ಲಿ 
ಒಂದು ಗುಹೆಯಿದೆ. ಅದಗೇ ಹೃದಯಗುಹೆ. ಅದರಲ್ಲಿರುವ 
ಪರಮಾಕಾಶವೊಂದಿದೆ. ಈ ನಮ್ಮ ಶರೀರವೆಂಬ ಪುರುಷಾಕಾಶದೊಳಗೆ ಇರುವ 
ಆಕಾಶಕ್ಕಿಂತಲೂ ಉತ್ಕೃಷ್ಟವಾದ ಆಕಾಶವದು. ಆ ಗುಹೆಯಲ್ಲಿರುವ ಆಕಾಶವೆಂಬ 
ಪರಮಸ್ಕಾನದಲ್ಲಿ ಈ ಇಬ್ಬರು ಆತ್ಮರೂ ಇದ್ದುಸೊಂಡಿರುತ್ತಾರೆ. 

ಕರ್ಮವನ್ನು ಮಾಡಿ ಅದರ ಫಲವನ್ನನುಭವಿಸುವದಕ್ಕಾಗಿ ಸಂಸಾರದಲ್ಲಿ 
ಸುತುತಿರುವವನೊಬ್ಬ, ಅವನ ಕರ್ಮಗಳಿಗೆ ಸಾಕ್ಷಿಯಾಗಿದ್ದುಕೊಂಡು ಅವುಗಳಿಗೆ 
ಆಯಾ ಕಾಲದೇಶನಿಮಿತ]1ಳಿಗನುಗುಣವಾಗಿ ಆಯಾ ಫಲವನ್ನು ಕೊಡುವವನೊಬ್ಬ- 
ಹೀಗೆ ಇಬ್ಬದು ಇರುತಾರೆಂಬುದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು ? ನಮಗೆಲ್ಲ 
ಪ್ರಸಿದ್ಧವಾಗಿರುವ ಜೀವಾತ್ಮಸ್ವರೂಪವು ನಮ್ಮ ಹೃದಯದಲ್ಲಿದೆ, ಎಂದರೆ ನಮ್ಮ 
ಮನಸನ್ನು ತನಗೆ ಸಂಬಂಧಿಸಿಕೊಂಡು ಅದರ ನಿವಿಧವೃತಿಗಳಿಂದ ವಿವಿಧವಾಗಿ 
ಮಾರ್ಪಡುತ್ತಾಇದೆ. ನಾನು ವಿಷಯಗಳನ್ನು ನೋಡುತ್ತೇನೆ, ಕೇಳುತ್ತೇನೆ, 
ಮೂಸುತ್ತೇನೆ, ಮುಟ್ಟುತ್ತೇನೆ, ಸವಿಯುತೇನೆ, ಸಂಶಯಪಡುತ್ತೇನೆ, 
ವಿಚಾರಮಾಡುತೇನೆ, ನಿಶಯಿಸುತೇನೆ - ಎಂದು ಬಗೆಬಗೆಯ 


೧೪೪ ಹೃದಯಗುಹೆಯಲ್ಲಿರುವ ಇಬ್ಬರು ಆತ್ಮರು 


ಬುದ್ಧಿವೃತಿಗಳಿಂದೊಡಗೂಡಿರುವ ಅನುಭವವು ನಮಗೆ ಸುಪ್ರಸಿದ್ಧವಾಗಿರುತದೆ. 
ಪುರಂಜಯನೆಂಬ ರಾಜನು ಒಬ್ಬಾನೊಬ್ಬ ಸ್ತ್ರೀಯಲ್ಲಿ ಮೋಹಿತನಾಗಿ 
ಆಕೆಯನ್ನನುಸರಿಸಿಕೊಂಡು ಅಕೆ ಚರತ ಕುಣಿಯುತಿದ್ದನೆಂದು ಪುರಾಣದಲ್ಲಿದೆ. 
ಜೀವನು ಸಂಸಾರದಲ್ಲಿ ಬುದ್ದಿವೃತಿಗಳನ್ನೂ ತನ್ನನ್ನೂ ಇಲೆಚೆರಕೆಮಾಡಿಕೊಂಡು 
ನಾಮಕ್ರೋಧಾದಿಗಳಿಂದೊಡಗೂಡಿ ಸ ಸಾರತೆ ಸುಖದುಃ ಖಗಳನ್ನು 
ಅನುಭವಿಸುತಿರುವನೆಂಬುದನ್ನು ಕಥೆಯಲ್ಲಿಆ ದೃಷ್ಟಾಂತದಿಂದ ಪ್ರತಿಷಾದಿಸಿರುತದೆ. 

ಆದರೆ ಇದೇ ಸಂಸಾರಿಯ ಪರಮಾರ್ಥಸ್ತರೂಪವಾದ ಪರಮಾತ್ಮನೂ 
ಇಲ್ಲಿಯೇ ಹೊಕ್ಕಿರುತ್ತಾನೆ. ಅವನೇ ನಿಜವಾಗಿ ನಮ್ಮ ಸಧೂಪನಾಗಿರುತಾನೆ. ಆತನ 
ನೆರಳಿನಂತೆ ಇದೆ, ಈ ಸಂಸಾರಿಸ್ಟರೂಪ. ಬುದ್ದಿಯ ಬಗೆಬಗೆಯ ವೃತ್ತಿಗಳು ಹುಟ್ಟಿ 
ನರ್ತನಮಾಡಿ, ಕಣ್ಣರೆಯಾಗುತಿರುವಲ್ಲಿ ಎಲ್ಲವನ್ನೂ ತನ್ನ ಚೈತನ್ಯ ಸ್ವರೂಪದಿಂದಲೇ 
ನೋಡುತಿರುವದು ಆ ಪರಮಾತ್ಮಸ್ವರೂಪವು. ಆ ಸ್ವರೂಪವನ್ನು ಬ್ರಹ್ಮಜ್ಞಾನಿಗಳು 
ಮಾತ್ರ ತಿಳಿಯಬಲ್ಲರು. 

ಅದೇ ತತ ವನ್ನು ಪಂಚಾಗ್ನಿಗಳ ಉಪಾಸಕರೂ ತ್ರಿ ಣಾಚಿಕೇತಾಗ್ನಿಯ 
ಉಪಾಸಕರೂ ಬಲ್ಲರು. ಆದರೆ ಅವರು ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವ 
ವೈಲಕ್ಬಣ್ಯವನ್ನು ಅರಿತುಕೊಂಡಿರುವ ಕ್ರಮವೇ. ಭೇಧ. ತ್ರಿಣಾಚಿಕೇತಾಗ್ನಿಯ 
ಉಪಾಸನೆಯ ನಿಷಯವನ್ನು ಆಗಲೆ ಹಿಂದೆ ಹೇಳಿದ್ದಾಗಿದೆ. ಪಂಚಾಗ್ನಿಯ ವಿಚಾರವು 
ಛಾಂದೋಗ್ಯೋಪನಿಷತ್ತಿನಲ್ಲಿದೆ. ಅಗ್ನಿ ಹೋತ್ರಾಹುತಿಗಳು ರೂಪಾಂತರದಿಂದ 
ಸ್ವರ್ಗಲೋಕದವರೆಗೂ ಹೋಗಿ ಆಗ್ನಿಹೋತ್ರಿಯಾದವನಿಗೆ ಸತ್ತರ್ಮದ ಫಲವನ್ನು 
ಕೊಟ್ಟು ಪುಣ್ಯವು ಸವೆದ ಬಳಿಕ ಮತ್ತೆ ಈ ಲೋಕಕ್ಕೆ ತಂದುಬಿಡುವವೆಂದು 
ಕರ್ಮಕಾಂಡದಲ್ಲಿ ಹೇಳಿರುವ ನಾ ನಗಳನ್ನೇ ಪ್ರೊ ಉಪನಿಷತಿನಲ್ಲಿ ಐದು ಅಗ್ಗಿಗಳೆಂದು 
ಕರೆದಿದೆ. ಆ ಆಹುತಿಗಳ ಸೂಕ್ಷ್ಮ ರೂಪವನ್ನು ಯಜ ಮಾನನ ಪ್ರಾಣಗಳೆಂಬ 
ದೇವತೆಗಳು ಹೋಮಮಾಡುವರಂದು ಉಪಾಸನೆಮಾಡುವ ಬಗೆಯನ್ನು ತಿಳಿಸಿದೆ, 
ದ್ಯುಲೊಕಾಗ್ದಿ ಪರ್ಜನ್ಯಾಗ್ನಿ. ಪೃಥಿವ್ಯಗ್ನಿ ಪುರುಷಾಗ್ಗಿ, ಯೋಷಾಗಿ \ (ಸ್ತ್ರೀಯೆಂಬ 
ಅಗಿ)- ಇವುಗಳಲ್ಲಿ ಕ್ರ ಮಕ್ರಮವಾಗಿ ಹೋಮಮಾಡಿದ ಬಳಿಕ ಸ್ತ್ರೀಯಲ್ಲಿ 
ಹೋಮವನ್ನು ಮಾಡಲು ಯಜಮಾನನು ಗರ್ಭವಾಗಿ ಜನಿಸಿ ಮನುಷ್ಯನಾಗಿ 
ಹುಟ್ಟುತ್ತಾನೆ ಎಂಬುದನ್ನೂ ಇ ಏಲ್ಲಿರುವ ದ್ಯು ಲೋಕಕ್ಕೆ ಹೇಗೆ ಏರುತ್ತಾನೆ ಎಂಬ 
ಕ್ರಮವನ್ನೂ ಅರಿತುಕೊಂಡು A ಅಗಿಯಿಂದ ಹುಟ್ಟಿ ಆಗ್ನಿಯನ್ನೇ 
ಸೇರುವರು. ನಾವು ಅಗ್ನಿ ಸ್ವರೂಪರೇ ಎಂದು ಅರಿತಿರುವ ಪಂಚಾಗ್ನು ಪಾಸಕರು 
ದೇವಯಾನಮಾರ್ಗದಿಂದ ಹೋಗಿ ಸಗುಣಬ್ರಹ್ಠವನ್ನು ಸೇರುವರು. ಅವರಿಗೂ 


ಕಾಶಕೋಪನ್ತಾಸಮಂಜರಿ ೧೪೪ 


ಸಂಸಾರಿಯಾದ ಜೀವನಿಗಿಂತ ವಿಲಕ್ಷಣನಾಗಿರುವ ಪರಮೇಶ್ವರನ ರೂಪವು 
ತಿಳಿದಿರುತದೆ. ಈ ಉಪನಿಷತಿನಲ್ಲಿ ಹಿಂದೆ ತಿಳಿಸಿರುವಂತೆ ತ್ರಿಣಾಚಿಕೇತಾಗ್ನಿಯನ್ನು 
ಸೇವಿಸಿದವರಿಗೂ ಈ ತತ್ತವು ತಿಳಿದಿರುತದೆ. 

ಇನ್ನು ಎರಡನೆಯ ಮಂತ್ರದ ಅಭಿಪ್ರಾಯ : ಹೀಗೆ ಅಗ್ನಿಯ ಮೂಲಕ 
ಯಜ್ಞವನ್ನು ಮಾಡುವ ಸಗುಣೋಪಾಸರಿಗೆ ಅಪರಬ್ರಹ್ಮಸ್ತರೂಪವು ತಿಳಿದಿರುತದೆ. 
ಮತ್ತು ಅದೇ ಸಗುಣಬ್ರಹ್ಮದ ಪರಮಾರ್ಥವಾಗಿರುವ ಪರಮಾರ್ಥ 
ಸ್ವರೂಪವಾಗಿರುವ ಅಭಯಬ್ರಹ್ಮವಾದ, ಪರಬ್ರಹ್ಮದ ತತ್ತ್ವವು ಜ್ಞಾನಯೋಗಾಧಿ 
ಕಾರಿಗಳಿಗೆ ತಿಳಿದಿರುತದೆ. ಈ ಎರಡು ರೂಪಗಳಲ್ಲಿರುವ ಆ ಪರಮೇಶ್ವರನು 
ಕರ್ಮಿಗಳನ್ನು ದುಃಖದಿಂದ ಹಾರುಗಾಣಿಸುವ ಸೇತುವಿನಂತೆ ಇರುತ್ತಾನೆ. ಅವರು 
ಈ ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟಿಸಾಯುವದಕ್ಕೆ ಅಂಜಿ ಆತನನ್ನು 
ಶರಣುಹೊಕ್ಕಿರುತ್ತಾರೆ ; ಆತನನ್ನು ಉಪಾಸನೆಮಾಡಿ, ಆತನಲ್ಲಿಯೇ ತಾವು 
ಒಂದಾಗಿರುವೆವೆಂಬ ದೃಢಭಾವನೆಯನ್ನು ಮಾಡಿಕೊಂಡಿರುತಾರೆ. ಅಂಥವರಿಗೆ ಈ 
ಶರೀರದಲ್ಲಿ ನಾನೆಂಬ ಭಾವನೆಯಿರುವದಿಲ್ಲ; ಈ ಬುದ್ದಿವೃತಿಗಳನ್ನನುಸರಿಸಿಕೊಂಡು 
ಬಗೆಬಗೆಯ ಕರ್ಮಗಳನ್ನು ಮಾಡಿ ಶೋಕಮೋಹಗಳನ್ನೂ ಜರಾಮರಣಗಳನ್ನೂ 
ಮತ್ತೆ ಮತ್ತೆ ಪಡೆಯುವ ಅಂಜಿಕೆ ಇರುವದಿಲ್ಲ ಈ ಉಪನಿಷತಿನಲ್ಲಿ ಹೇಳಿರುವ 
ಅಗ್ಲಿವಿದ್ಯೆಯ ಫಲವಾದ ಸಗುಣಬ್ರಹ್ಮಪ್ರಾಪಿಯೇ ಅವರ ಗುರಿಯಾಗಿರುತ್ತದೆ. ಈ 
ಉಪಾಸನೆ ಎಂಬುದು ಯಾವದೋ ಒಂದು ಬಗೆಯ ಕಣ್ಣುಕಟ್ಟುವಿದ್ಯ ಎಂದು 
ತಿಳಿಯಬಾರದು. ಶಾಸ್ತ್ರದಲ್ಲಿ ಹೇಳಿರುವಂತೆ ಬಲ್ಲವರ ಉಪದೇಶದಿಂದ 
ಸಗುಣಪರಮಾತ್ಮನನ್ನು ಭಾವಿಸಿ, ಹಾಗೆ ಸದಾಭಾವಿಸಿದ ಭಾವನೆಯ ಬಲದಿಂದ 
ತನ್ಮಯರಾಗಿ ಆ ಸಾಕ್ಟಾತ್ಕಾರದ ಫಲವಾಗಿ ಲೋಕಾಂತರದಲ್ಲಿ ಆ ಪರಮೇಶ್ವರನನ್ನೇ 
ಸೇರುವ ಕ್ರಮವಿದು. 

ಇನ್ನು ಪ್ರಕೃತದಲ್ಲಿನಚಿಕೇತನು ಕೇಳಿರುವ ಧರ್ಮಾಧರ್ಮಗಳನ್ನು ಮಾರಿರುವ 
ಅಕ್ಷರಬ್ರಹ್ಮ ವಿದ್ಯೆ ಎಂಬುದಿದೆಯಲ್ಲ ಅದರಿಂದ ಈಗಲೇ ಇಲ್ಲಿಯೇ ಅಜರವೂ 
ಅಮರವೂ ಅಭಯವೂ ಆದ ಬ್ರಹ್ಮವನ್ನು ಪಡೆಯಬಹುದು. ಆ ಪರಬ್ರಹ್ಮವೆಂಬುದು 
ನಮ್ಮಗಳೆಲ್ಲರ ಪರಮಾರ್ಥಸ್ಪರೂಪವೇ ಆಗಿದ್ದು ಶಾಸ್ಟ್ರೋಕ್ಷ ಪ್ರಕಾರದಿಂದ 
ವಿಚಾರಮಾಡಿಕೊಂಡು ಅರಿತುಕೊಂಡಮಾತ್ರದಿಂದ ನಾವು ಎಂದೆಂದಿಗೂ 
ನಿತ್ಯಶುದ್ಧಮುಕಸ್ಪರೂಪರೇ ಆಗಿದ್ದೇವೆಂಬ ದಿವ್ಯಜ್ಞಾನದಲ್ಲಿ ನೆಲೆನಿಲ್ಲಿಸಿಬಿಡುತ್ತದೆ. 
""ಆತ್ಮಾ ಕ್ಷೇತ್ರಜ್ಞ ಇತ್ಯುಕಃ ಸಂಯುಕ ಪ್ರಾಕೃತೈರ್ಗುಣೈ: | ತೈರೇವ ತು 
ವಿನಿರ್ಮುಕ; ಪರಮಾತ್ಮೇತ್ಯುದಾಹೃತಃ ॥'' ಪ್ರಕೃತಿಯ ಸಂಬಂಧದಿಂದ ನಾವು 


೧೪೬ ಹೃದಯಗಃಹೆಯಲ್ಲಿರುವ ಇಬ್ಬರು ಆತ್ಮರು 


ಈಗ ಸಾತ್ರ್ಮಿಕರಾಜಸತಾಮಸ ವೃತಿಮಯರಾಗಿರುವದರಿಂದ ಜೀವರುಗಳನಿಸಿರುತ್ತೇವೆ. 
ಆದರೆ ಕ್ರಮವರಿತು ತತ ವನ್ನು ವಿಚಾರದಿಂದ ಅರಿತುಕೊಂಡಮಾತ್ರದಿಂದ "ಆ 
ಗುಣಗಳ ಸಂಬಂಧವು ನಮಗೆ ಎಂದೆಂದಿಗೂ ಇರಲೇ ಇಲ್ಲ; ನಾವು ಎಂದೆಂದಿಗೂ 
ಕರ್ಮಬಂಧದಿಂದ ಕಟ್ಟುವಡೆದೇ ಇರಲಿಲ್ಲ; :ನಿತ್ಯಮುಕನಾದ ಆ ಅಕ್ಷರ 
'ಪರಬ್ರಹ್ಮದಲ್ಲಿಯೇ ಎಂದೆಂದಿಗೂ ಇರುತ್ತಿದ್ದೇವೆ' ಎಂಬ ದಿವ್ಯಜ್ಞಾನವು 
ಉದಯಿಸಿಬಿಡುವದು. ಕಗ್ತತ್ತಲೆಯಲ್ಲಿ ನಿಬಿಡವಾಗಿರುವ ದೊಡ್ಡದೊಡ್ಡಮರಗಳಿಂದ 
ಕೂಡಿ ಹುಲಿ, ಕರಡಿ, ಸಿಂಹ - ಮುಂತಾದ ಹಿಂಸ್ರ ಮೃಗಗಳಿಂದ ಆಕೀರ್ಣವಾಗಿರುವ 
ಕಾಡಿನಲ್ಲಿದ್ದುಕೊಂಡು ಎತ್ತಹೋಗಬೇಕೆಂಬುದು ಕಾಣದೆ ದಿಕ್ಕುಗೆಟ್ಟಿರುವ ಪಾಂಥನಿಗೆ 
ಸರ್ಯೋದಯವಾದ ಕೂಡಲೆ, ತಾನು ಹೋಗಬೇಕಾದ ದಾರಿಯು 
ಸಿಕ್ಕುವಂತಾದರೆ ಅವನು ಕೂಡಲೆ ಆ ಕಾಡಿನಿಂದ ಹೊರಬಿದ್ದು ಹೊರಕ್ಕೆ 
ಬಂದುಬಿಡುತಾನೆ. ಅಂಥವನಿಗೆ ಮತ್ತೆಆ ದಟ್ಟಡವಿಯನ್ನುಹೊಗಬೇಕೆಂಬ ಇಚ್ಛೆಯು 
ಎಂದಿಗೂ ಆಗಲಾರದು. ಅಲ್ಲವೆ ? ಅದರಂತೆಯೇ ಈ ಪರಬ್ರಹ್ಮಜ್ಞಾನದ ಫಲವೂ 
ಆಗಿರುತದೆ. 
ಇದಕ್ಕಿಂತಲೂ ಹೆಚ್ಚು ಸಮಂಜಸವಾದ ಮತೊಂದು ದೃಷ್ಟಾಂತವನ್ನು ಇಲ್ಲಿ 
ಕೊಡಬಹುದು. ಒಬ್ಬರಾಜಪುತ್ರನು ಕಾರಣಾಂತರದಿಂದ ತಾನು ಶಿಶುವಾಗಿದ್ದಾಗಲೆ 
ಬೇಡರವನೊಬ್ಬನ ಪೋಷಣೆಗೆ ಸಿಕ್ಕಿಬಿದ್ದು ತಾನು ಬೇಡನೆಂಬ ಭಾವನೆಯಿಂದಲೇ 
ಕಾಲಕ್ಸೇಪಮಾಡುತಿದ್ದನು. ಅವನನ್ನುರಾಜನ ಮಂತ್ರಿಯು ಹೇಗೋ ಗುರುತಿಸಿ "ನೀನು 
ಬೇಡನಲ್ಲ ಇಂಥ ಮಹಾರಾಜನ ಮಗನು ; ಬಾ, ಅವನಲ್ಲಿಗೆ ನಿನ್ನನ್ನು 
ಕರೆದುಕೊಂಡುಹೋಗಿ ಸೇರಿಸುತ್ತೇನೆ' ಎಂದು ಅವನ ರಾಜ್ಯಕ್ಕೆ ಕರೆದುಕೊಂಡು 
ಹೋದಮೇಲೆ ಅವನು ಎಂದೆಂದಿಗೂ ರಾಜಪುತ್ರನೇ ತಾನೆಂಬ ಭಾವವನ್ನು 
ಪಡೆದನು. ಇನ್ನೂ ಒಂದು ದೃಷ್ಟಾಂತ: ಕರ್ಣನು ಮಗುವಾಗಿದ್ದಾಗಲೇ ತಾಯಿಯಾದ 
ಕುಂತಿಯಿಂದ ತ್ಯಕನಾಗಿ ತಾನು ಸೂತಪುತ್ರನೇ ಎಂಬ ಭಾವನೆಯಲ್ಲಿದನು. ಶ್ರೀಕೃಷ್ಣನೂ 
ಕುಂತಿಯೂ ನಿಜವನ್ನು ಹೇಳಿದಂದಿನಿಂದ ಆಕೆಯ ಉಪದೇಶಮಾತ್ರದಿಂದ ತಾನು 
ಕೃತ್ರಿಯನೇ ಎಂದು ಅರಿತುಕೊಂಡನು. ಹೀಗೆಯೇ ಶಾಸ್ತ್ರದ ಮತ್ತು ಬಲ್ಲವರ 
ಉಪದೇಶದಿಂದ ಜ್ಞಾನವನ್ನು ಪಡೆದವರಿಗೆ ತಾನು ಅಕ್ಷರವಾದ ನಿರ್ವಿಶೇಷ 
ಪರಬ್ರಹ್ಮಸ್ತರೂಪನೇ ಎಂಬ ಅರಿವು ತಟ್ಟನೆ ಉಂಟಾಗಿಬಿಡುವುದು. ಬಿಸಿಲಿಗೂ 
ನೆರಳಿಗೂ ಇರುವ ವೈಲಕ್ಷಣ್ಯವೇ ತನ್ನ ನಿಜವಾದ ಸ್ವರೂಪಕ್ಕೂ ಅಜ್ಞಾನದಿಂದ ತಾನು 
ಭಾವಿಸಿಕೊಂಡಿದ್ದ ಸಂಸಾರ ಸ್ವರೂಪಕ್ಕೂ ಇರುತದೆ ಎಂಬ ಅರಿವು 
ಉಂಟಾಗಿಬಿಡುತ್ತದೆ. ಇದೇ ಜ್ಞಾನದ ಅತ್ಯಂತ ಅಭಯವಾದ ಸ್ಥಾನದ ಪ್ರಾಪ್ತಿ ಈ 


ಕಾಠಕೋಪನ್ಯಾಸಮಂಜರಿ ೧೪೭ 


ತತ್ತ್ವವನ್ನು ತಿಳಿಸಿಕೊಡುವದಕ್ಕೆಂದೇ ಯಮನು "ಯತಂ ಪಿಬನಾ', "ಯಃ 
ಸೇತುರೀಜಾನಾನಾಮ್‌' ಎಂಬ ಮಂತ್ರಗಳ ಅಭಿಪ್ರಾಯವನ್ನು ಸೂತ್ರರೂಪವಾಗಿ 
ನಚಿಕೇತನಿಗೆ ಉಪದೇಶಿಸಿರುತಾನೆ. 


೧೮. ಜೀವನಿಗೆ ಸಂಸಾರಮೋಕ್ಷಗಳು ಆಗುವದು ಹೇಗೆ? 


ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ತು। 

ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ | ೩ 1 
ಇಂದ್ರಿಯಾಣಿ ಹಯಾನಾಹುರ್ವಿಷಯಾಂಸೇಷು ಗೋಚರಾನ್‌ | 
ಆತ್ಮೇಂದ್ರಿಯಮನೋಯುಕ್ತಂ ಭೋಕ್ಲೇತ್ಯಾಹುರ್ಮನಿಷೀಣಃ ॥ ೪ ॥ 
ಯಸ್ವ್ವ ವಿಜ್ಞಾನವಾನ್‌ ಭವತಿ ಅಯುಕೇನ ಮನಸಾ ಸದಾ | 


ತಸ್ಕೇಂದ್ರಿಯಾಣ್ಯವಶ್ಯಾನಿ ದುಷ್ಠಾಶ್ಸಾ ಇವ ಸಾರಥೇಃ | ೫ 1 
ಯಸ್ತು ವಿಜ್ಞಾನವಾನ್‌ ಭವತಿ ಯುಕ್ಷೇನ ಮನಸಾ ಸದಾ | 
ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವಾ ಇವ ಸಾರಥೇಃ ॥ ಓ॥ 
ಯಸ್ವ್ವ ವಿಜ್ಞಾನವಾನ್‌ ಭವತಿ ಅಮನಸೃಃ ಸದಾತಶುಚಿಃ | 
ನ ಸ ತತ್ಪದಮಾಪ್ನೋತಿ ಸಂಸಾರಂ ಚಾಧಿಗಚ್ಛತಿ id 


ಯಸ್ತು ವಿಜ್ಞಾನವಾನ್‌ ಭವತಿ ಸಮನಸ್ಯಃ ಸದಾ ಶುಚಿಃ । 

ಸ ತು ತತ್ತದಮಾಪ್ನೋತಿ ಯಸ್ಮಾದ್ಭೂಯೋ ನ ಜಾಯತೇ ॥1೮॥ 
ವಿಜ್ಞಾನಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್‌ ನರಃ | 

ಸೋನ ಧ್ವನ: ಪಾರಮಾಪ್ನೋತಿ ತದ್ದಿಸ್ನೋಃ ಪರಮಂ ಪದಮ್‌ 11೯॥| 


ಜ್ಞಾನಿಗಳಿಗೂ ಕರ್ಮಿಗಳಿಗೂ ಫಲವನ್ನು ಕೊಡುವಾತನು ಪರಮೇಶ್ವರನೇ, 
ಪಂಚಾಗ್ನ್ಯುಪಾಸಕರೂ ತ್ರಿಣಾಚಿಕೇತರೂ ಆ ಪರಮಾತ್ಮನನ್ನೇ ಲೋಕಾಂತರದಲ್ಲಿ 
ಪಡೆದುಕೊಳ್ಳುತ್ತಾರೆ. ಜ್ಞಾನಿಗಳಿಗೆ ಅಭಯಪ್ರದನಾಗಿರುವವನೂ ಆ ಪರಮಾತ್ಮನೇ 
ಎಂಬುದನ್ನು ತಿಳಿಸಿದ್ದಾಗಿದೆ. ಕರ್ಮಗಳಿಗೆ ಫಲವನ್ನು ಕೊಡುವ ಈಶ್ವರನೊಬ್ಬನುಂಟು 
ಎಂಬ ಧೈರ್ಯದಿಂದಲೇ ಕರ್ಮಿಗಳು ಯಜ್ಞಾದಿಕರ್ಮಗಳನ್ನು ಮಾಡುತಿರುವರು. 
'ಕೃಕರ್ಮೆ ಪ್ರಧ್ವಸಂ ಫಲತಿ ಪುರುಷಾರಾಧನಮೃತೇ' ಪರಮಪುರುಷನ 
ಆರಾಧನೆಯಿಂದಲದಿದರೆ ಮಾಡಿದ ಕೂಡಲೆ ನಾಶವಾಗುವ ಕರ್ಮವು ಹೇಗೆತಾನೆ 


೧೪೮ ಜೀವನಿಗೆ ಸಂಸಾರಮೋಕ್ಸಗಳು ಆಗುವದು ಹೇಗೆ? 


ಫಲವನ್ನು ಕೊಟ್ಟೀತು. ಆದ್ದರಿಂದ ನಚಿಕೇತನೆ, ನೀನು ಕರ್ಮಸಮುಚ್ಚಿತವಾದ 
ಉಪಾಸನೆಯನ್ನು ಮಾಡು ; ಅದಿಲ್ಲದಿದ್ದರೆ ಇಲ್ಲಿಯೇ ಜ್ಞಾನದಿಂದ ಅಭಯವನ್ನು 
ಹೊಂದುವ ಉಪಾಯವನ್ನು ಕೈಕೊಳ್ಳುವನಾಗು - ಎಂದು ಯಮನು 
ಉಪದೇಶಿಸಿರುತಾನೆ. ಪ ಅಭಿಪ್ರಾಯವನ್ನು ಮುಂದಿನ ಗ್ರಂಥಕ್ಕೆ ಸಂಬಂಧಿಸಿ 
ಕೊಳ್ಳಬೇಕು. 

"ಖತಂ ಪಿಬನ್‌ೌ' ಎಂಬ ಮಂತ್ರದಲ್ಲಿ ಕರ್ಮದ ಫಲವನ್ನು ಪಡೆಯುತ್ತಾ 
ಸಂಸಾರದಲ್ಲಿ ಸುತುತಿರುವವನೊಬ್ಬ ಕರ್ಮಫಲವನ್ನು ತನ್ನ ನಿತ್ಯಸಂನಿಧಿಯಿಂದ 
ಅನುಗ್ರಹಿಸುತ್ತಿರುವ ಸಾಕ್ಟಿಚ್ಛೆತನ್ಯಸ್ವರೂಪನಾದ ಪರಮಾತ್ಮನೊಬ್ಬ, ಹೀಗೆ ಇಬ್ಬರೂ 
ಹೃದಯಗುಹೆ ಯನ್ನು ಹೊಕ್ಕಿರುತ್ತಾರೆ - ಎಂದು ತಿಳಿಸಲಾಗಿದೆ. ಆ ಇಬ್ಬರೂ ನಿಜವಾಗಿ 
ಬೇರೆ ಬೇರೆ ಅಲ್ಲವೆಂದೂ ಅಂತಃಕರಣೋಪಾಧಿಯ ಅಭಿಮಾನದಿಂದ 
ಜೀವನೆನಿಸಿರುವವನೇ ಶುದ್ಧರೂಪದಿಂದ ಪರಬ್ರಹ್ಮನಾಗಿರುತಾನೆಂದೂ ಆಗಲೆ 
ತಿಳಿಸಿದ್ದಾಗಿರುತದೆ. ಸಂಸಾರಿಯಾಗಿರುವ ಜೀವನು ತನ್ನ ಕರ್ಮಕೂ 
ಭಾವನೆಗೂ ಅನುಗುಣವಾಗಿ ಸಂಸಾರದಲ್ಲಿ ತೊಳಲುಶಿರುವನೆಂಬುದು ಹೇಗೆ? ಅದೇ 
ಜೀವನು ಸರಿಯಾಗಿ ಜ್ಞಾನವನ್ನು ಸಂಪಾದಿಸಿ ಆ ತನ್ನ ಸ್ವಾಭಾವಿಕವಾದ 
ಅಸಂಸಾರಿಸ್ಮರೂಪವನ್ನು ಕಂಡುಕೊಳ್ಳುವನೆಂಬುದು ಹೇಗೆ? - ಎಂಬುದನ್ನು 
ತಿಳಿಸಿಕೊಡುವದಕ್ಕಾಗಿ ಈಗ ರಥರೂಪಕವನ್ನು ಶ್ರುತಿಯು ಸಾಧಕರ ಮುಂದೆ 
ಇಟ್ಟಿರುತದೆ. 

ನಮ್ಮ ಉಪಾಧಿಯು ಎಷ್ಟರಮಟ್ಟಿಗೆ ಮಲಿನವಾಗಿರುತದೆಯೋ ಅಷ್ಟರ 
ಮಟ್ಟಿಗೆ ನಾವು ಅದಕ್ಕಧೀನರಾಗಿ ಪರಮಾತ್ಮ ಸ್ವರೂಪದಿಂದ ದೂರವಾಗಿರುತೇವೆ; 
ಅದು ಎಷ್ಟುರ ಮಟ್ಟಿಗೆ ಸ್ವಚ್ಛವಾಗಿರುತದೆಯೋ ಅಷ್ಟರಮಟ್ಟಿಗೆ ಅದನ್ನು ನಮ್ಮ 
ವಶದಲ್ಲಿಟ್ಟುಕೊಂಡು ಪರಮಾತ್ಮನಿಗೆ ಹತಿರಹತಿರವಾಗುತ್ತೇವೆ. ನಾವು 
ಉಪಯೋಗಿಸುವ ಪ್ರಯಾಣಸಾಧನಕ್ಕೂ ನಾವು ಹಿಡಿಯುವ ದಾರಿಯ ಸ್ಪಭಾವಕ್ಕೂ 
ಅನುಗುಣವಾಗಿ ನಾವು ಮುಂದೆ ಕುರಿತ ಸ್ಥಲವನ್ನು ಸರಿಯಾಗಿ ಮುಟ್ಟುವದೂ ಅಥವಾ 
ಮುಟ್ಟದಿರುವದೂ ಆಗುವದೆಂಬುದು ನಮಗೆಲ್ಲ ಸುಪ್ರಸಿದ್ದವಾಗಿರುತದೆ. 
ಶಾಸ್ತ್ರೀಯವ್ಯವಹಾರದಲ್ಲಿಯೂ ಹೀಗೆ ಎಂಬುದನ್ನು ಈ ರಥರೂಪಕದಲ್ಲಿ 
ತಿಳಿಸಿರುತದೆ. | 

ಈ ಸಂಸಾರಮೋಕ್ಸಗಳೆಂಬ ಫಲವನ್ನು ಪಡೆಯುವ ಪ್ರಯಾಣದಲ್ಲಿ 
ಜೀವಾತ್ಮನೇ ರಥಿಕನು, ಗಾಡಿಯನ್ನುಏರಿ ಪ್ರಯಾಣಮಾಡುತಿರುವವನು; ಶರೀರವೇ 


ಕಾತಕೋಪನ್ಮಾಸಮಂಜರಿ ೧೪೯ 


ಗಾಡಿ; ಬುದ್ದಿಯೇ ಸಾರಥಿ, ಗಾಡಿಯನ್ನು ಹೊಡೆಯುವವನು. ಮನಸೇ ಕುದುರೆಗಳ 
ಲಗಾಮು; ಇಂದ್ರಿಯಗಳೇ ಕುದುರೆಗಳು; ವಿಷಯಗಳೇ ಅವು ಹೋಗುವ ಮಾರ್ಗ. 
ಶರೀರ, ಇಂದ್ರಿಯ, ಮನಸ್ಸು-ಇವುಗಳಿಂದೊಡಗೂಡಿದ ಜೀವವೇ ಈ ಪ್ರಯಾಣದ 
ಫಲವನ್ನನುಭವಿಸುವ ಭೋಕ್ಪ. ಹೀಗೆ ನಮ್ಮ ಸಂಸಾರಗತಿಯನ್ನೆಲ್ಲ ಒಂದು ಕುದುರೆಯ 
ಗಾಡಿಯ ಮೇಲೆ ಮಾಡುವ ಪ್ರಯಾಣಕ್ಕೆ ಹೋಲಿಸಿರುತದೆ. ಶರೀರವೆಂಬ ಗಾಡಿ 
ಮೊದಲು ಗಟ್ಟಿ ಮುಟ್ಟಾಗಿರಬೇಕು ; ಇಲ್ಲದಿದ್ದರೆ ಅದು ನಡುದಾರಿಯಲ್ಲಿಯೇ 
ಎಲ್ಲಿಯಾದರೂ ಮುರಿದುಕೊಂಡು ಬೀಳಬಹುದು. ಗಾಡಿನಡೆಸುವವನು 
ಜಾಣನಲ್ಲದಿದ್ದರೆ ಮಿಕ್ಕದ್ದೆಲ್ಲಎಷ್ಟೇ ಉತ್ತಮವಾಗಿದ್ದರೂ ಆಗುವಹಾಗಿಲ್ಲ ಆದ್ದರಿಂದ 
ಬುದ್ದಿ ಎಂಬ ನಮ್ಮ ಸಾರಥಿಯನ್ನು ನೆಟ್ಟಗೆ ಇರುವಂತೆ ನೋಡಿಕೊಳ್ಳಬೇಕು. ಮನಸೇ 
ಕುದುರೆಗಳಿಗೆ ಕಟ್ಟಿರುವ ಲಗಾಮು; ಅದು ಬಿಗಿಯಾಗಿದೆಯೆ, ಗಾಡಿಹೊಡೆಯುವವನ 
ಕೈಯಲ್ಲಿದೆಯೆ ? ಇದನ್ನು ನೋಡಬೇಕೆಂದಾಯಿತು. ಇನ್ನು ಇಂದ್ರಿಯಗಳೇ 
ಕುದುರೆಗಳು; ಅವುಗಳೇ ತಾನೆ ಈ ಶರೀರದ ಗಾಡಿಯನ್ನು ಎಳೆಯುತಿರುವವು ? 
ಆದ್ದರಿಂದ ಅವುಗಳೂ ಉತಮಸ್ಥಿತಿಯಲ್ಲಿರಬೇಕು. ಹೀಗಾದರೆ ಈ ಪ್ರಯಾಣವು 
ಸಾಗುವದು; ಇದರ ಫಲವನ್ನು ಆತ್ಮನು ಅನುಭವಿಸುವನು. 

ಈವರೆಗೆ ಇಲ್ಲಿ ಕೊಟ್ಟಿರುವ ಎರಡು ಮಂತ್ರಗಳ ಅಭಿಪ್ರಾಯವನ್ನು 
ವರ್ಣಿಸಿದ್ದಾಯಿತು. ಈ ಇಂದ್ರಿಯ ಮನೋಬುದ್ಧಿಗಳನ್ನು ಸರಿಯಾಗಿಟ್ಟುಕೊಳ್ಳದೆ 
ಇರುವ ಅವಿವೇಕಿಗೂ ಅವುಗಳನ್ನು ಸರಿಯಾಗಿ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುವ 
ವಿವೇಕಿಗೂ ಆಗುವ ಫಲಗಳ ತಾರತಮ್ಯವನ್ನುವರ್ಣಿಸುವುದಕ್ಕೆ ಮುಂದಿನ ಮಂತ್ರಗಳು 
ಬಂದಿರುತವೆ. ಬುದ್ಧಿಯೇ ಸಾರಥಿಯೆಂದು ಹೇಳಿದ್ದಾಯಿತಷ್ಟೆ? ಈ ಸಾರಥಿಯು 
ಎಷ್ಟು ವಿವೇಕಿಯಾಗಿದ್ದರೆ ಅಷ್ಟು ಮಟ್ಟಿಗೆ ಅವನಿಗೆ ಇಂದ್ರಿಯಗಳೆಂಬ ಕುದುರೆಗಳು 
ವಶವಾಗುವವು. ಕಡಿವಾಣವನ್ನುಕ್ಕೆಯಲ್ಲಿ ಹಿಡಿದು, ತನ್ನ ಇಚ್ಛೆಯಂತೆ ಕುದುರೆಗಳನ್ನು 
ಮುನ್ನಡೆಯಿಸುವದು, ಅಥವಾ ಹಿಂದಕ್ಕೆಳೆಯುವದು - ಇದರಲ್ಲಿ ಜಾಣನಾಗಿರುವ 
ಸಾರಥಿಯಿರುವ ಪ್ರಯಾಣಿಕನಿಗೆ ಕುದುರೆಗಳು ವಶವಾಗಿದ್ದುಕೊಂಡು ನಡೆಯುತವೆ; 
ಹಾಗಿಲ್ಲದವನಿಗೆ ಕುದುರೆಗಳು ವಶವಾಗದೆ ಮನಬಂದಂತೆ ಗಾಡಿಯನ್ನು 
ಎಳೆದುಕೊಂಡುಹೋಗುವವು. ಅಲ್ಲವೆ 9 ನಿದರಂತೆ ಯಾವನಿಗೆ ಮನಸ್ಸು 
ಸಮಾಹಿತವಲ್ಲದೆ ಇದ್ದುಪ್ರವೃಶಿಧರ್ಮವನ್ನುಹೇಗೆ ಮಾಡಬೇಕು, ನಿವೃತಿಧರ್ಮವನ್ನು 
ಹೇಗೆ ಮಾಡಬೇಕು?- ಎಂಬುದು ತಿಳಿಯದೆ ಇರುವದೋ ಅವನಿಗೆ ಇಂದ್ರಿಯಗಳು 
ಅಳವಡದೆ ಇರುವವು, ರಾಗದ್ವೇಷಗಳಿಂದೊಡಗೂಡಿಯೇ ತಮ್ಮ ವಿಷಯಗಳು 
ವರ್ತಿಸುತ್ತಿರುವವು. ಆದರೆ ಯಾವನು ಮನಸನ್ನು ಯಾವಾಗಲೂ ಹಿಡಿದುಕೊಂಡು 


೧೫೦ ಜೀವನಿಗೆ ಸಂಸಾರಮೋಕೃಗಳು ಆಗುವದು ಹೇಗೆ? 


ಮಾಡಬೇಕಾದದ್ದುಬಿಡಬೇಕಾದದ್ದುಎರಡನ್ನೂ ಅರಿತಿರುವನೋ ಅವನಿಗೆ ಪಳಗಿದ 
ಕುದುರೆಗಳಂತೆ ಇಂದ್ರಿಯಗಳೂ ವಶದಲ್ಲಿದ್ದು ಅವನಿಗೆ ಇಷ್ಟವಾದ ಮಾರ್ಗದಲ್ಲಿಯೇ 
ನಡೆಯುವವು. 
ಇಂದ್ರಿಯಗಳು ವಶದಲ್ಲಿಲ್ಲದಿದ್ದರೆ ಆಗುವ ಕೇಡೇನು ? ಈ; ವಶದಲ್ಲಿದ್ದರೆ 
ಆಗುವ ಸತ್ಸಲವು ಯಾವದು. ? - ಎಂದರೆ, ವಿಜ್ಞಾನವನ ಸರಿಯಾಗಿ 
ಸಜ್ಜುಗೊಳಿಸಿಕೊಳ್ಳದೆ, ಮನಸನ್ನು ಸಮಾಧಾನದಲ್ಲಿಟ್ಟಳೊಳ್ಳದ. ಯಾವನು 
ಯಾವಾಗಲೂ ಅಶುಚಿಯಾಗಿಯೇ ಇರುವನೋ - ಅಶುಚಿಯಾಗಿರುವುದೆಂದರೆ 
ಮೈಯನ್ನೂ ಬಟ್ಟೆಗಳನ್ನೂ ಕೊಳಕಾಗಿಟ್ಟುಕೊಳ್ಳುವದು ಮಾತ ತ್ರವಲ್ಲ ಮನಸ್ಸನ್ನು 
ದುರ್ವಿಷಯಗಳ ಸೇವನೆಯಿಂದ ಕೆಡಿಸಿಕೊಂಡಿರುವದೂ ಅಶುಚಿತ್ವವೇ- ಯಾವನು 
ಬಾಹ್ಯ ಶೌಚ, ಅಂತರಶೌಚ ಎಂಬುದರ ವಿವೇಕವೇ ಇಲ್ಲದಿರುವನೋ ಅವನಿಗೆ 
ತಾನು ಪಡೆಯಬೇಕಾದ ಫಲವು ದೊರಕುವದೇ ಇಲ್ಲ ಜನ್ಮಾಂತರಗಳಲ್ಲಾಗಲಿ 
ಲೋಕಾಂತರಗಳಲ್ಲಾಗಲಿ ಉತ್ತಮಫಲವನ್ನು ಪಡೆಯುವದು ಅವನಿಗೆ ದಕ ಲಾರದು. 
ಮನುಷ್ಯ ಜನ್ಮವು ಹಾಗಿರಲಿ, 'ಉತ್ಕ ಪೃವಾದ ಸಾತ್ತ್ವಿಕ ಪ್ರಾಣಿಗಳ ಜನ್ನು ಕೂಡ 
ಅವನಿಗೆ ಸಿಕ್ಕವು ಕಪ್ಪವಾಗುವದು ಹುಟುವದು, ಸಾಯುವದು - ಹೀಗೆ ಮತ್ತೆ 
ಮತ್ತೆ RS ಮುದ್ದೆಯಾಗಿರುವ ಹುಳುಹುಪ್ಪಟೆಗಳ ಜನ್ಮವೇ ಅವನಿಗೆ 
ಫಲವಾಗುವದು. ಪ ಪುಣ್ಯ ವಶದಿಂದ ಮೇಲುಮೇಲಿನ ಜನ್ಮಗಳು ದೊರೆತರೂ ಮನುಷ್ಯ 
ಜನ್ಮ ಸಿಕ್ಕುವವರೆಗೂ ಪ್ಲ ಪುಣ್ಯಪಾಪಗಳ ವಿವೇಕವು ಅವನಿಗೆ ಇರುವದಿಲ್ಲ ಆದ್ದರಿಂದ 
ಮಾನವ ಜನ್ಮವು ಸಿಕ್ಕಾಗ ಮನುಷ್ಯನು ತನ್ನ ಬುದ್ಧಿ ಮನಸ್ಸು ಇಂದ್ರಿ ಯಗಳು - 
ಇವುಗಳನ್ನು ಸ್ವಚ್ಛ ಗೊಳಿಸಿಕೊಳ್ಳಬೇಕು ; 'ಸ್ಮಾರ್ಗದಲ್ಲಿರುವಂತ ಅವುಗಳನ್ನು 
ಸಜ್ಜುಗೊಂಸಿಕೊಳ್ಳಬೇಕು. 
ಮನುಷ ನು ಪ್ರ ಜನ್ಮಕ್ಕೆ ಬಂದಾಗಲೇ ಬಭುಣವಂತನಾಗಿ ಹುಟ್ಟುತಾನೆ. 
ಅವನು ರಾ 00 ಮಾಡಿರುವ ಪುಣ್ಯ ಪಾಪದ ಹೊರೆಯು ಅವನ ಮೇಲ 
ಬಹಳವಾಗಿ ಬಿದ್ದಿರುತದೆ. ಪು ಜನ್ಮದಲ್ಲಿ ಅವನು ಮತ್ತೂ ದುಷ ಕರ್ಮಗಳನ್ನು 
ಮಾಡುತ್ತಾಹೋದರೆ 1 ಬುದ್ಧಿ ಮನಸ್ಸು "ಮುಂತಾದವುಗಳು ಡೊಲಸಾಗುತ್ತಾ 
ಮತ್ತಷ್ಟು ಕರ್ಮದ ಸ ಹೆಚ್ಚುವದು ; ಅವುಗಳ ಇ ಫಲವನ್ನು ಉಂಡು 
ತೀರಿಸುವದಕ್ಕೇ ಜನ್ಮಾಂತರಗಳನ್ನು ಪಡೆಯಬೇಕಾಗಬಹುದು. ಅಂದಿ ್ರಯಗಳನ್ನು 
ಕುದುರೆಗಳಿಗೂ ಮನಸನ್ನು ಕಡಿವಾಣಕ್ಕೂ ಬುದ್ಧಿಯನ್ನು ಸಾರಥಿಗೂ 
ಹೋಲಿಸಿರುವದು ಒಂದಿನ ಕಾಲದಲ್ಲಿ ಕುದುರೆಯ" ಗಾಡಿಯಲ್ಲಿ 
ಸವಾರಿಮಾಡುತಿದ್ದವ ರನ್ನು ಲಕ್ಷ ಪಲ್ಲಿಟುಕೊಂಡು ಹೇಳಿದ್ದು ಈಗಿನ ಕಾಲಕ್ಕೆ 


ಕಾಠಕೋಪನ್ಯಾಸಮಂಜರಿ ೧೫೧ 


ಮೋಟಾರನ್ನೂ ರೈಲನ್ನೂ ದೃಷ್ಟಾಂತವಾಗಿ ಕೊಡಬಹುದು. ಮೋಟಾರು ಹಳತಾಗಿ, 
ಅದರ ಕೀಲುಗಳು ಸರಿಯಾಗಿಲ್ಲದೆ, ತಕ್ಕಷ್ಟು ಶುದ್ಧವಾದ ತೈಲವೇ ಮುಂತಾದವು 
ಇಲ್ಲದಿದ್ದರೆ, ಆ ಮೋಟಾರನ್ನು ನಡೆಯಿಸುವ ಡೃವರನೂ 
ತಿಳಿವಳಿಕೆಯಿಲ್ಲದವನಾಗಿದ್ದರೆ, ಎತಲೆಂದರೆ ಅತ್ತ ಆ ಕಾರು ಹೋಗುವದು ; 
ಯಾವುದಾದರೊಂದು ಕಾರಿಗೋ, ಲಾರಿಗೋ, ಮನುಷ್ಯರು ಅಥವಾ ಪ್ರಾಣಿಗಳಿಗೊ 
ಡಿಕ್ಕಿ ಹೊಡೆದು ಎಷ್ಟೋ ಅನರ್ಥಗಳಾಗಬಹುದು. ಬಹಳ ಕುಶಲರಾದ 
ಡೆ ಕೈವರುಗಳಿರುವ ಕಾರುಗಳಿಂದ ಕೂಡ ಪ್ರಯಾಣಮಾಡುತಿರುವ ಯಜಮಾನನಿಗೂ 
ದಾರಿಯಲ್ಲಿ ಬರುವ ಯಾನಗಳಿಗೂ ಪ್ರಾಣಿಗಳಿಗೂ ಪ್ರಯಾಣಿಕರಿಗೂ 
ಅನಿರೀಕ್ಷಿತವಾದ ಅಪಾಯಗಳು ಆಗಿ ಸಾವುನೋವುಗಳು ಆಗುತಿರುವದು 
ದಿನಬೆಳಗಾದರೆ ನಮಗೆ ವೃತಾಂತಪತ್ರಗಳಿಂದ ಗೊತಾಗುತಿರುತದೆ; ರೈಲುಗಳಿಂದಲೇ 
ನೂರುಗಟ್ಟಲೆಯ ಪ್ರಯಾಣಿಕರಿಗೆ ನಷ್ಟವಾಗುತ್ತದೆ. ಆದರೂ ಮನುಷ್ಯನು ಎಚ್ಚರವನ್ನು 
ತೆಗೆದುಕೊಳ್ಳದೆ ಭರ್ರೆಂದು ಸೈಕಲನ್ನೂ ಮೋಟಾರನ್ನೂ ರೈಲನ್ನೂನಡೆಯಿಸಿ ತಾನೂ 
ಕಪ್ಪಕ್ಕೆ ಈಡಾಗಿ ಮತೊಬ್ಬರಿಗೂ ಹಾನಿಯನ್ನು ಮಾಡುತಿರುವನಲ್ಲ! ಇದರಂತೆಯೇ 
ಮಾನವನು ತನ್ನಕರ್ಮದ ಫಲವೇನೆಂಬುದನ್ನುವಿಚಾರಿಸದೆ ಮಾಡಬಾರದ್ದನ್ನುಮಾಡಿ 
ಆಗಬಾರದ್ದನ್ನು ಅನುಭವಿಸುತ್ತಿರುವನು. ಇಂಥವನಿಗೆ ತಾನು ಪ್ರಯಾಣ 
ಮಾಡುತಿರುವದು ಎಲ್ಲಿಗೆ, ಹೇಗೆಹೋದರೆ ಸರಿಯಾದೀತು - ಎಂಬ ವಿವೇಕವು 
ಹೇಗೆ ತಾನೆ ಬಂದೀತು ? 

ಹೀಗೆ ಕರ್ಮಗಳಿಂದ ಅಶುಚಿಯಾಗಿರುವವನಿಗೆ ಉತಮವಾದ ಸ್ಪರ್ಗಾದಿ 
ಫಲಗಳಾಗಲಿ ಮೋಕ್ಸವಾಗಲಿ ಆಗುವದು ಹಾಗಿರಲಿ, ಸಂಸಾರವೇ ಅವನ ಪಾಲಿಗೆ 
ಕಟ್ಟಿಟ್ಟ ಬುತಿಯಾಗಿರುತದೆ. ಪ್ರಯಾಣ ಮಾಡುವವರು ಯಾವ ಯಾನದಲ್ಲಿ 
ಹೋದರೂ ಕೊನೆಗೆ ಅದರಿಂದ ಇಳಿದೇ ತಾವು ಮುಟ್ಟಬೇಕಾದ ಸ ಸ್ಥಾನವನ್ನು 
ಸೇರಬೇಕಾಗಿರುತದೆ. ಅಲ್ಲವೆ ? ಇದರಂತೆ ಪ್ರತಿಯೊಬ್ಬನೂ "ಪರಮಾತ್ಯಭಾವವನ್ನು 
ಹೊಂದುವದಕ್ಕೆ ಈ ಶರೀರಾದಿಸಂಘಾತವನ್ನು ಬಿಟ್ಟು ಇಳಿಯಲೇಬೇಕಾಗಿರುತದೆ ; 
ಅಶರೀರನಾಗಿಯೇ, ಸ್ಥೂಲಸೂಕ್ಚ್ಮ ಶರೀರಗಳ ಸಂಬಂಧವನ್ನು ಕಳಚಿಕೊಂಡೇ, 
ಕೊನೆಗೆ ಪರಮಾತ್ಮನ ಸ್ಥಾನವನ್ನು ಎಲ್ಲರೂ ಸೇರಬೇಕಾಗಿರುತದೆ. ಆದರೆ 
ಅಪಿ ರು — ನರಿಯಾದ ಗಾಡಿ, ಕುದುರೆ, ಗಾಡಿ ನಡೆಸುವವನು 
ಮುಂತಾದವುಗಳಿಲ್ಲದವರು ಗಾಡಿಯನ್ನು ಕೊರಕಲಿಗೆ ಬೀಳಿಸಿಕೊಂಡು ತಾವೂ 
ಕಾಲಿಂದ ಮುಂದಕ್ಕೆ ನಡೆಯಬೇಕಾಗುವಂತೆ - ಬೇಗ ಬೇಗನೆ ನಡುನಡುವೆಯೇ ಈ 
ಶರೀರೇಂದ್ರಿಯಸಂಘಾತವನ್ನು ಬಿಟ್ಟು ಬಿಟ್ಟು ಮುಂದಕ್ಕೆ ಸಾಗಬೇಕಾಗುವದು. 


೧೫೨ ಜೀವನಿಗೆ ಸಂಸಾರಮೋಕ್ಷಗಳು ಆಗುವದು ಹೇಗೆ? 


ಅವಿವೇಕಿಗಳಿಗೆ ಹೀಗೆ ಎಷ್ಟು ಜನ್ಮಗಳು ಕಳೆಯಬೇಕಾಗಿರುವವೋ ಯಾರು ಬಲ್ಲರು?) 
ಗಾಡಿ ಬಿದ್ದಾಗ ಅಳುವವರಂತೆ ಸಾಯುವಾಗ ಈ ಜನ್ಮದ ಶರೀರವನ್ನೂ ಶರೀರಕ್ಕೆ 
ಸಂಬಂಧ ಪಟ್ಟವರನ್ನೂ ಮಿಕ್ಕ ಆಸ್ತಿ ಪಾಸಿಗಳನ್ನೂ ಬಿಟ್ಟುಹೋಗಬೇಕಲ್ಲ | ಎಂದು 
ಚಿಂತಿಸುವದು, ಮುಂದಕ್ಕೆ ಸಾಗಿಸಬೇಕಾದ ಪುಣ್ಯಪಾಪಗಳ ಹೊರೆಯನ್ನು 
ತೆಗೆದುಕೊಂಡು ಹೊಸ ಜನ್ಮದ ಪಯಣಕ್ಕೆ ಸಿದ್ಧವಾಗುವದು - ಈ ಸಂಸಾರವೇ 
ಅಂಥವರಿಗೆ ಗತಿ. 

ಆದರೆ ಯಾರು ರಾಗದೇಷವಿಲದ ಇಂದ್ರಿಯಗಳಿಂದ ವಿಷಯಗಳನು 
ಸೇವಿಸುವರೋ, ಸಾತ್ತ್ವಿಕಾಹಾರವಿಹಾರಗಳನ್ನಿಟ್ಟು ಸತ್ಕರ್ಮ, ಉತಮವಾದ 
ಉಪಾಸನೆ - ಮುಂತಾದವುಗಳನ್ನು ಅನುಷ್ಠಾನಮಾಡುವರೋ, ಅಂಥವರಿಗೆ 
ಕಾಲಾನುಕಾಲಕ್ಕಾದರೂ ಪರಲೋಕದಲ್ಲಿ ಆ ಪರಮಾತ್ಮನ ಪ್ರಾಪಿಯಾಗುವದು. 
ಅವರಿಗಿಂತಲೂ ಮೇಲಿನ ಮಟ್ಟದಲ್ಲಿರುವ ಬುದ್ಧಿಯವರು ಇಂದ್ರಿಯಗಳನ್ನು 
ಯಾವಾಗಲೂ ಶುಚಿಯಾಗಿಟ್ಟುಕೊಂಡು, ಮನಸನ್ನು ಸಮಾಧಾನದಲ್ಲಿಟ್ಟು 
ಕೊಂಡವರಾಗಿ ಬುದ್ಧಿಯನ್ನು ವಿವೇಕಯುಕವಾಗಿ ಮಾಡಿಕೊಂಡು ಶಾಸ್ಟ್ರಾಕಾರ್ಯರ 
ಉಪದೇಶದಿಂದ ತತ್ತ್ವವನ್ನು ವಿಚಾರಮಾಡುವರು ; ಅವರು ತಮ್ಮ ತಮ್ಮೊಳಗೇ ಆ 
ಪರಮಾತ್ಮನಾದ ವಿಷ್ಣುವಿನ ಪರಮಪದವನ್ನು ಕಂಡುಕೊಳ್ಳು ವರು. ಅಂಥವರಿಗೆ ಇನ್ನು 
ಮುಂದೆ ಯಾವ ಸಂಸಾರದ ಬಂಧಗಳೂ ಇರುವದಿಲ್ಲ 

ಇಲ್ಲಿಯವರೆಗೆ "ಯತಂ ಪಿಬನೌ' ಎಂಬ ಮಂತ್ರ ದಿಂದ ಹಿಡಿದು ನಮ್ಮ 
ಹೃದಯಗುಹೆಯಲ್ಲಿರುವ ಇಬ್ಬರು ಆತ್ಮರ ಸ್ವರೂಪವನ್ನು ತಿಳಿಸುವದಕ್ಕೆ ಹೊರಟು, 
ಶರೀರ, ಇಂದ್ರಿಯಗಳು, ಮನಸ್ಸು - ಅಇವುಗಳಿಂದೊಡಗೂಡಿರುವ 
ಕರ್ತೃಭೋಕೃ ವಾದ ಜೀವನ ಸ ಸ್ಮರೂಪವನ್ನು ಚೆನ್ನಾಗಿ ಎವರಿಸಿದ್ದಾಯಿತು. ಜೀವನು 
ತನ್ನ ಕರ್ಮಕ್ಕೆ ಅನುಗುಣವಾಗಿ ಸ ಸಾತ್ತ್ವಿಕ, ರಾಜಸ ಅಥವಾ ತಾಮಸಶರೀರವನ್ನು 
ಹೊಂದುತಾನೆ : ಆ ಶರೀರದಲ್ಲಿರುವ ಇಂದ್ರಿಯಗಳೂ ಮನಸ್ಸೂ ಬುದ್ಧಿಯೂ ಅವನ 
ಕರ್ಮಕ್ಕೆ ಅನುಗುಣವಾಗಿಯೇ ಸಂಸ್ಕಾರವನ್ನು ಹೊಂದಿರುತನೆ. ಆ ಸಂಸ್ಕಾ ರಕ್ಕೆ 
ತಕ (೦ತೆಯೇ ಅವನು ಮುಂದಕ್ಕೆ ಕರ್ಮಗಳನ್ನು ಮಾಡುತ್ತಾ ಹೋಗುತ್ತಾನೆ. 
ಹಾಸ ಷ್ಟಿಯನ್ನವಲಂಬಿಸದೆ ಚ ತನ್ನಿಚ್ಛಿ ಬಂದಂತೇ ನಡೆಯುತಿರುವನೋ, 
ಯಾವನು ತನ್ನ ಇಂದ್ರಿಯಗಳಿಗೆ ಘರ ಮಾಡಿ ವಿಷಯಭೋಗವನ್ನು 
ದೊರಕಿಸಿಕೊಂಡರಾಯಿತು ಎಂಬ ಅವಿವೇಕದ ದೃಷ್ಟಿಯನ್ನೇ ಅವಲಂಬಿಸಿರುವನೋ. 
ಅಂಥವನಿಗೆ ಉತ್ತಮಲೋಕಗಳ ಅಥವಾ ಉತಮ ಜನ್ಮಗಳ ಆಸೆಯಿರುವದಿಲ್ಲ 
ಅವನ ಇಂದ್ರಿ ಯಗಳು "ಪಾಪೋಃಹಂ ಪಾಪಕರ್ಮಾಹಂ ಪಾಪಾತಾ 


ಕಾಶಕೋಪನ್ಯಾಸಮಂಜರಿ ೧೫೩ 


ಪಾಪಸಂಭವಃ ಎಂಬ ಪಾಪದ ವಾಸನೆಯಿಂದಲೇ ಕೂಡಿರುವವು ; ಮನಸೂ 
ಬುದ್ಧಿಯೂ ಅಜ್ಞಾನದಿಂದಾದ ತಮಸಿಗೆ ವಶವಾಗಿರುವದರಿಂದ ಅವಕ್ಕೆ ಏನು 
ಮಾಡಬೇಕೆಂಬುದೇ ತಿಳಿದಿರುವದಿಲ್ಲ ಅಂಥವರು ಮತ್ತೆ ಮತ್ತೆ ಹುಟ್ಟಿ ಸಾಯುವ 
ಕ್ಷುದ್ರ ಜಂತುಗಳಾಗುವರು. ಯಾರು ಶಾಸ್ತ್ರೀಯ ದೃಷ್ಟಿಯಿಂದ. ಸತ ಧರ್ಮಗಳನ್ನು 
ಜ್‌ ರೋ ಅವರ ಮನೋಬುದ್ದಿಗಳು ಸ ಸ್ವಲ್ಪ ) ಮಟಿಗೆ ಸ್ವಚ್ಛ ವಾಗಿ ಸ ಸಾತಿ ಕವಾದ 
ಸುಖಗಳನ್ನು ಅವರಿಗೆ ಒದಗಿಸಿಕೊಡುತಿರುವವು; ತ ಸ್ಪರ್ಗಾದಿಫಲಗಳನ್ನು ಕೊಡುವವು. 
ಯಾರು ಸಗುಣಬ್ರ ಹ್ಮದ ಉಪಾಸನೆಯನ್ನು ಕರ್ಮಸಹಿತವಾಗಿ ಮಾಡುವರೋ 
ಅವರಿಗೆ ಆ ಬ್ರಹ್ಮದ "ನಾಯುಜ್ಯಪು ದೇಹಪಾತಾನಂತರದಲ್ಲಿ ಕಾಲಾಂತರದಲ್ಲಿ 
ಆಗುವದು. 

ಆದರೆ ಯಾರು ಈ ಇಂದ್ರಿಯಗಳನ್ನೂ ಮನೋಬುದ್ಧಿಗಳನ್ನೂ 
ಸತ್ಯರ್ಮದಿಂದಲೂ ಧ್ಯಾನಯೋಗದಿಂದಲೂ ಶುದ್ಧಗೊಳಿಸಿಕೊಂಡಿರುವರೋ 
ಅಂಥವರಿಗೆ ಕ್ರಮಕ್ರಮವಾಗಿ ಮನೋಬುದ್ಧಿಗಳೂ ಅಂತರ್ಮುಖವಾಗುವವು. 
ಅವರು ದುಷ್ಪ ವಿಷಯಗಳೆಂಬ ಹಾಳುಗುಂಡಿಗಳಿಗೆ ಮತ್ತೆಮತ್ತೆ ಬೀಳದೆ ಇರುತ್ತಾರೆ. 
ಅವರಿಗೆ ವಿಷಯಗಳಿಂದಾದ ಸುಖವು ಮೋಹಕವಾಗದೆ ಇರುತದೆ. ಅಂತರಣವು 
ನಿರ್ಮಲವಾದಂತೆ ಅವರಿಗೆ ಪರಮಾತ್ಮನ ಸ್ವರೂಪದ ಅರಿವು ಮೆಲ್ಲ ಮೆಲ್ಲನೆ 
ತೋರಿಕೊಳ್ಳಹತುವದು. ಶಾಸ್ಟ್ರಾತಾರ್ಯರ ಉಪದೇಶದಿಂದ ಅವರಿಗೆ ಎಲ್ಲೆಲ್ಲಿಯೂ 
ವ್ಯಾಪನಾಗಿರುವ ವಾಸುದೇವನೆಂಬ ವಿಷ್ಣುವಿನ ಪರಮಪದವು ಇಲ್ಲಿಯೇ, ಈಗಲೇ, 
ಅವರ ಹೃದಯದಲ್ಲಿಯೇ ಸಿಕ್ಕಿಬಿಡುವದು. 

ಈಗ ಅವರ ಸ್ಪರೂಪಕ್ಕೂ ಆ ಪರಮಾತ್ಮನ ಸ್ವರೂಪಕ್ಕೂ ಯಾವ ಭೇದವೂ 
ಇರುವದಿಲ್ಲ ಪರಮಾತ್ಮನು ಹೇಗೆ ಸರ್ವವ್ಯಾಪಿಯಾಗಿರುವನೋ ಹಾಗೆ ಅವರೂ 
ಸರ್ವವ್ಯಾಪಿಗಳಾಗಿ ಅವನಲ್ಲಿಯೇ ಒಂದಾಗಿರುವರು. ಮಿಕ್ಕವರ ದೃಷ್ಟಿಯಿಂದ ಅವರು 
ಸಶರೀರಿಗಳಾಗಿರಬಹುದು, ಕರ್ತೃಭೋಕ್ರ ಸ್ಮರೂಪರಾಗಿ ತೋರಬಹುದು ; ಆದರೆ 
ತಮ್ಮ ದೃಷ್ಟಿಯಿಂದ ಅವರು "ನಮಗೆ ಎಂದಿಗೂ ಶರೀರೇಂದ್ರಿಯ ಮನಸುಗಳ 
ಸಂಬಂಧವಿರಲಿಲ್ಲ ನಾನು ಎಂದಿಗೂ ಕರ್ಮಗಳನ್ನು ಮಾಡಿ ಫಲವನ್ನು 
ಅನುಭವಿಸುವ ಸ್ವರೂಪದವನಾಗಿರಲಿಲ್ಲ ನಿತ್ಯಶುದ್ಧ ಬುದ್ಧ ಮುಕನಾದ ಆ 
ವಾಸುದೇವನೇ ನನ್ನ ಆತ್ಮನು' ಎಂಬ ತತ ವನ್ನು ಕಂಡುಕೊಂಡವರಾಗಿರುವರು. 


೧೫೪ 
೧೯. ಪರಮಾತ್ಮನ ಸರ್ವವ್ಯಾ ಪಕತ್ತ, ಸರ್ವಸೂಕ ಕತ್ತ 


ಇಂದ್ರಿಯೇಭ್ಯಃ ಪರಾ ಹೃರ್ಥಾಃ ಅರ್ಥೆೇಭ್ಯಶ್ಚ ಪರಂ ಮನಃ । 
ಮನಸಸ್ತು ಸರಾ ಬುದ್ದಿರ್ಬುದ್ದೇರಾತ್ಮಾ ಮಹಾನ್‌ ಪರಃ |1| ೧೦॥ 


ಮಹತಃ ಪರಮವ್ಯಕಮವ್ಯಕಾತ್‌ ಪುರುಷಃ ಪರಃ | 
ಪುರುಷಾನ್ನ ಪರಂ ಕಿಂಚಿತ್‌ ಸಾ ಕಾಷ್ಮಾ ಸಾ ಪರಾ ಗತಿಃ IW ೧೧ ॥ 


ಅಧ್ಯಾತ್ಮತತ್ತ ನನ್ನು ಮುಟ್ಟುವ ಪ್ರಯತ್ನವು ಒಂದಾನೊಂದು ದೀರ್ಫ್ಥ 
ಪ್ರಯಾಣದಂತೆ ಎಂದು ಹಿಂದೆ ವರ್ಣಿಸಲಾಗಿತ್ತು ಪ್ರಯಾಣಕ್ಕೆ ಉಪಯೋಗಿಸುವ 
ಗಾಡಿ, ಅದಕ್ಕೆ ಕಟ್ಟಿರುವ ಕುದುರೆಗಳು, ಅವುಗಳನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳುವುದಕ್ಕೆ 
ಉಪಯೋಗಿಸುವ ಲಗಾಮು, ಗಾಡಿಯನ್ನು ನಡೆಯಿಸುವ ಸಾರಥಿ - ಇವುಗಳೆಲ್ಲವೂ 
ಸರಿಯಾಗಿರುವವನ ಪ್ರಯಾಣವು ಸುಪಥವಾಗಿ ಸಾಗುತ್ತದೆ. ಹಾಗಿಲ್ಲದೆ ಇವುಗಳು 
ಸರಿಯಾಗಿಲ್ಲದವನ ಪ್ರಯಾಣವು ಯಾವುದೋ ಒಂದು ಕೊರಕಲಿಗೆ ಬೀಳುತದೆ. 
ಇದರಂತೆ ಇಂದ್ರಿಯ, ಮನಸ್ಸು ಬುದ್ಧಿ ಅಥವಾ ವಿಜ್ಞಾನ - ಇವುಗಳೆಲ್ಲವೂ 
ಸರಿಯಾಗಿರುವವನ ಸಾಧನವು ಆ ವಿಷ್ಣುವಿನ ಹರಮ ಪದವನ್ನು ಮುಟ್ಟಿಸುತದೆ ; 
ಹಾಗಿಲ್ಲದವನು ಸಂಸಾರದಲ್ಲಿ ತೊಳಲತಾನೆ - ಎಂದು ತಳಿಸದ್ದಾಗಿದೆ. ವಷ್ಣುವೆಂದರೆ 
'ಸರ್ವವ್ಯಾಪ ಕನಾದ ಪರಮಾರ್ಥತತ ವು; ಅದು ನಮ್ಮೆಲ್ಲರಿಗೂ ಆತ್ಮನೇ ಆಗಿರುತ್ತದೆ. | 
ಹೀಗಿರುವಲ್ಲಿ ಪ್ರಯತ್ನಮಾಡಿದವರಿಗೆಲ್ಲ ಅದರ ನಿಜವು ತಿಳಿಯಬರಬೇಕಲ್ಲವೆ ? - 
ಎಂದರೆ ಹಾಗಲ್ಲ, ಪರಮಾತ್ಮತತ್ತ್ವವು ಎಲ್ಲಕ್ಕೂ ಆತ್ಮನಾಗಿರುವದರಿಂದಲೇ ಎಲ್ಲಕ್ಕೂ 
ತೀರ ಒಳಗಿರುತದೆ; ಎಲ್ಲಕ್ಕಿಂತಲೂ ತೀರ ಸೂಕ್ಷ್ಮಃ ವಾಗಿರುತದೆ. ಆ ಸೂಕ್ಷ್ಮ ತತ್ತ್ವವನ್ನು 
ಸೂಕ್ಚ್ಮ ದೃಷ್ಟಿಯಿಂದಲೇ ಕಾಣುವದಕ್ಕೆ ಆದೀತು; ಸ್ಥೂಲ ದೃಷ್ಟಿಯವರಿಗೆ ಆಗಲಾರದು. 
ಆದರಿಂದ ಆ ಪರಮಾರ್ಥತತ್ತ ನೃ ಸರ್ವಸೂಕ್ಷ ತ ವದು ಹೇಗೆ? - 
ಎಂಬುದನ್ನು ಇಲ್ಲಿ ವಿವರಿಸಿ ತಿಳಿಸುತಿದಾರೆ. 

ಈ ನಮ್ಮ ಇಂದ್ರಿಯಗಳು ಸ್ಫೂಲವಸ್ತುಗಳನ್ನು ಮಾತ್ರ ತಿಳಿಸಿಕೊಡಬಲ್ಲವು. 
ಏಕೆಂದರೆ ಅವು ಪಂಚಭೂತಗಳಿಂದಲೇ ಹುಟ್ಟಿ ಹೊರಗಿನ ಭೌತಿಕ ವಸುಗಳನ್ನು 
ಮಾತ್ರ ತಿಳಿಯಬಲ್ಲವಾಗಿರುತವೆ. ಈ ಇಂದ್ರಿ ee ಹೊರಗಿನ ವಸುಗಳನ್ನು 
ಬೆಳಗಬಲ್ಲ ಶಕ್ತಿಯುಳ್ಳ ವಾದ, ಧಿಂದ ಸ ಸೂಕ್ಸ್ಮ್ಮವೇ ಆದರೂ, BN 
ಕಾರಣವಾಗಿರುವ ನ ಇನ್ನೂ ಸೂಕ್ಷ್ಮ ವಾಗಿರುತವೆ. ಕಾರ್ಯಕ್ಕಿಂತ 


ಕಾಠಕೋಪನ್ಯಾಸಮಂಜರಿ ೧೫೫ 


ಕಾರಣವು ಸೂಕ್ಷ್ಮಃ ವಾಗಿರುತದೆ. ಅದಕ್ಕಿಂತ ವ್ಯಾಪಕವಾಗಿರುತದೆ, ಮತ್ತು ಅದರ 
ಆತ್ಮನೇ ಎಂದರೆ ತಿರುಳೇ ಆಗಿರುತದೆ - ಎಂಬುದು ಲೋಕದಲ್ಲಿ ಪ್ರಸಿದ್ಧವಾಗಿರುತದೆ. 
ಹೇಗೆ ಮಡಕೆ, ಕುಡಿಕೆ - ಮುಂತಾದ ಕಾರ್ಯ ವಸುಗಳ ಕಾರಣವಾಗಿರುವ ಮಣು 
ಹೆಚ್ಚುಸೂಕ್ಷ್ಮವಾಗಿದ್ದು ಆ ಮಣ್ಣಿನ ಕಾರ್ಯಗಳಿಗೆ ವ್ಯಾಪಕವಾಗಿರುವದೋ, ಹೇಗೆ 
ಅದು ಆ ಪದಾರ್ಥಗಳ ತಿರುಳೇ ಆಗಿರುವದೋ ಹಾಗೆಯೇ ಇಲ್ಲಿಯೂ ತಿಳಿಯಬೇಕು. 
ಇಂದ್ರಿಯಗಳ ಸ್ವರೂಪವೇ ಮೊದಲು ನಮಗೆ ಗೋಚರವಾಗುವಂತಿಲ್ಲ. 
ಇಂದ್ರಿಯಗಳಿಂದ ಹೊರಗಿನ ವಸ್ತುಗಳನ್ನು ನಾವು ತಿಳಿಯಬಹುದೇ ಹೊರತು, 
ಅವುಗಳಿಂದ ಆ ಇಂದ್ರಿಯಗಳನ್ನೇ ಅರಿಯುವುದಕ್ಕೆ ಆಗಲಾರದು. ಕಣ್ಣಿನ ಇಂದ್ರಿಯವು 
ರೂಪವನ್ನೇ ಕಂಡೀತೇ ಹೊರತು ಕಣ್ಣನ ಇಂದ್ರಿಯದ ಸ್ವರೂಪವನ್ನೇನೂ 
ಕಂಡುಕೊಳ್ಳಲಾರದು ; ಹೀಗೆಯೇ ಶ್ರೋತ್ರವು ಶಬ್ದವನ್ನು ಅರಿತೀತೇ ಹೊರತು 
ಶ್ರೋತ್ರದ ಸ್ವರೂಪವನ್ನೇ ಅರಿಯಲಾರದು. ಹೀಗೆ ಎಲ್ಲಾ ಇಂದ್ರಿಯಗಳ 
ವಿಷಯದಲ್ಲಿಯೂ ಅರಿಯಬೇಕು. 

ಈ ಇಂದ್ರಿಯಗಳ ಕಾರಣವಾಗಿರುವ ಅರ್ಥಗಳಿಗಿಂತಲೂ ಅವುಗಳಿಗೂ 
ಕಾರಣವಾಗಿರುವ ಮನಸ್ಸು- ಸಂಕಲ್ಪವಿಕಲ್ದಾತಕವಾದ ಅಂತಃಕರಣವು ಹೆಚ್ಚಿನದು. 
ಅದು ಅದಕ್ಕಿಂತಲೂ ಸೂಕ್ಷ್ಮ ವೂ ವ್ಯಾಪಕವೂ ಅವುಗಳ ಆತ್ಮವೂ ಆಗಿರುತದೆ. ಈ 
ಮನಸನ್ನು ಯಾರೂ ಕಂಡವರಿಲ್ಲ ಆದರೂ ಅದರ ಹಾವಳಿಗೆ ಈಡಾಗದೆ 
ಇರುವವರು ಮಾತ್ರ ಯಾರೂ ಇಲ್ಲ, ಶಾಸ್ತ್ರಕಾರರು ಹೇಳುವುದೇನೆಂದರೆ ಮನಸ್ಸು 
ತನ್ನ ಸಂಕಲ್ಪಗಳಿಂದಲೇ ಇಂದ್ರಿಯಗಳ ರೂಪವನ್ನು ತಳೆಯುತಿದೆ. ಕೇಳಬೇಕು ಎಂದು 
ಸಂಕಲ್ಲಿಸಿದರೆ' ಕೂಡಲೆ ಅದು ಶ್ರೋತ್ರೇಂದ್ರಿಯವಾಗುತದೆ, ಕಾಣಬೇಕು ಎಂದು 
ಸಂಕಲ್ಪಿಸಿದರೆ ಚಕ್ಷುರಿಂದ್ರಿಯವಾಗುತದೆ ಇತ್ಯಾದಿ. ಕನಸಿನಲ್ಲಿ ನಮ್ಮ ಮನಸೊಂದೇ 
ಎಲ್ಲಾಇಂದ್ರಿಯಗಳೂ ಆಗಿ ನಮ್ಮ ಹೊರಗೆ ಶಬ್ದಸರ್ಶರೂಪರಸಗಂಧಗಳಿರುವಂತೆ 
ತೋರಿಸುತಿರುವದು ನಮಗೆಲ್ಲರಿಗೂ ಪ್ರಸಿದ್ಧವಷ್ಟೆ 7 ಇದರಂತೆ 
ಜಾಗ್ರದವಸ್ಥೆಯಲ್ಲಿಯೂ ತಿಳಿಯಬೇಕು. ಈ ಮನಸ್ಸೇ ಇಂದ್ರಿಯಗಳಿಗೂ 
ಕಾರಣವಾಗಿರುವ ಅರ್ಥಗಳ ಆತ್ಮನು.. ಅದನ್ನು ಅರಿತುಕೊಂಡರೆ ಅರ್ಥಗಳನ್ನೂ 
ಅಂದ್ರಿಯಗಳನ್ನೂ ಅರಿತುಕೊಂಡಂತೆ ಆಯಿತು. 

ಈ ಮನಸ್ತುಎಡೆಬಿಡದ ಸಂಕಲ್ಪ ವಿಕಲಗಳನ್ನು ಮಾಡುತಲೇ ಇರುತದೆ. ಇದಕ್ಕೆ 
ನಾನೇಕ ಹೀಗೆ ಹರಿದಾಡುತಿದೇನೆ ೫- ವಿಕಿ ಅದಕ್ಕೆ ಎಂದಿಗೂ 
ತಿಳಿಯಲಾರದು. 'ಚಳ್ಲಾಲಂ ಹಿ ಮನಃ ಕೃಷ್ಣೆ ಏಂದು ಅರ್ಜುನನು ಕೇಳುವಾಗ ಅವನಿಗೆ 
ಗಾಳಿಯ ಮೂಟೆ ಮಾಡುವದಕ್ಕಿಂತಲೂ ಮನಸನ್ನು ನಿಲ್ಲಿಸಿಕೊಳ್ಳುವದು ಕಡು 


ಗಳ 


೧೫೬ ಪರಮಾತನ ಸರ್ವವಾ ಪಕತ್ವ , ಸರ್ವಸೂಕ್ಮ್ಮತ 


ಕಷ್ಟವೆಂಬುದರ ಅರಿವು ಆಗಿತ್ತು "ಮನಸೆನ್ನ ಮಾತ ಕೇಳದು' ಎಂದು ದಾಸರು 
ಶ್ರೀಹರಿಯ ಪ್ರಾ ರ್ಥನೆಯನ್ನು ಮಾಡುವಾಗ ಹೇಳಿದ್ದು ಸಾಧಕರೆಲ್ಲರೂ 
ತಿಳಿದಿರಬೇಕಾದ ತತ್ತ್ವವು. ಈ 'ಮನ ಸಿಗಿಂತ ಬುದ್ಧಿಯು, ಎಂದರೆ ನಿಶ್ಚಯವೇ 
ಮುಂತಾದ ವೃತಿಗಳುಳ್ಳ ಅಂತಃಕರಣದ ಕಾರಣವಾದ "ಭೂತಸೂಕ್ಷ್ಮ ವು ಹೆಚ್ಚಿನದು. 
ಅದರ ವಶದಲ್ಲಿ ಮನಸ್ಸು ಇರುವುದಾದ್ದರಿಂದ ಮನಸ್ಸಿಗಿಂತ ಸೂಕ್ಷ್ಮವೂ ಹೆಚ್ಚು 
ವ್ಯಾಪಕವೂ ಮತ್ತು ಅದಕ್ಕೆ ಪ್ರತ್ಯಗಾತ್ಮವಾದದ್ದೂ ಆಗಿರುತದೆ, ಈ ಬುದ್ಧಿ ಈ 
ಬುದ್ದಿಯನ್ನೇ ಹಿಂದೆ ವಿಜ್ಞಾನವೆಂಬ ಸಾರಥಿ ಎಂದು ನಾವು ಕರೆದಿರುವದು. ಇದರ 
ಹೊಣೆಗಾರಿಕೆಯು ಈ ಪ್ರಯಾಣದಲ್ಲಿಬಹಳ ಹೆಚ್ಚಿನದಾಗಿರುತದೆ. ದೂರಕ್ಕೆ ಕಾಣುವ 
ಬಿಸಿಲುಕುದುರೆಯನ್ನೇ ನಿಜವಾದ ನೀರೆಂದು ಭ್ರಮಿಸಿದವರಿಗೆ ಆಗುವಂಥ ಅನರ್ಥವೇ 
ಈ ಬುದ್ಧಿಯ ಮಿಥ್ಯಾನಿಶ್ಚಯದಿಂದ ಆಗಿಬಿಡುವದು. ಆದ್ದರಿಂದ ಇದು ಸಂಸ್ಕೃತವಾದ 
ಬುದ್ದಿಯೇ ಆಗಿರಬೇಕು. 
ಬುದ್ಧಿಗಿಂತಲೂ ಮಹಾನಾತ್ಮನು ದೊಡ್ಡವನು, ಮಹಾನಾತ್ಮನೆಂದರೆ 
ಹಿರಣ್ಯಗರ್ಭನ ಬುದ್ಧಿ; ಅದಕ್ಕೆ ಮಹಾನ್‌, ಮತಿ ಬ್ರಹ್ಮ ಪುರ, ಬುದ್ದಿ ಖ್ಯಾತಿ, 
ಈಶ್ವರ, ಪ್ರಜ್ಞಾ ಸೆಂಬಿತ್‌, ಚತ ಸ್ಮೃತಿ - ಎಂಬ ಬಗೆ ಬಗೆಯ ಹೆಸರುಗಳನ್ನು 
ಸೃ ತೆಯಲ್ಲಿ ಕೊಟ್ಟಿರುತ್ತದೆ. ಹಿರಣ್ಯ ಗರ್ಭನ ಬುದ್ಧಿಯು ಸಮಷ್ಟಿ ನಮ್ಮಗಳ ಬುದ್ದಿಯು 
ಷ್ಟಿ ಬ ಸೃಷ್ಟಪ್ರಪಂಚದಲ್ಲಿರುವವರೆಲ್ಲ ಸ್ಪಸ್ಟವನ್ನನುಭವಿಸುವವನಿಗೆ ಅಧೀನ 
ರಾಗಿರುವಂತೆ, ಹಿರಣ್ಯಗರ್ಭನ ಕಲ್ಪದಲ್ಲಿರುವವರಿಗೆಲ್ಲಅವನಿಗಧೀನವಾಗಿ ನಡೆಯುವ 
ಬುದ್ಧಿ ಇರುತದೆ. 
ಈ ಮಹತ್ತಿಗಿಂತ ಅವ್ಯಕವು ಹೆಚ್ಚಿನದು. ಈ ಅವ್ಯಕ್ತವನ್ನು ಎರಡು 
ದೃಷ್ಟಿಯಿಂದ ನೋಡಬೇಕು. ಹೇಗೆ ಸಮಪ್ಪಿಮನಸ್ಸು ಸಮಷ್ಟಿ ಬುದ್ದಿ - ಎಂದು ಅಧಿ 
ಹೇಳಲಾಗಿದೆಯೋ ಹಾಗೆ ಆ ಸಮಷ್ಟಿಬುದ್ಧಿಗೂ 
ಕಾರಣವಾಗಿ, ಅದಕ್ಕಿಂತಲೂ ವ್ಯಾಪಕವಾಗಿ ಜಗತಿಗೆಲ್ಲ ಬೀಜವಾಗಿರುವ 
ಅವ್ಯಾಕೃತನಾಮರೂಪತತ್ತ್ವವೇ ಅವ್ಯಕ್ತವು ಎಂದು ಇಡಿಯಜಗತಿನ ದೃಷ್ಟಿಯಿಂದ 
ನೋಡಿ ಹೇಳುವ ಮಾತು. ಆದರೆ ಸಕ ಿಗರ್ಭನ ಬುದ್ದಿಗೆ ಅದೀನವಾಗಿ ನಮ್ಮ 
ಬುದ್ಧಿಗಳಿರುವವಷ್ಟೆ? ಅವುಗಳ ದೃಷ್ಟಿಯಿಂದ ನೋಡಿದರೆ ಬುದ್ಧಿಗಿಂತ 
ಮಹಾನಾತ್ಮನೇ ನಂಜಕಿ ಜೀವನೇ ಹೆಚ್ಚಿನವನು. ಏಕೆಂದರೆ ಜೀವನಿಗೆ ಅಧೀನ 
ವಾಗಿಯೇ ಬುದ್ಧಿ ಮನಸ್ಸು ಇಂದ್ರಿಯಗಳು - ಮುಂತಾದವುಗಳೆಲ್ಲವೂ 
ವ್ಯಾಪಾರಮಾಡುತಿರುವವು. ಈ ಜೀವನೆಂಬ ಮಹಾನಾತ್ಮನಿಗಿಂತಲೂ ಅವ್ಯಕವೇ 
ಹೆಚ್ಚಿನದು ಎಂದರೆ ಅವಿದ್ಯೆಯೇ ಹೆಚ್ಚಿನದು. 


ಕಾಠಕೋಪನ್ತಾಸಮಂಜರಿ ೧೫೭ 


ಇಲ್ಲಿ ಅವ್ಯ ಕವೆಂಬ ಶಬ್ದಕ್ಕೆ ಹೀಗೆ ಅವಾ ಿಕ್ಷತನಾಮರೂಪ, ಮತ್ತು ಅವಿದ್ಯೆ 
ಎಂಬ ಎರಡರ್ಥವನ್ನು ಭಾಷ್ಯ ಚ ಕೊಟ್ಟಿರುವದರ ಮರ್ಮವನ್ನು | 
ಮನಗಾಣುವದು ಅವಶ್ಯವು. 'ಎಕೆಂದರೆ ಪ್ರ ವಿಷಯದಲ್ಲಿ ಜಿಜ್ಞಾಸುಗಳಿಗೆ ತಪ್ಪು 
ಅಭಿಪ್ರಾಯವು ಆಗುವ ಸಂಭವವಿದೆ. ಅವಿದ್ಯೆ ಎಂದರೇನು 9 ಇದನ್ನು 
ಸೂತ್ರಭಾಷ್ಯದಲ್ಲಿ ಶಂಕರಾಚಾರ್ಯರು ಸುಸ್ಸುಟವಾಗಿ ವಿವರಿಸಿ ತಿಳಿಸಿರುತಾರೆ. 
ನಿಜವಾಗಿ ನೋಡಿದರೆ ಅದ್ವಿತೀಯವಾದ ಪರಮಾತ್ಮನೆಂಬ ತತ್ತೃವೊಂದೇ 
ಇರತಕ್ಕದ್ದು; ಮಿಕ್ಕದ್ದೆಲ್ಲವೂ ಅನೃತ, ಹುಸಿತೋರಿಕೆ. ಆತ್ಮನಿಗೆ ಅಧೀನವಾಗಿದ್ದು 
ಕೊಂಡು ಆತ್ಮತತ್ತ್ವಕ್ಷಿಂತ ಬೇರೆಯೆಂದಾಗಲಿ ಬೇರೆಯಲ್ಲವೆಂದಾಗಲಿ ಹೇಳುವುದಕ್ಕೆ 
ಬಾರದಂಥ ಸ್ವರೂಪದ್ದು ಅನಾತ್ಮವಾದ ನಾಮರೂಪವೆಂಬುದು. ಈ 
ನಾಮರೂಪಗಳಿಂದಾಗಿರುವ ಶರೀರೇಂದ್ರಿಯಮನೋಬುದ್ಧಿಗಳನ್ನೂ ಮತ್ತು ತಮ್ಮ 
ಆತ್ಮನಾಗಿರುವ ಪರಮಾರ್ಥ ತತ್ತವನ್ನೂ ವಿಂಗಡಿಸಿ ತಿಳಿಯಲಾರದೆ, ಜನರು 
ಒಂದರಲ್ಲೊಂದು ಕಲೆಬೆರಕೆಮಾಡಿಕೊಂಡು ನಾನು, ನನ್ನದು - ಎಂದು 
ವ್ಯವಹರಿಸುತ್ತಿರುವರು. "ನಾನು' ಎಂಬುದರಲ್ಲಿ ಆತ್ಮ ಅನಾತ್ಮ - ಅವೆರಡರ 
ಕಲೆಬೆರಕೆಯಿದೆ ಎಂದು ನಮಗೆ ಯಾರಿಗೂ ತಿಳಿಯುವದೇ ಇಲ್ಲ 
ಕನಸುಕಾಣುತಿರುವವನಿಗೆ ತಾನೊಬ್ಬನೇ ಅಲ್ಲಿರುತಿದ್ದರೂ ಅಲ್ಲಿ ತನ್ನ 
ಶರೀರೇಂದ್ರಿಯಾದಿಗಳೂ ನಿಜವಾಗಿರುವಂತೆಯೂ ತನಗಿಂತ ಬೇರೆಯಾದ 
ಹೊರಗಿನ ಪ್ರಪಂಚವೊಂದು ನಿಜವಾಗಿಯೇ ಇರುವಂತೆಯೂ ಅಲ್ಲಿರುವ ಅನೇಕ 
ಜೀವರುಗಳೊಡನೆ ತಾನು ವ್ಯವಹರಿಸುತಿರುವಂತೆಯೂ ಕಾಣುವದಿಲ್ಲವೆ ? 
ಅದರಂತೆಯೇ ಈಗಲೂ ನಮಗೆ ನಾವು ಶರೀರೇಂದ್ರಿಯಾದಿಗಳುಳ್ಳ 
ಜೀವರುಗಳೆಂದೂ ಕಾರಕಗಳಿಂದ ಕ್ರಿಯೆಗಳನ್ನು ಮಾಡಿ ಆಯಾ ಫಲವನ್ನು 
ಅನುಭವಿಸುವವರೆಂದೂ ನಮ್ಮಂತೆ ಅನೇಕ ಜೀವರುಗಳು ಈ ಪ್ರಪಂಚದಲ್ಲಿದ್ದು 
ಕೊಂಡು ನಮ್ಮೊಡನೆ ವ್ಯವಹರಿಸುತ್ತಿರುವರೆಂದೂ ಗಟ್ಟಿಯಾದ ನಂಬಿಕೆಯಾಗಿ 
ಬಿಟ್ಟಿರುವದು. ನಮಗೆಲ್ಲ ಸ್ವಾಭಾವಿಕವಾಗಿರುವ ಈ ಅನಾದಿಯಾದ ತಪ್ಪುತಿಳಿವಳಿಕೆಗೆ 
ಅವಿದ್ಯೆಯೆಂದು ಹೆಸರು. ಅವಿದ್ಯೆಯಿಂದಲೇ ಅದ್ದಿಕೀಯನಾದ ಆತ್ಮನಲ್ಲಿ 
ನಿಜವಾಗಿಲ್ಲದ ನಾಮರೂಪಗಳು ತೋರುತಿರುವವು. ಆ ನಾಮರೂಪಗಳು 
ಅವ್ಯಾಕೃತವಾಗಿರುವಾಗ - ಎಂದರೆ ಬಿಡಿಬಿಡಿಯಾಗಿಲ್ಲದೆ ಆತ್ಮನಲ್ಲಿಯೇ 
ಒಂದಾಗಿರುವಂತೆ ಇರುವಾಗ ಅವಕ್ಕೆ ಅವ್ಯಕ್ತ ಅಥವಾ ಮಾಯೆ ಎಂದೂ ಹೆಸರು. 
ಈ ಮಾಯೆಯೆಂಬುದು ವಿಚಾರಮಾಡಿದರೆ ನಿಜವಾಗಿಲ್ಲವೇ ಇಲ್ಲಎಂದು ಜ್ಞಾನಿಗಳಿಗೆ 
ತೋರುವದು ; ಆದರೆ ಅವಿವೇಕಿಗಳಿಗೆಲ್ಲ ಅವುಗಳೂ ಅವುಗಳಿಂದಾಗಿರುವ 
ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೆವಿಕ - ಎಂಬ ವಿಂಗಡವುಳ್ಳ ಪ್ರಪಂಚವೂ 


೧೫೮ ಸರಮಾತನ ಸರ್ವವ್ಯಾಪಕತ್ತ ಸರ್ವಸೂಕ್ಮ್ಮತ್ತ 


ಗಟ್ಟಿಯಾಗಿರುವ ತತ್ತ್ಯವೆಂಬ ಬಯಲು ಭ್ರಮೆಯು ಅನಾದಿಯಾಗಿದ್ದುಕೊಂಡು 
ಕಾಡುತಿರುವದು. 

ಹೀಗೆ ಅವಿದ್ಯೆ, ಅವಿದ್ಯೆಯಿಂದ ಕಲಿತವಾಗಿರುವ ಮಾಯೆ - ಇವೆರಡನ್ನೂ 
ಅವ್ಯ ಕವೆಂಬ ಹೆಸರಿನಿಂದ ಈ ಶ್ರುತಿಯಲ್ಲಿ ಕರೆದಿದೆ ಎಂದು ಜಾ ಭ್ಯ 
ಹೇಳಿರುತಾರೆ. ಇವುಗಳೊಳಗೆ ಮಾಯೆ ಗೆ ಅವ್ಯ ಕವೆಂಬಹೆ ಸರು ಏತಕ್ಕೆ 
ಬಂದಿರುವುಡೆಂದರೆ ಅದು ಆತೃತತ್ತಕ್ಕಿ ಂತ ಜೇರೆಯೆಂದಾಗಲಿ, ಅದೇ ತತ್ತ್ವವೆಂದಾಗಲಿ 
ಹೇಳುವುದಕ್ಕೆ ಬರದೆ ಅನಿರ್ವಚನೀಯವಾಗಿರುವದು. ಇದಕ್ಕೊಂದು ಉದಾಹರಣೆ. 
ನೀರು ನೊರೆಯಾಗಿ ಕಾಣಿಸುವಾಗ, ನೊರೆಯು ತಾನು ತೋರುವ ರೀತಿಯಲ್ಲಿ 
ನೀರಿಗಿಂತ ಬೇರೆಯಾದ ಸ್ವತಂತ್ರ ವಸುವೆ, ಅಲ್ಲವೆ ?- ಎಂದು ವಿಚಾರಮಾಡಿ 
ನೋಡಿರಿ. ನೊರೆ ಎಂದರೆ ನಿಜವಾಗಿ ನೀರೇ ; ನೀರನ್ನು ಬಿಟ್ಟು ನೊರೆ ಎಂದಿಗೂ 
ಬೇರೆಯಿರುವಂತಿಲ್ಲ ಆದ್ದರಿಂದ ಅದು ನೀರಿಗಿಂತ ಬೇರೆಯಾದ ಸ್ವತಂತ್ರ ವಸುವಲ್ಲ 
ಹಾಗಾದರೆ ಅದು ಬರಿಯ ನೀರೇಯೊ ? - ಎಂದರೆ ಹಾಗೂ ಇಲ್ಲ ಏಕೆಂದರೆ ಇದು 
ನೀರು, ನೊರೆ - ಎಂಬ ಭಿನ್ನ ಭಿನ್ನವ್ಯವಹಾರವು ಇರುವದು ನಮ್ಮ ಅನುಭವದಲ್ಲಿದೆ. 
ಇದರಂತೆಯೇ ಮಾಯಿ ಎಂಬುದೂ ತಾನು ತೋರುವ ನಾಮರೂಪಗಳ ರೂಪದಲ್ಲಿ 
ಪರಮಾತ  ತತ್ತ್ವಕ್ಕಿಂತ ಬೇರೆಯೆಂದಾಗಲಿ ಬೇರೆಯಲ್ಲವೆಂದಾಗಲಿ ಹೇಳುವ ಕ್ಕೆ 
ಬಾರದೆ ಇರುವದರಿಂದ ಅದು ಅವ್ಯಕವು, ಎಂದರೆ ಅನಿರ್ವಚನೀಯ ಪದಾರ್ಥವು. 
ಆದರೆ ಅದರ ತಿರುಳೇನು ? ಎಂದು ವಿಚಾರ ಮಾಡುವಾಗ ನಿಜವಾಗಿ ಅದು 
ಪರಮಾತ್ಮನೇ. ಹಗ್ಗದಲ್ಲಿ ಹಾವು ತೋರಿದ ಮಾತ್ರದಿಂದ ಹಗ್ಗಕ್ಕಿಂತ ಹಾವು 
ಬೇರೆಯಾದ ತತ್ತ್ವವೆಂದು ಯಾರೊಬ್ಬರೂ ಎಣಿಸುವದಿಲ್ಲ; ಅಲ್ಲವೆ ? ಅದರಂತೆ 
ಮಾಯೆಯು ಪರಮಾತ್ಮನಿಗಿಂತ ಬೇರೆಯಲ್ಲ ಅದರ ನಿಜವು "ಪರಮಾತ್ಮನೇ. 
ಇದಂತಿರಲಿ. ಹೀಗೆ ಆತ್ಮನಿಗಿಂತ ES ಆತ್ಮತತ ನೇ ಎಂದಾಗಲಿ 
ಹೇಳುವದಕ್ಕೆ ಬಾರದೆ ಇರುವ ಸ್ವಭಾವದಾದ್ದರಿಂದ ನ ನಾಮರೂಪಪೆಂಬ ಮಾಯೆಯು 
"ಅವಕ ವೆನಿಸಿರುತದೆ. 

ಇನ್ನು ಅವಿದ್ಯೆಯೊ? ಎಂದರೆ ಅದೂ ಅವ್ಯಕವೇ. ಏಕೆಂದರೆ ತಾನು ಹೊರಕ್ಕೆ 
ವ್ಯ ಕವಾಗಿ ತೋರಿಕೊಳ ದೆಯೇ ಆತ್ಮನು ಬುದ್ಧಿ ಮನಸ್ಸು, ಇಂದ್ರಿಯ - 
ಮುಂತಾದವುಗಳಿಂದ ಕೂಡಿದವನೆಂಬ ಭಾವ Rd ಗಟ್ಟಿಗೊಳಿಸುತ್ತಾ ಜೀವನ 
ವ್ಯವಹಾರವೆಲ್ಲವನ್ನೂ ಸಾಗಿಸುವದು. ಸೂತ್ರಧಾರನು ನಾಟಕಕ್ಕೆ ಹಿಂದೆಯೇ ಇದ್ದು 
ಹೇಗೆ ಎಲ್ಲವನ್ನೂ ನಿರ್ವಹಿಸುವನೋ ಹಾಗೆಯೇ ಈ ಅವಿದ್ಯೆಯೂ ಆತ್ಮನ ಹಿಂದೆ 
ಇದು ುಇವನಜಿ ಜೀವತ್ತನ್ಮ ವಹಾರವೆಲ್ಲವನ್ನೂ ಸಾಗಿಸುತಿರುತದೆ. ಆದ್ದರಿಂದ ಅವಿದ್ಯೆ ಯು 


ಕಾಠಶಕೋಪನ್ಯಾಸಮಂಜರಿ ೧೫೯ 


ಇಲ್ಲಿಯವರೆಗೆ ಇಂದ್ರಿಯಗಳಿಂದ ಮೊದಲುಮಾಡಿಕೊಂಡು 
ಅವ್ಯಕ್ತದವರೆಗಿನ ತತ್ತ್ವಗಳನ್ನು ಒಂದಕ್ಕಿಂತ ಒಂದು ಸೂಕ್ಷ್ಮವಾದದ್ದು ಎಂದು 
ತಿಳಿಸಿಕೊಟ್ಟದ್ದಾಯಿತು. ಇವುಗಳಲ್ಲೆಲ್ಲ ಜೀವನು ಸರ್ವವ್ಯಾಪಕನು, ಅವನಿಗಿಂತಲೂ 
ಅವಿದ್ಯೆಯು ವ್ಯಾಪಕವು ಎಂದು ತಿಳಿದದ್ದಾಯಿತು. ಈ ಅವಿದ್ಯೆಯ ಮಹತ್ತ್ವವನ್ನು 
ತಿಳಿದುಕೊಳ್ಳುವದು ಬಲುಕಷ್ಟ ಏಕೆಂದರೆ ಇದು ಅವ್ಯಕವಾಗಿದ್ದುಕೊಂಡಿರುವದರಿಂದ 
ನಮಗೆ ಅವಿದ್ಯೆಯಿದೆ ಎಂಬುದೇ ತಿಳಿಯುವಂತಿರುವದಿಲ್ಲ ನಿಮ್ಮ ತಿಳಿವಳಿಕೆಯು 
ಅವಿದ್ಯೆ ಎಂದು ಯಾರಾದರೂ ಹೇಳಿದರೆ ನಮಗೆ ಸಿಟ್ಟುಬರುತದೆ. ಜೀವರು ತಾವು 
ವ್ಯವಹಾರಚತುರರೆಂದೇ ಕೊಚ್ಚಿಕೊಳ್ಳುತ್ತಾ ಸಂಸಾರದಲ್ಲಿ ಸುಖದುಃಖಗಳಿಂದ 
ಚಡಪಡಿಸುತಿರುವದನ್ನು ಎಲ್ಲೆಲ್ಲಿಯೂ ಕಾಣಬಹುದು. ಸಾಧುಸಂತರೇ ಹುಚ್ಚರಾಗಿ 
ಕಾಣುವರು ; ಅವರಿಗೆ ಸಂಸಾರದ ಭೋಗವನ್ನು ಅನುಭವಿಸುವ 
ಯೋಗ್ಯತೆಯಿಲ್ಲವೆಂದೇ ಸಾಮಾನ್ಯರ ಭಾವನೆ. ತಾನು ನಿಜವನ್ನು ಅರಿತಿರುವನೆಂದು 
ಹೆಮ್ಮೆಪಡುತ್ತಾ ಮಿಕ್ಕವರಿಗೂ ತಿಳಿವಳಿಕೆ ಹೇಳುವದಕ್ಕೆ ಮುಂದುವರಿಯುತಿರುವವರಾಗಿ 
ದುಃಖವನ್ನನುಭವಿಸುತಲೇ ಇರುವ ದಡ್ಡರಿಗೆ ಈ ಲೋಕದಲ್ಲೇನು ಕೊರತೆಯಿದೆ? 
ಇರುವವರಲ್ಲಿ ಅಂಥವರೇ ಬಹಳ. ಅವ್ಯಕವಾದ ಅವಿದ್ಯೆಯ ಉಪಟಳಕ್ಕೆ 
ಸಿಕ್ಕಿರುವವರಲ್ಲಿ ಕೆಲವರು ಸಾಧುಜನರ ಸೇವೆಯನ್ನು ಮಾಡಿ ಅವರಿಂದ 
ಉಪದೇಶವನ್ನು ಪಡೆದುಕೊಳ್ಳಬೇಕೆಂದೂ ಹವಣಿಸುತಿರುತಾರೆ. ಆದರೆ ತಮ್ಮತಮ್ಮ 
ಕಾಮನೆಗಳನ್ನು ಪರಿಪೂರ್ತಿಮಾಡುವ - ಮಕ್ಕಳುಮರಿ, ಸಂಪತ್ತು ಅಧಿಕಾರ - 
ಮುಂತಾದವುಗಳ ವಿಷಯದ ವಿಚಾರಗಳಲ್ಲಿಯೇ ಅವರು ಜ್ಞಾನಿಗಳ ಬುದ್ಧಿವಾದವನ್ನು 
ಅಪೇಕ್ಸಿಸುತ್ತಿರುತ್ತಾರೆ. ಎಲ್ಲಿಯೋ ಒಬ್ಬೊಬ್ಬರು ಪೂರ್ವಪುಣ್ಯಪರಿಪಾಕದಿಂದ 
ಪರಮಾರ್ಥವನ್ನರಿಯದೆ ಹೀಗೆ ತಾವು ಸಂಸಾರದಲ್ಲಿಸಂಕಟಪಡುತಿದೇವೆಯೆಂದರಿತು 
ನಿಜವಾದ ತತ್ತೃವನ್ನು ತಮಗೆ ಉಪದೇಶಿಸಿ ಕತಾರ್ಥರನ್ನಾಗಿ ಮಾಡಬೇಕೆಂದು 
ಬೇಡಿಕೊಳ್ಳುತ್ತಾರೆ. 

ಅಂಥವರಿಗಾಗಿಯೇ ಪ್ರಕೃತಶ್ರುತಿಯು ರಥರೂಪಕಕಲ್ಪನೆಯಿಂದ 
ತತ್ತ ನಿಶ್ಲಯವನ್ನು ಮಾಡಿಕೊಳ್ಳುವ ಉಪಾಯವನ್ನು ಬೋಧಿಸುತಿದೆ. ನಿಮ್ಮ 
ಶರೀರಾದಿಗಳನ್ನು ಪುರುಷಾರ್ಥಕ್ಕೆ ಸಾಧನವಾಗಿ ಮಾಡಿಕೊಳ್ಳಿರಿ. ಪರಮಾರ್ಥ 
ತತ್ತ್ವವು ಬಹಳ ಸೂಕ್ಷ್ಮಃ ವಾಗಿರುತದೆ. ಆದು ಸರ್ವಕಾರಣವಾಗಿಯೂ, ಸರ್ವಕ್ಕೂ 
ವ್ಯಾಪಕವಾಗಿಯೂ, ಸರ್ವಕ್ಕೂ ಆತ್ಮನಾಗಿಯೂ ಇರುತದೆ. ಅದನ್ನೇ ಪುರುಷ - 
ಎಲ್ಲೆಲ್ಲಿಯೂ ತುಂಬಿಕೊಂಡಿರುವ ತತ್ತ್ವ- ಎಂದು ಬಲ್ಲವರು ಕರೆಯುತಾರೆ. ಆ 


೧೬೦ ಅಧ್ಯಾತ್ಮಯೋಗ 


ತತ್ತ್ವವೇ ನಿಮ್ಮ ನಿಜವಾದ ಆತ್ಮನು. ಈ ಇಡಿಯ ಜಗತ್ತುಇಂದ್ರಿಯತತ್ತ್ವ ಅರ್ಥತತ್ತ್ವ 
ಮನಸತ್ತ್ಯ ಬುದ್ಧಿತತ್ತ್ವ ಮಹತತ್ತ್ವ ಅವ್ಯಕ್ತಅಥವಾ ಮಾಯೆ - ಎಂಬ ಕ್ರಮದಿಂದ 
ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿ ವ್ಯಾಪಕವಾಗಿರುವ ತತ್ತ್ವಗಳಿಂದ ಕೂಡಿದ್ದು 
ಇವೆಲ್ಲಕ್ಕೂ ಹಿಂಗಡೆ ಮೂಲಾಧಾರವಾಗಿರುವ ಪುರುಷನೆಂಬ ತತ್ತ್ವದ ತಳಗಟ್ಟಿನ 
ಮೇಲೆ ನಿಂತಿದೆ. ಅಥವಾ ಅದರ ಮೇಲೆ ನಿಂತಿದೆ ಎನ್ನುವದಕ್ಕಿಂತ ಇದರ ನಿಜವೆಲ್ಲ 
ಅದೇ ಆಗಿರುತದೆ ಎಂಬುದೇ ನಿಜವು. ಆದ್ದರಿಂದ ಬರಿಯ ಆಕಾರಕ್ಕೆ 
ಮರುಳಾಗಬೇಡಿರಿ, ಇದರ ನಿಜವೇನು ?- ಎಂದು ವಸ್ತು ತತ್ತ್ವವನ್ನು ವಿಚಾರಿಸಿ 
ಅರಿತುಕೊಳ್ಳಿರಿ ಎಂದು ಶ್ರುತಿಯು ಬೋಧಿಸುತಿರುತದೆ. ಈ ಪುರುಷತತ್ತ್ವವೇ ಕೊನೆ, 
ಅದೇ ಎಲ್ಲಕ್ಕೂ ಪರಗತಿಯು. ಎಲ್ಲವೂ ಅದರಲ್ಲಿ ಅಡಕವಾಗಿದೆ ; ಇದನ್ನು 
ಅರಿತುಕೊಂಡೇ ಸಂಸಾರಿಗಳು ಕೃತಾರ್ಥರಾಗಬೇಕು. ತಮ್ಮ ಪಯಣದ ಕೊನೆಯ 
ಮಜಲನ್ನು ಮುಟ್ಟಿ ಆ ವಿಷ್ಣುವಿನ ಪರಮಪದವನ್ನು ಸೇರಬೇಕು - ಎಂಬುದು 
ವೇದಾಂತದ ಮುಖ್ಯ ಉಪದೇಶ. 

ದೇಹೇಂದ್ರಿಯಾದಿಗಳೆಂಬ ಸಾಧನವನ್ನು ಕ್ರಮವರಿತು ಸರಿಪಡಿಸಿಕೊಂಡು 
ಇವೆಲ್ಲವನ್ನೂ ವ್ಯಾಪಿಸಕೊಂಡಿರುವ ಪದವನ್ನು ಅರಿತುಕೊಳ್ಳುವುದೇ ವಿಷ್ಣು ಪದ 
ಪ್ರಾಪ್ತಿ 


೨೮, ಅಧ್ಯಾತ್ಮಯೋಗ 
೪೮ 


ಏಷ ಸರ್ವೇಷು ಭೂತೇಷು ಗೂಢೋತತ್ಮಾ ನ ಪ್ರಕಾಶತೇ | 
ದೃಶ್ಯತೇ ತ್ವಗ್ಯಯಾ ಬುದ್ಧ್ಯಾ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ Il ೧೨ ॥ 


ಯಚ್ಛೇದ್ವಾಜ್ಮನಸೀ ಪ್ರಾಜ್ಜಸ್ತದ್ಯಚ್ಛೇಜ್ಞಾನ ಆತ್ಮನಿ । 
ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇತ್‌ ತದ್ಯಚ್ಛೇಚ್ಛಾನ ಆತ್ಮನಿ ॥ ೧೩ ॥ 


ಇಂದ್ರಿಯಗಳು, ಅವುಗಳ ಕಾರಣವಾದ ಅರ್ಥಗಳು, ಮನಸ್ಸು 
ಬುದ್ಧಿ ಮಹಾನಾತ್ಮ ಅವ್ಯಕ್ತ ಪುರುಷ - ಇವು ಒಂದಕ್ಕಿಂತ ಒಂದು 
ಪರತರವಾಗಿರುವವು, ಒಂದಕ್ಕಿಂತ ೦ದು ಸೂಕ್ಷ್ಮವೂ ವ್ಯಾಪಕವೂ ಆಗಿದ್ದು 
ಹಿಂದುಹಿಂದಿನದರ ಆತ್ಮವೇ ಆಗಿರುವವು. ಇವುಗಳಲ್ಲೆಲ್ಲ ಪುರುಷನೇ ಎಲ್ಲಕ್ಕಿಂತಲೂ 
ಸೂಕ್ಸ್ಮನು, ಎಲ್ಲಕ್ನೂ ವ್ನಾಪಕನಾಗಿರುವವನು, ಎಲ್ಲಕ್ಕೂ ಆತ್ಮನಾಗಿರುವವನು. 


ಕಾಠಕೋಪನ್ಯಾಸಮಂಜರಿ ೧೬೧ 


ಅವನೇ ಪರಗತಿ, ಅವನನ್ನು ಮುಟಿದರೇ ಪುನರಾವೃತಿಯಿಲ್ಲ ಆದ್ದರಿಂದ 
ವಿವೇಕಯುಕವಾದ ಬುದ್ಧಿಯಿಂದೊಡಗೂಡಿ ಮನಸ್ಸೆಂಬ ಕಡಿವಾಣದಿಂದ 
ಇಂದ್ರಿ ಯಗಳೆಂಬ ಕುದುರೆಗಳನ್ನು ವಶಪಡಿಸಿಕೊಂಡು ಶರೀರವೆಂಬ ರಥವನ್ನು 
ನಡೆಯಿಸಬೇಕು. ಅಂಥ ರಥಿಕನೇ ಆ ವಿಷ್ಣುವಿನ ಪರಮಪದವನ್ನು ಮುಟ್ಟುವನು. 
ಅದನ್ನು ಸೇರಿದವನು ಮತ್ತೆ ಹುಟ್ಟುವದಿಲ್ಲ- ಎಂದು ತಿಳಿಸಿದ್ದಾಯಿತು. 

ಇಲ್ಲಿಯಾರಾದರೂ ಹೀಗೆಂದು ಶಂಕಿಸಬಹುದು : ಎಲ್ಲಿ ಗತಿಯಿರುವದೋ 
ಅಲ್ಲಿ ಆಗತಿಯೂ ಇದ್ದೇ ಇರುತದೆ. ಆದ್ದರಿಂದ ವಿಷ್ಣುವಿನ ಪರಮಪದಕ್ಕೆ ಹೋಗಿ 
ಮುಟ್ಟಿದವನಿಗೂ ಪುನರಾಗಮನವಿರಬೇಕಲ್ಲವೆ ? ಈ ಶಂಕೆಯು ಹೇಳಿದ್ದರ 
ಭಾವವನ್ನರಿಯದೆ ಉಂಟಾಗಿರುತ್ತದೆ. ಏಕೆಂದರೆ ರಥಾದಿಗಳೆಂಬ ಹೆಸರನ್ನು 
ಉಪಯೋಗಿಸಿ ಇಲ್ಲಿ ಒಂದು ರೂಪಕವನ್ನು ಜಿಜ್ಞಾಸುಗಳ ಮುಂದೆ ಇಟ್ಟಿರುತ್ತದೆ. 
ಶರೀರಾದಿಗಳು ರಥಾದಿಗಳಂತೆ ಎಂದು ಹೇಳಿದ ಮಾತ್ರದಿಂದ ನಿಜವಾಗಿ ಶರೀರವನ್ನು 
ಏರಿ ಜೀವನು ಎಲ್ಲಿಗಾದರೂ ಪ್ರಯಾಣವನ್ನುಮಾಡಿ ಆ ವಿಷ್ಣುಪದವೆಂಬ ಸ್ಥಾನವನ್ನು 
ಮುಟ್ಟಬೇಕೆಂಬ ಅಭಿಪ್ರಾಯವೇನೂ ಶ್ರುತಿಗೆ ಇರುವದಿಲ್ಲ ರಥದ ಮೇಲೆ ಪ್ರಯಾಣ 
ಮಾಡುವವನು ಹೇಗೆ ಸಾವಧಾನವಾಗಿ ಕುದುರೆಗಳನ್ನು ಸ  ಸ್ವಾಧೀನದಲ್ಲಿಟ್ಟುಕೊಂಡಿರ 
ಬೇಕೋ ಹಾಗೆಯೇ ಈ ವಿಷ್ಣು ಪದವನ್ನು ಸೇರಬೇಕೆನ್ನುವವರೂ ವಿವೇಕಯುಕರಾಗಿ 
ಮನಸನ್ನೂ ಅದರ ಮೂಲಕವಾಗಿ ಅಂದಿ ್ರಿಯಗಳನ್ನೂ ಬಿಗಿಹಿಡಿದುಕೊಳ್ಳುವದನ್ನು 
ಅಭ್ಯಾಸಮಾಡಬೇಕು - ಎಂದಿಷ್ಟೇ ಇಲ್ಲಿ ವಿವಕ್ಸಿತಾಂಶವು. ರಥದ ದೃಷ್ಟಾಂತದಲ್ಲಿ 
ಪ್ರಯಾಣಿಕನು ಹೋಗಿ ಮುಟ್ಟಬೇಕಾದ ಮಜಲು ಅವನಿಗಿಂತ ವ್ಯತಿರಿಕವಾಗಿರುತದೆ. 
ಪ್ರಕೃತದಲ್ಲಿ ಸಾಧಕನು ಮುಟ್ಟಬೇಕಾಗಿರುವ ವಿಷ್ಣುಪದವೆಂಬುದು ಅವನ 
ಪರಮಾರ್ಥಸ್ಪರೂಪವೇ ಆಗಿರುತದೆ. ಆದ್ದರಿಂದ ಇಲ್ಲಿ ನಿಜವಾಗಿ ನಡೆಯಬೇಕಾದ 
ದಾರಿಯೇನೂ ಇರುವದಿಲ್ಲ ಆದ್ದರಿಂದಲೇ ಮುಮುಕ್ಚುಗಳನ್ನು "ಅನಧ್ಯಗಾ ಅಧ್ದಸು 
ಪಾರಯಿಷ್ಣವಃ ದಾರಿಯನ್ನು ನಡೆಯದೆ ದಾರಿಯ ಕೊನೆಯನ್ನು ಕಾಣುವವರು 
ಎಂದು ಶ್ರುತಿಯು ವರ್ಣಿಸುತಿದೆ. ಆದ್ದರಿಂದಲೇ ಹಿಂದಿನ ಎರಡು ಮಂತ್ರಗಳಲ್ಲಿ 
ಇಂದ್ರಿಯಾದಿಗಳು ಒಂದಕ್ಕಿಂತ ಒಂದು ಸೂಕ್ಷ್ಮತರವಾಗಿ ವ್ಯಾಪಕತರವಾಗಿಯೂ 
ಪ್ರತ್ಯಗಾತ್ಮನಾಗಿಯೂ ಚ ವೆಂದು ತಿಳಿಸಿರುವದು. ಆದ್ದರಿಂದ ಎಲ್ಲಕ್ಕೂ 
ವ್ಯಾಪಕವಾಗಿರುವ ಸರ್ವಪ ್ರತ್ಯಗಾತ್ಮನಾದ ಈ ವಿಷ್ಣುವಿನ ಪರಮಪದವನು ಜಿ 
ಮುಟ್ಟುವವರು ಹಿಂತಿರುಗುವರೆಂಬ ಅಂಜಿಕೆಯಿಲ್ಲ ತನ್ನ ಆತ್ಮನ ಸ್ವರೂಪದಲ್ಲಿಯೇ 
ಅಲ್ಲವೆ, ಪ್ರತಿಯೊಬ್ಬನೂ ಇರುವದು ? ಅಜ್ಞಾನದಿಂದ ಮಾತ್ರವೇ ಅದನ್ನು ಬಿಟ್ಟು 
ಬಲುದೂರಬಂದಿರುತಾನೆ ; ಜ್ಞಾನದಿಂದ ಅದನ್ನು ಮುಟ್ಟಿದಂತಾಗಬೇಕಾಗಿರುತದೆ, 
ಅಷ್ಟೆ 


೧೬೨ ಅಧ್ಯಾತ್ಮಯೋಗ 


ನಮ್ಮೆಲ್ಲರ ಆತ್ಮನೇ ಆಗಿದ್ದರೆ ಈ ಪರಮಪದವು ಎಲ್ಲರಿಗೂ ಏತಕ್ಕೆ 
ಕಾಣಿಸುವದಿಲ್ಲ? ನಮ್ಮ ಆತ್ಮನೇ ನಮಗೆ ಕಾಣಿಸುವದಿಲ್ಲವೆಂಬುದು ಸರಿಯೆ 9 - 
ಎಂದು ನೀವು ಕೇಳಬಹುದು. ಈ ಪ್ರಶ್ನೆಗೆ ಆಗಲೆ ಉತ್ತರವನ್ನು ಹೇಳಿಯೇ ಇರುತ್ತೇವೆ. 
ನಮ್ಮ ಆತ್ಮನಾದರೂ ನಮಗೆ ಕಾಣಿಸದೆ ಇರುವದಕ್ಕೆ ಅಜ್ಞಾನವೇ ಕಾರಣ. ಈ ಆತ್ಮನನ್ನು 
ನಾವೃ ಕಾಣುತಿಲನೆಂಬುದೂ ಸರಿಯಲ್ಲ ಅನೇಕ ಪ್ರಾತ ಜನರ ಸಂದಣಿಯಲ್ಲಿರುವ 
ಮಹಾತ್ಮನೊಬ್ಬನನ್ನು ನಾವು ಗುರುತಿಸ yi ಇರುವಂತೆಯೇ 
ನಮ್ಮಲ್ಲಿದ್ದುಕೊಂಡಿರುವನಾದರೂ ಅವನನ್ನುನಾವು ನಿತ್ಯವೂ ನೋಡುತಲೇ ಇದ್ದರೂ 
ಈ ನಮ್ಮಆತ್ಮನನ್ನೇ ಕಾಣದೆ ಇರುವೆವು. ನಮಗೆ ಆತ್ಮನು ಕಾಣಿಸುತಿಲ್ಲವೆಂಬುದು ಸುಳ್ಳು; 
ಆದರೆ ಅವನ ನಿಜವಾದ ಸ್ಥಿತಿಯಿಂದ ಕಾಣಿಸುತ್ತಿರುವ ವದಿಲ್ಲ ಅಷ್ಟೆ ನೋಡುವ ವನ್ನು 
ಕೇಳುವವನು, ಮೂಸುವವನು, ಮುಟ್ಟುವವನು, ಸ ಚ ಬಾಟಂ ಎಂದು 
ಮುಂತಾಗಿರುವ ವೇಷಾಂತರದಿಂದ ಅದೇ ಆತ್ಮನನ್ನೇ ನಾವು ಪ್ರತಿದಿನವೂ 
ಕಾಣುತಿರುವೆವು. 'ಉತ್ಯಾಮನಂ ಸ್ಥಿತಂ ವಾಪಿ ಭುಳಣ್ಣಾನಂ ವಾ ಗುಣಾನ್ನಿತಮ್‌ 
ವಿಮೂಢಾ ನಾನು ಪಶ್ಯನ್ನಿ ಪಶ್ಯನ್ತಿ ಜ್ಞಾನಚಕ್ಸುಷಃ ॥' (ಗೀ.೧೫.೧೦) ಎಂದು 
ಭಗವಂತನು ಈ ವಿಷಯವನ್ನು de ತಿಳಿಸಕೊಟ್ಟರುತಾನೆ. ದೇಹವನ್ನು ಬಿಟ್ಟು 
ದೇಹಾಂತರಕ್ಕೆ ಹೋಗುತ್ತೇನೆಂಬುದು ಮರಣಕಾಲದಲ್ಲಿ ಸಷ ವಾಗುತದೆ; ಆ ಆತ್ಮನು 
ಯಾರೆಂಬುದನ್ನು ನಾವು ತಿಳಿಯುವದಕ್ಕೆ ಯತ್ತಿಸುವದಿಲ್ಲ “ಅಷ್ಟೆ ಆಗ " ಅಯ್ಯೊ ಪ್ರ 
ದೇಹವನ್ನೂ ದೇಹದ ಗ  ಬಿಟ್ಟುಹೋಗಬೇಕಲ್ಲ ! Ay 
ಚಿಂತೆಯೊಂದೆೇ ನಮ್ಮನ್ನು ಹಡಿದುಕೊಂಡಿರುತದೆ. ಇದರಂತೆ 
ದೇಹದಲ್ಲಿದ್ದುಕೊಂಡಿರುವಾಗಲೂ " ಮನೆಯಲ್ಲಿರುವವನು ಅದಕ್ಕಿಂತ 
ಬೇರೆಯಾಗಿರುವಂತೆ, ಈ ದೇಹೇಂದ್ರಿಯಗಳೊಳಗೆ ಇರುವ ನಾನು ಇವುಗಳಿಗೆ 
ಸಂಬಂಧಿಸದೆ ಬೇರೆಯಾಗಿರಬೇಕಲ್ಲವೆ ?' ಎಂಬ ವಿಚಾರವು ನಮಗೆ ಹುಟ್ಟಿರುವದಿಲ್ಲ 
ಆಗ ದೇಹದ ಅಭಿಮಾನದಲ್ಲಿಯೇ, ದೇಹಕ್ಕಾಗಿ ಮತ್ತು ದೇಹಕ್ಕೆ ಸಬಾ 
ಪುತ್ರಮಿತ್ರಾದಿಗಳಿಗಾಗಿ ದುಡಿಯುವ ಯೋಚನೆಯಲ್ಲಿಯೇ, ನಾವು 
ಮುಳುಗಿರುವೆವು. ಇನ್ನು ಗುಣಾತ್ಮಕವಾಗಿರುವ ಶಬ್ದಸ್ಪರ್ಶಾದಿವಿಷಯಗಳನ್ನು 
ಭೋಗಿಸ ಂತಿರುವಾಗ, ನಾವು ಭೋಗ್ಯ ವಾದ ಈ ವಿಷಯಗಳೆಲ್ಲಕ್ಕಿ ತೂ 
ಬೇರೆಯಾಗಿರಬೇಕಲ್ಲವೆ ) ಎ Ra ಕೂಡ ಚಿಂತಿಸುವದಿಲ್ಲ ಆಗ 
ಭೋಗ | ವಿಷಯಗಳಲ್ಲಿಯೇ ರತರಾಗಿರುತೇವೆ. ಹೀಗೆ ವಿವಿಧವಾಗಿ ದೃಷ್ಟಾದೃಷ್ಟ 


ವಿಷಯಗಳ ಸೆಳೆತದಿಂದ ಹರಿದಾಡುತಿರುವ ಮನಸ್ಸಿರುವ ವರಾದ್ದರಿಂದಲೇ ಜೀವರು 


ಕಾಠಶಕೋಪನ್ಯಾಸಮಂಜರಿ ೧೬೩ 


ತಮ್ಮ ಆತ್ಮಸ್ಥರೂಪವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇರುತಾರೆ. ನಿಜವಾಗಿ 
ನೋಡಿದರೆ ಈ ಆತ್ಮನು ಬ್ರಹ್ಮಾದಿಸಂಬಹರ್ಯಂತವಾದ ಎಲ್ಲಾ ಪ್ರಾಣಿಗಳಲ್ಲಿಯೂ 
ಒಂದೇ ಸಮನಾಗಿ ತನ್ನ ನಿತ್ಯಶುದ್ಧಬುದ್ಧಮುಕ್ತ ಸ್ವರೂಪದಿಂದಲೇ ಇರುತಿರುವನು. 
ಆದರೂ ವಿಷಯೇಂದ್ರಿಯ ಸಂಸ್ಕರ್ಶಜವಾದ ಭೋಗದ ಸೆಳೆತಕ್ಕೆ ಸಿಕ್ಕಿರುವ ಅಜ್ಜರು 
ಈ ಅವಿದ್ಯಾಮಾಯೆಯಿಂದ ಮುಚ್ಚಿಕೊಂಡಿರುವ ಈ ಹೊರಗಿನ ರೂಪವನ್ನೇ 
ನಿಜವಾದದ್ದೆಂದು ತಿಳಿದುಕೊಂಡಿರುವರು. ಶಾಸ್ತ್ರಜ್ಞರಾದವರು "ನೀನು ಈ 
ದೇಹೇಂದ್ರಿಯ ಸಂಘಾತಸ ರೂಪವಲ್ಲ ಇವಲ್ಲಕ್ಕೂ ಸಾಕ್ಷಿಯಾಗಿರುವ ಅಸಂಗನಾದ 
ಸರ್ವವ್ಯಾಪಕನಾದ ಸಚ್ಚಿದಾನಂದಸ್ತರೂಪನು' ಎಂದು ಸಾರಿಸಾರಿ 
ಹೇಳಿಕೊ ಡುತ್ತಿದ್ದರೂ ಅರಿತುಕೊಳ್ಳಲಾರದೆ ಇರುವರು. ತಮ್ಮನಿತ್ಯಚೈತನ್ಯಪ್ರಕಾಶದಿಂದ 
ನಿತ್ಯವೂ ಬೆಳಗುತ್ತಿರುವ, ವಿಷಯಗಳಾದ, ತಮ್ಮಸ ರೂಪಕ್ಕೆ ಸೇರದ ದೃತ್ಯರೂಪವಾದ 
ದೇಹೇಂದ್ರಿಯಾದಿಗಳೇ ತಮ್ಮ ಸ್ತರೂಪವೆಂದು ಯಾರೂ ಹೇಳಿಕೊಡದೆಯೇ 
ಸ್ವಭಾವದಿಂದ ಗಟ್ಟಿಯಾಗಿ ನಂಬಿರುವರು ! ಇದಕ್ಕೆ ಕಾರಣವೇನಿರಬಹುದು ? 
ಪರಮಾತ್ಮನ ಮಾಯೆಯೊಂದೇ ಕಾರಣವಲ್ಲದೆ ಮತ್ತೆ ಬೇರೆ ಯಾವದೊಂದೂ ಇವರ 
ಫ್ರಂ ಅಜ್ಞಾನಕ್ಕೆ ಕಾರಣವಾಗಿರುವದಿಲ್ಲ 

ಹಾಗಾದರೆ ಪರಮಾತ್ಮನು ಮಾಯೆಯಿಂದ ತನ್ನನ್ನು 
ಮುಸುಕಿಟ್ಟುಕೊಂಡಿರುವನೇನು ? ಗೀತೆಯಲ್ಲಿ "ನಾಹಂ ಪ್ರಕಾಶಃ ಸರ್ವಸ್ಯ ಯೋಗ 
ಮಾಯಾಸಮಾವೃತಃ' ಯೋಗಮಾಯೆಯಿಂದ ಆವೃತನಾಗಿರುವುದರಿಂದ ನಾನು 
ಎಲ್ಲರಿಗೂ ತೋರಿಕೊಳ್ಳದೆ ಇರುವೆನು ಎಂದು ಭಗವಂತನೇ ಹೇಳಿಕೊಂಡಿರುತಾನೆ. 
ಸರ್ವಜ್ಞನೂ ಸರ್ವಶಕನೂ ಆದ ಪರಮಾತ್ಮನೇ ತನ್ನ ಮಾಯೆಯನ್ನು ಮೇಲೆ 
ಬುರುಕಿಯಂತೆ ಹಾಕಿಕೊಂಡಿದ್ದರೆ ಯಾರುತಾನೆ ಅದನ್ನು ತೆಗೆದುಹಾಕಬಲ್ಲರು? ಹೀಗೆ 
ತನ್ನನ್ನು ತಾನು ಮರೆಮಾಡಿಕೊಂಡು ಜೀವರೊಡನೆ ಕಣ್ಣಾಮುಚ್ಚಾಲೆ ಆಡುತ್ತಿರುವ 
ಪರಮಾತ್ಮನು ದಯಾಳುವೆನ್ನಬಹುದೆ ?- ಎಂಬ ಶಂಕೆಯೊಂದು ಈ ಸಂದರ್ಭದಲ್ಲಿ 
ಎದ್ದುಕೊಳ್ಳಬಹುದು. ಆದರೆ ಪರಮಾತ್ಮನ ಮಾಯೆಯೆಂಬುದೊಂದು ವಿಶೇಷವಾದ 
ಕೈಮಾಟವೇನೂ ಅಲ್ಲ ಪರಮಾತ್ಮನ ಸ್ವರೂಪವನ್ನು ನಾವು ಸರಿಯಾಗಿ ಅರಿತುಕೊಳ್ಳದೆ 
ಇರುವಾಗ ಅವನಲ್ಲಿರುವಂತೆ ತೋರುವ ನಾಮರೂಪಗಳೇ ಮಾಯೆ. ಆ 
ಮಾಯೆಯೂ ನಮ್ಮ ಅಜ್ಞಾನದ ಫಲವಾಗಿಯೇ ತೋರತಕ್ಕದ್ದು ಪರಮಾರ್ಥ 
ದೃಷ್ಟಿಯಿಂದಲಾದರೆ ನಮಗೆ ಏನೇನು ತೋರುತದೆಯೋ ಅದೆಲ್ಲವೂ ಆ 
ಪರಮಾತ್ಮನೇ. ಆದ್ದರಿಂದಲೇ ಭಗವದ್ದೀತಾದಿಗಳಲ್ಲಿ ಇದೆಲ್ಲವೂ ಪರಮಾತ್ಮನ 
ಎಭೂತಿಯೆಂದೇ ಅರಿಯಬೇಕು - ಎಂದು ಉಪದೇಶಮಾಡಿರುತದೆ. 


೧೬೪ ಅಧ್ಯಾತ್ಮಯೋಗ 


ಹೀಗಿರುವದರಿಂದ: ಪರಮಾತ್ಮನೇನೂ ಬೇಕೆಂತ ತನ್ನ ಸ್ವರೂಪವನ್ನು 
ಭ್‌ ಜನರಿಗೆ ಸತ ಬಟು ಅವಿತುಕೊಂಡಿರುವದಿಲ್ಲ ತನ್ನ 
ರೂಪವನ್ನು ಎಲ್ಲರೂ ತಿಳಿದುಕೊಳ್ಳಲಿ |- ಎಂದೇ ಸರ್ವಭೂತಗಳ 
ಹೃದಯದಲ್ಲಿಯೂ ಇದ್ದುಕೊಂಡಿರುತ್ತಾನೆ. ಸ್ಟೂಲಬುದ್ಧಿಗಳಾದ ಪ್ರಾಕೃತಜನರು 
ಮಾತ ಬಹಿರ್ಮುಖರಾಗಿ ಹೊರಗಿನ ವಿಷಯಗಳನ್ನೇ ನೋಡುತ್ತಾ ಆತನ 
ದರ್ಶನದಿಂದ ವಂಚಿತರಾಗಿರುತಾರೆ. ಆದರೆ ಯಾರು ತಮ್ಮ ಬುದ್ದಿಗೆ ಸಂಸ್ಥಾ ರವನ್ನು 
ಮಾಡಿಕೊಂಡು ಒಳಕ್ಕೆ ನೋಡಿಕೊಳ್ಳುವ ಸಾಮಥ ವುಳ್ಳ ಸು ಟೊ ಚು 
ಮೊದಲೇ ಚತ ಇಂದ್ರಿ ಚ ಮನಸ್ಸು ಬುದ್ಧಿ - ಹೀಗೆ ಸೂಕ್ಚೃ 
ಸೂಕ್ಷ್ಮಃ ತರವಾಗಿರುವ ತತ ಶ್ರ ಗಳನ್ನು ನ ನೋಡಬಲ್ಲವರಾ?ಿರುತ್ತಾರೋ, ಯಾರು ಹೀರ 
ಒಳಕ್ಕೆ, ಪ್ರವೇಶಿಸಿ ಏಕಾಗ್ರ ತೆಯಿಂದೊಡಗೂಡಿದ ಬುದ್ಧಿಯಿಂದ ತತ ವನ್ನು 
ನೋಡುತಾರೋ ಅವರಿಗೆ ಅವಶ್ಯವಾಗಿ ಅವನು ಕಾಣಬರುತಾಾನೆ. 

ಹೀಗೆ ಬುದ್ಧಿ ಸಂಸ್ಕಾರವನ್ನು ಹೊಂದಿ ಏಕಾಗ್ರ ತೆಯಿಂದ ನೋಡಿಕೊಳ್ಳುವ 
ಕ್ರಮಕ್ಕೆ ನಿದಿಧ್ಯಾಸನವೆಂದೂ ಅಧ್ಯಾತ್ಮಯೋಗವೆಂದೂ ಹೆ ಸರು. ಆ ಯೋಗಕ್ಕೆ 
FRE ಅರ್ಹತೆಯನ್ನು ಪಡೆಯುವುದಕ್ಕೆ ೦ದೇ ಹೀಗೆ ಇಂದ್ರಿಯ ಮನೋಬುದ್ಧಿಗಳ 

ಸಂಸ್ಕಾರವನ್ನು ಪಡೆದುಕೊಳ್ಳಬೇಕೆಂದು ಹೇಳಿರುವದು. ಇದನ್ನು 
ಯೋಗವೆಂದಿರುವದೂ ವಿಹರೀತಲಕಣೆಯಿಂದ. ಏಕೆಂದರೆ ಯೋಗವೆಂದರೆ 
ಸೇರಿಕೊಳ್ಳುವದು ಆದರೆ ಇಲ್ಲಿ ನಿಜವಾಗಿ ಯಾವದರೊಡನೆಯೂ 
ಸೇರಿಕೊಳ್ಳಬೇಕಾದದ್ದೇನೂ ಇಲ್ಲ ಈಗ ನಾವು ಅಜ್ಞಾನದಿಂದ ಮಾಡಿಕೊಂಡಿರುವ 
ಸಂಬಂಧವನ್ನು ತಪ್ಪಿಸಕೊಳ್ಳುವದೇ ಇಲ್ಲಿ ಅವಶ್ಯವಾಗಿದೆ. ಆದ್ದರಿಂದ ಇದನ್ನು 

'ವಿಯೋಗ' RE ಕರೆಯಬೇಕಾಗಿತು. ಚ ಶುಭ ಸಕಾರ್ಯಕ್ಕೆ ಬಾರದ 
ವಾರವನ್ನು ಮಂಗಳವಾರ ಎಂದು ವಿರುದ್ಧವಾದ ಅರ್ಥದ ಹೆಸರಿನಿಂದ ರೆಯ 
ಇದನ್ನು "ಯೋಗ' ಎಂದು ಕರೆದಿದೆ. ಅಜ್ಞಾನದಿಂದ ನಮಗೂ ಪರಮಾತ್ಮನಿಗೂ 
ವಿಯೋಗವಾಗಿದೆ ; ಜ್ಞಾನದಿಂದ ಯೋಗವಾಗಬೇಕಾಗಿದೆ - ಎಂಬರ್ಥದಲ್ಲಿ 
ಬೇಕಾದರೆ ಇದನ್ನು "ಯೋಗ' ಎಂದು ಕರೆಯಬಹುದು. 

ಈ ಅಧ್ಯಾತ್ಮಯೋಗದ ಕ್ರಮವನ್ನು ಇಲ್ಲಿ ಎರಡನೆಯ ಮಂತ್ರದಲ್ಲಿ 
ವಿವರಿಸಿರುತದೆ. ಯಾರು ವಿಷಯಾಪಹೃತ ಬುದ್ಧಿಗಳೋ ಅವರಿಗೆ ಈ ಯೋಗದಲ್ಲಿ 
ಅಧಿಕಾರವಿಲ್ಲ ಏಕೆಂದರೆ ಇಲ್ಲಿವಾಕ್ಕನ್ನು ಹಿಡಿಯುವ ಮೊದಲು ಮನಸನ್ನು ಹಿಡಿದು 
ನಿಲ್ಲಿಸಬೇಕಾಗುವದು. ವಾಕ್ಕೆಂಬುದು ಉಪಲಕ್ಷಣವು. "ಧನುರ್ಧಾರಿಗಳು' ಎಂದರೆ 


ಕಾಶಕೋಪನ್ಯಾಸಮಂಜರಿ ೧೬೫ 


ಬಿಲ್ಲು ಬಾಣ ಮುಂತಾದವುಗಳನ್ನೆಲ್ಲ ಸಜ್ಜಾಗಿಟ್ಟುಕೊಂಡವರೇ ಎಂದು ಹೇಗೆ 

ಅರ್ಥವನ್ನು ಮಾಡುವೆವೋ ಹಾಗೆಯೇ ಇಲ್ಲಿ ವಾಕ್ಕನ್ನು ಎಂದರೆ 

ಸರ್ವೇಂದ್ರಿಯಗಳನ್ನೂ ಎಂಬರ್ಥವನ್ನು ಮಾಡಿಕೊಳ್ಳಬೇಕು. ವಾಕಾಣಿಪಾದಾದಿ 

ಕರ್ಮೇಂದ್ರಿಯಗಳನ್ನು ತಮ್ಮ ತಮ್ಮ ಕೆಲಸಗಳಿಂದ ಬಿಡಿಸಿಕೊಳ್ಳಬೇಕು ; ಅದಕ್ಕೆ 

ಮೊದಲೇ ಚಕ್ಷುರಾದಿಜ್ಞಾನೇಂದ್ರಿಯಗಳನ್ನು ಆಯಾ ವಿಷಯಗಳಿಂದ 

ಹಿಮ್ಮೆಟ್ಟಿಸಿಕೊಂಡಿರ ಬೇಕಾಗುವದು. ಹೀಗೆ ಸಕಲೇಂದ್ರಿಯಗಳ ವ್ಯಾಪಾರವನ್ನೂ ಬಿಟ್ಟು 
ಮನೋಮಾತ್ರ ರೂಪದಿಂದ ನಿಲ್ಲುವದೇ ವಾಕ್ಯನ್ನು ಮನಸಿನಲ್ಲಿಬಿಗಿಹಿಡಿದಿಡುವದು. 

ಮನಸಲ್ಲವೆ, ಇಂದ್ರಿಯಗಳನ್ನೆಲ್ಲ ವ್ಯಾಪಿಸಿಕೊಂಡು ಅವುಗಳಿಗೆ ಒಳಗಿನ 

ಆತ್ಮನಾಗಿರುವದು ? ಮನಸನ್ನು ವಿಕಲ್ಪ ಮಾಡದಂತೆ ಇಟ್ಟುಕೊಂಡರೆ ಅದು 

ಇಂದ್ರಿಯಗಳ ಮೂಲಕ ಹರಿದಾಡಿ ಆಯಾ ವ್ಯಾಪಾರವನ್ನು ಮಾಡದಂತೆ 

ಮಾಡಿಕೊಳ್ಳಬಹುದಾಗುವದು. ಸುಂದರವಾದ ನೋಟವೊಂದನ್ನು ಕಂಡರೆ 

ಚಕ್ಬುರಿಂದ್ರಿಯವೂ ಇಂಪಾದೊಂದು ಶಬ್ದವನ್ನು ಕೇಳಿದರೆ ಶ್ರೋತ್ರೇಂದ್ರಿಯವೂ 

ಚಂಗನೆ ಆ ಕಡೆಗೆ ಹಾರಿಬಿಡುವವು. ಹೀಗೆಯೇ ಮಿಕ್ಕ ಇಂದ್ರಿಯಗಳೂ ತಮ ತಮಗೆ 

ಇಷ್ಟವಾದ ವಿಷಯಗಳ ಮೇಲೆ ಎರಗುವದಕ್ಕೆ ಸಿದ್ಧವಾಗಿಯೇ ಇರುತವೆ. ಅವುಗಳಿಗೆ 

ವಶವಾಗಿರುವದರಿಂದಲೇ ಸಾಮಾನ್ಯ ಜನರನ್ನು ವಿಷಯಗಳು ತಮ್ಮ ಕಡೆಗೆ 

ಸೆಳೆಯುವುದಕ್ಕೆ ಸಮರ್ಥವಾಗಿರುವವು. ಆದರೆ ಆ ಇಂದ್ರಿಯಗಳ ಶಕಿಯೆಲ್ಲ ಅವಕ್ಕೆ 
ಬೆಂಬಳಿಯಾಗಿ ನಿಂತಿರುವ ಮನಸಿನಿಂದ. ಆದ್ದರಿಂದ ಆ ಮನಸನ್ನು ಹಿಡಿದು "ನಾನು 
ಇನ್ನು ಮೇಲೆ ಅನವಶ್ಯವಾಗಿ ಶಬ್ಧಸರ್ಕಾದಿಗಳ ಕಡೆಗೆ ಹರಿಯುವ ಇಂದ್ರಿಯಗಳಿಗೆ 
ಬೆಂಬಲವನ್ನು ಕೊಡದೆ ಇರುವೆನು' ಎಂದು ಸಂಕಲ್ಲಿಸಬೇಕು. ಹೀಗೆ 
ಮನೋಮಾತ್ರರೂಪದಿಂದ ನಿಂತರೆ ವಾಕೃನ್ನು- ಎಂದರೆ ಎಲ್ಲಾ ಇಂದ್ರಿಯಗಳನ್ನೂ 
- ಹಿಡಿದು ಮನಸಿನಲ್ಲಿ ನಿಲ್ಲಿಸಿಕೊಂಡಂತೆ ಆಯಿತು. 

ಈ ಅಭ್ಯಾಸದಲ್ಲಿ ತಕ್ಕ ಮಟ್ಟಿಗೆ ಜಯಶೀಲನಾದವನು ಆ ಮನಸನ್ನು 
ಜ್ಞಾನಾತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಜ್ಞಾನಾತ್ಮನೆಂದರೆ ಬುದ್ಧಿಯು. 
ಬುದ್ಧಿಯು ಮನಸೆಂಬ ಅಂತಃಕರಣ. ಚಕ್ಷುರಾದಿ ಬಹಿಃಕರಣಗಳು - ಇವೆಲ್ಲವನ್ನೂ 
ವ್ಯಾಪಿಸಿಕೊಂಡಿರುವದರಿಂದ ಅವಕ್ಕೆ ಆಪ್ಡೋತೀತ್ಯಾತ್ಮಾ- ವ್ಯಾಪಿಸಿರುವ ಆತ್ಮನು 
ಎನಿಸಿಕೊಂಡಿರುತದೆ. ಮನಸ್ಸು ಇಂದ್ರಿಯಗಳ ಬೆನ್ನಟ್ಟಿಕೊಂಡು ಹೋಗುವದಕ್ಕೆ 
ಕಾರಣವೆಂದರೆ ವಿಷಯವಿಕಲ್ಪನವು. ಒಳಗಿರುವಾಗಲೇ ವಿಷಯಗಳು ಇಂಥವು, 
ಅಂಥವು - ಎಂದು ವಿವಿಧವಾಗಿ ಕಲಿಸುತಿರುವದೇ ಅದರ ಸ್ವಭಾವವು. ಹಾಗೆ: 
ವಿಕಲಿಸುತಿರುವದರಿಂದಲೇ ಅದು ಇಂದ್ರಿಯಗಳು ಹೋಗುವ ವಿಷಯಗಳ ದಿಕ್ಕಿಗೇ 


೧೬೬ ಅಧ್ಯಾತ್ಮಯೋಗ 


ಹೋಗುತಿರುತದೆ. ವಿಷಯಗಳನ್ನು ವಿಕಲ್ಲಿಸುತಿರುವದರಿಂದ ನನ್ನನ್ನು ಹೀಗೆ 
ಇಂದ್ರಿಯಗಳು ತಮತ್ತ ಸೆಳೆಯುತಿರುತವೆ ಎಂಬ ಗುಟ್ಟನ್ನು ಕಂಡುಕೊಂಡ ಸಾಧಕನು 
ವಷೆಯವಿಕಲನವೆಂಬ "ವ್ಯಾಪಾರವನ್ನು ಬಿಟ್ಟುಬಿಡಬೇಕು. ಮನಸಿನ ತಾದಾತ್ಮ ವನ್ನು 
ಹೊಂದಿರುವವರೆಗೂ- ಮನಸ್ಸೇ ನಾನೆಂಬ ಅಭಿನಿವೇಶವನ್ನಿಟ್ಟುಕೊಂಡಿರುವವರೆಗೂ 
ಈ ವಿಕಲನವ್ಯಾ ಪಾರದಿಂದ ಬಿಡುಗಡೆ ಹೊಂದುವದು "ಸಾಧ್ಯ ವಾಗಲಾರದು. ಆ 
ಮನಸಿಗೂ ಆತನಾಗಿ ಅದನ್ನು ವ್ಯಾಪಿಸಿಕೊಂಡಿರುವ ಅದರ ಆತ್ಮನಾದ ಬುದ್ಧಿಯಲ್ಲಿ 
ನಿಲ್ಲಸಿಕೊಳ್ಳ ಬೇಕು; ಎಂದರೆ ಇದೆಲ್ಲ ವಿಕಲ್ಪ ದೋಷದಿಂದ ಆಗುತ್ತಿರುವ ಅನರ್ಥವು 
ಎಂದು ನಿಶ್ಯಯಿಸಿ ಬುದ್ಧಿಯ ತಾದಾತ್ಮ್ಯ ' ವನ್ನುಹೊಂಡಬೇಕು. ಹಾಗುದರೆ ಮನ ಸಿನಿಂದ 
ಕೊಡವಿಕೊಂಡಂತೆ ಆಯಿತು. 
ಇದಾದ ಬಳಿಕ ಇನ್ನೊಂದು ಹೆಜ್ಜೆಯನ್ನು ಮುಂದಿಡಬಹುದು. ಅಥವಾ 

"ಮುಂದಿಡಬಹುದು': ಎನ್ನುವುದಕ್ಕೆಂತ 'ಬಂದಿಷಬಹುದು' ಎಂದು ಹೇಳುವದೇ 
ಯುಕ್ತ ಏಕೆಂದರೆ od ಇಂದ್ರಿಯಗಳು ಹಿಂಜರಿದು ಮನಸಿನಲ್ಲಿ 
ನಿಲ್ಲ ವವು ಎಂದರೆ ಮನೋಮಾತ್ರ ರೂಪದಿಂದ ಸಾಧಕನು ನಿಲ್ಲುವ ವನು ಎಂದರ್ಥ. 
ಹಾಗೆಯೇ ಮನಸಿನಿಂದ ಹಿಂಜರಿದು ಬುದ್ಧಿಯಲ್ಲಿ ನಿಲ್ಲುವನು. ಹೀಗೆ ಬುದ್ಧಿಯೇ 
ತಾನೆಂಬ ನಿಶ್ಚಯವು ಆದ ಬಳಿಕ ಅದನ್ನು  ಮಹದಾತ್ಮನಲ್ಲಿ ನಿಲ್ಲಿಸಿಕೊಳ್ಳ ಬೇಕು ; 
ಎಂದರೆ ಭೋಕ್ಸವಿನಲ್ಲಿ ನಿಲ್ಲಿಸಿಕೊಳ್ಳಬೇಕು, ಅಥವಾಪ ್ರಥಮಜವಾದ ಓರಣ ್ಯಗರ್ಭನ 
ಬುದ್ಧಿಯಲ್ಲಿ ನಲಿಸಿಕೊಳ್ಳ ಬೇಕು. "ಬುದ್ಧಿಯು ಕರಣ, ಭೋಕೃವು ಕರ್ತ ; ಆದ್ದರಿಂದ 
ನಿಶ್ಚಯಮಾಡುವ ಬುದ್ಧಿಗಿಂತ ಬೇರೆಯಾದವ ನು ನಾನು' ಭ್ಯ ನಿಶ್ಚಯಿಸುವ 
ಬುದ್ಧಿಯಿಂದಲೂ ತನ | ಸ್ವರೂಪ ಪವನ್ನು ಎವೇಚಿಸಿಕೊಳ್ಳಬೆ ಸೇತು. ಇದೇ ಭೋಕ್ಪ ವಿನಲ್ಲಿ 

ಬುದ್ಧಿಯನ್ನಿಟ್ಟುಕೊಳ್ಳು ವುದೆಂಬ ಯೋಗದ ಮೆಟ್ಟಿಲು. ಅಥವಾ ಬುದ್ಧಿಯು 
ವೃಷ್ಟಿ ಗ ನವ ಮ್ಮಗಳ ಬುದ್ಧಿಯೆಂದೂ ಸಮಷ್ಟಿ ಎಂದರೆ 
ಸರ್ವರಿಗಿಂತಲೂ ಮೊದಲು ಹುಟ್ಟಿದ ಓರಣ ಗರ್ಭನ ಬುದ್ಧಿಯೆಂದೂ ಎರಡೂ 
ವಿಧವು. ಹಿಂದೆ ಹೇಳಿದಂತೆ ವ ಮನಸನ್ನು ಬುದ್ಧಿಯಲ್ಲಿ ನಿಲ್ಲಿಸಿಕೊಂಡ ಬಳಿಕ "ಮನಸಿನ 
ವಿಕಲಗಳಿಂದ ನನ್ನ ಬುದ್ಧಿಯು ಕಲುಷಿತವಾಗಿದೆ ; ನಿಜವಾಗಿ ನನಗೂ ಈ ಕಲ್ಲಷಕ್ಕೂ 
ಯಾವ ಸಂಬಂಧವೂ ಇಲ್ಲ' ಎಂಬ ಎವೇಚನೆಯನ್ನು ಮಾಡಿಕೊಂಡು 
ನಿರ್ಮಲಗೊಳಿಸಬೇಕು. ಹಾಗೆ ಮಾಡಿದರೆ, ಬುದ್ಧಿಯಲ್ಲಿರುವ ರಜಸಮೋಮಲಗಳು 
ಹೋದರೆ, ಹಿರಣ್ಯಗರ್ಭನ ಬುದ್ಧಿಯಂತೆಯೇ ಧರ್ಮ, ಜ್ಞಾನ, ವೈ ವೈರಾಗ್ಯ ೬ 
ಮುಂತಾದ ಸಾತ್ಲಿಕಧರ್ಮಗಳುಳ್ಳದಾಗುವದು. ಇದೇ ಚ್ಞಾನಾತ್ಮನ ನ್ನುಮಹದಾ ದಾತನಲ್ಲ 
ನಿಲ್ಲಿಸಿಕೊಳ್ಳುವದೆಂಬ ಹೆಜ್ಜೆ, 


ಕಾಶಕೋಪನಾಸಮಂಜರಿ ೧೬೭ 


ಹೀಗೆ ಹೊರಗಿನ ಇಂದ್ರಿಯಗಳ, ಮನಸಿನ ಮತ್ತು ಬುದ್ಧಿಯ ಸಂಪರ್ಕವನ್ನು 
ಬಿಡಿಸಿಕೊಂಡ ಬಳಿಕ ಆ ಮಹದಾತ್ಮನನ್ನು ಶಾಂತಾತ್ಮನಲ್ಲಿ ನಿಲ್ಲಿಸಿಕೊಳ್ಳ ಬೇಕು 'ಎಂದರೆ 
ಭೋಕೃವಿನ ಸ್ವರೂಪವು ಉಪಾಧಿಯಿಂದ ಮಾತ್ರವೇ ಪರಿಚ್ಚಿನ್ನವಾಗಿ 
ತೋರುತಿರುವದರಿಂದ ಸರ್ವವ್ಯಾಪಕವಾಗಿರುವ ಪರಮಾತ್ಮ ಚೈತನ್ಯಕ್ಕಿಂತ ಇದು 
ಯಾವ ಬಗೆಯಿಂದಲೂ ಬೇರೆಯಲ್ಲವೆಂದು ಅದರಲ್ಲಿ ಲಯಗೊಳಿಸಿಕೊಳ್ಳಬೇಕು. 
ಅಥವಾ ಹಿರಣ್ಯಗರ್ಭನ ಬುದ್ಧಿಯಂತೆ ಸ್ವಚ್ಛವಾದ ಬುದ್ಧಿಯಲ್ಲಿ ಕಾಣುತಿರುವ 
ವಿಶೇಷಗಳೂ ಆಭಾಸ ಮಾತ್ರವಾಗಿರುವದರಿಂದಲೂ ಅವುಗಳು ತಮ್ಮನ್ನು ನಿತ್ಯವೂ 
ಬೆಳಗುತಿರುವ ಶುದ್ಧ ಚೈತನ್ಯಕ್ಕಿಂತ ಬೇರೆಯೆಂದಾಗಲಿ ಅದೇಯೆಂದಾಗಲಿ 
ಹೇಳುವುದಕ್ಕಾಗದಂಥ ಅನಿರ್ವಚನೀಯ ಸ್ವರೂಪವುಳ್ಳವಾಗಿರುವದರಿಂದಲೂ 
"ಪರಮಾತ್ಮನೊಬ್ಬನೇ ನಾನು' ಎಂದು ಈ ಹಿಂದಿನ ಪ್ರಕರಣದಲ್ಲಿ ಪುರುಷನು ಎಂದು 
ಹೇಳಿದೆವಲ್ಪ ಆ ಪರಮಾರ್ಥ ಸ್ವರೂಪದಿಂದಲೇ ಕಂಡುಕೊಳ್ಳಬೇಕು - ಎಂದರ್ಥ. 

ಹಿಂದೆ ಒಂದಕ್ಕಿಂತ ಒಂದು ಸೂಕ್ಷ್ಮವ್ಯಾಪಕತತ್ತ್ವವನ್ನು ಹೇಳುವಾಗ "ಮಹತಃ 
ಪರಮವ್ಯಕ್ತಮ್‌' ಮಹತ್ತಿಗಿಂತ ಅವ್ಯಕವು ಹೆಚ್ಚಿನದು ಎಂದು ಹೇಳಿತ್ತು ಅವ್ಯಕ್ತವೆಂದರೆ 
ಅವಿದ್ಯೆ ಅಥವಾ ಅವ್ಯಾಕೃತನಾಮರೂಪಬೀಜ - ಎಂದೂ ವಿವರಿಸಿತ್ತು ಅದನ್ನೂ 
ಲೆಕ್ಕಕ್ಕೆ ತೆಗೆದುಕೊಂಡರೆ ಅವಿದ್ಯೆಯಿಂದ ಅಹಂಪ್ರತ್ಯಯಗಮ್ಯನಾಗಿ ತೋರುವ 
ಆಭಾಸಾತ್ಮನನ್ನು ತತಾಕ್ಷಿಯ ಸ್ವರೂಪದಲ್ಲಿ ನಿಲ್ಲಿಸಿಕೊಂಡು ಆ ಸಾಕ್ಟಿಯನ್ನು ಪರಮಾತ್ಮ 
ಸ್ವರೂಪದಿಂದ ಕಂಡುಕೊಳ್ಳಬೇಕು ಎಂದಾಗಲಿ, ಅಥವಾ ಎರಡನೆಯ ವ್ಯಾಖ್ಯಾನದಲ್ಲಿ 
"ಕಾರಣತ್ವವೆಂಬ ಉಪಾಧಿಯು ನಾಮರೂಪಗಳ ಅವ್ಯಾಕ್ರತ ಬೀಜದಿಂದ 
ಆಗಿರುವದರಿಂದಲೂ ಆ ಬೀಜವು ಅವಿದ್ಯಾಕಲ್ಲಿತವಾಗಿ ನಿಜವಲ್ಲದಿರುವದರಿಂದಲೂ 
ಕಾರಣಾತ್ಮನೇ ನಿಜವಾಗಿ ನಿರ್ವಿಶೇಷಾತ್ಮನು' ಎಂದಾಗಲಿ ಚಿಂತಿಸಬೇಕು - ಎಂದೂ 
ಸೇರಿಸಿಕೊಳ್ಳಬೇಕು. 

ಈ ಎರಡು ಮಂತ್ರಗಳಲ್ಲಿ ಹೇಳಿರುವುದರ ಸಾರವೆಲ್ಲಇಷ್ಟು: ಪರಮಾತ್ಮನು 
ಸಮಸಭೂತಗಳ ಹೃದಯದಲ್ಲಿಯೂ ಇದ್ಭುಕೊಂಡಿದ್ದರೂ ವಿಶೇಷ ವಿಜ್ಞಾನಗಳೆಂಬ 
ಉಪಾಧಿಯಿಂದ ಅವನ ಸ್ವರೂಪವು ಮರೆಯಾಗಿರುತದೆ. ಆದ್ಧರಿಂದ 
ಜಿಜ್ಞಾಸುವಾದವನು ಇಂದ್ರಿಯ ಮನೋಬದ್ಧಿಗಳನ್ನು ಸೂಕ್ಸ್ಮವಾಗಿ ಮಾಡಿಕೊಂಡು 
ಒಳಹೊಕ್ಕು ಏಕಾಗ್ರೀಕೃತವಾದ ಬುದ್ಧಿಯಿಂದ ತನ್ನನ್ನು ತಾನು ನೋಡಿಕೊಳ್ಳಬೇಕು. 
ಆಗ ಆ ತನ್ನ ಪ್ರತ್ಯಗಾತ್ಮನೇ ಅಸಂಸಾರಿಯಾದ ಎಲ್ಲರ ಆತ್ಮನೆಂಬುದು ಅನುಭವದಲ್ಲಿ 
ಮಿಂಚುವದು. 


೧೬೮ 


ಬ ಥಿ! ಅಧ್ಯಾತ್ಮ ಮಾರ್ಗವು ಕಷ್ಟವಾಗಿರುವುದೇಕೆ ೧ 


ಉತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ । 

ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯಾ ದುರ್ಗಂ 

ಪಥಸತ್ಯವಯೋ ವದಂತಿ ll ೧೪ ॥ 
ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾ5ರಸಂ 

ನಿತ್ಯಮಗನ್ನವಚ್ಚ ಯತ್‌ | ಅನಾದ್ಯನನ್ನಂ ಮಹತಃ 

ಪರಂ ಧ್ರುವಂ ನಿಚಾಯ್ಯ ತಂ ಮೃತ್ಯುಮುಖಾತ್‌ ಪ್ರಮುಚ್ಛತೇ॥1೧೫॥ 


ಶರೀರದಲ್ಲಿ ಇಬ್ಬರು ಆತ್ಮರು ಇದ್ದಾರೆ, ಒಬ್ಬನು ಪರಮಾತೃ ಇನ್ನೊಬ್ಬನು 
ಜೀವಾತ್ಮ ಪರಮಾತ್ಮನನ್ನು ಜೀವಾತ್ಮನು ಸೇರಬೇಕಾಗಿದೆ. ಅದಕ್ಕೆ ಇಂದ್ರಿಯಗಳು, 
ಮನಸ್ಸು ಬುದ್ಧಿ - ಇವುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು ' ಹಾಗೆ 
ಹಿಡಿತದಲ್ಲಿಟ್ಟುಕೊಳ್ಳುವ ಕ್ರಮವೇ ಅಧ್ಯಾತ್ಮಯೋಗವು. ಇಂದ್ರಿಯಗಳನ್ನು 
ಮನಸಿನಲ್ಲಿಯೂ ಮನಸನ್ನು ಬುದ್ಧಿಯಲ್ಲಿಯೂ ಬುದ್ದಿಯನ್ನು ಜೀವನಲ್ಲಿಯೂ 
ಅವನನ್ನು ಅವ್ಯಕಾತ್ಸನಲ್ಲಿಯೂ ಅಡಗಿಸಿಕೊಂಡು ಕೊನೆಗೆ ಪ ರಮಾತ್ಮನಲ್ಲಿ ಎಲ್ಲವನ್ನೂ 
ಲಯಗೊಳಿಸಿಕೊಂಡು ಆ ಪರಮಾತ್ಮರೂಪದಿಂದಲೇ ನೆಲೆನಿಲ್ಲಬೇಕು. ಪ್ರತಿಬಿಂಬವೂ 
ನಿಜವಾಗಿ ಬಿಂಬಕ್ಕಿಂತ ಬೇರೆಯಲ್ಲದಿರುವಂತೆ, ಜೀವಾತ್ಮನ ರೂಪದಲ್ಲಿ 
ಕಾಣುತಿರುವವನು ಪರಮಾರ್ಥದೃಷ್ಠಿಯಿಂದ ಪರಮಾತ್ಮನೇ ಆಗಿರುತಾನೆ. ಈ 
ತತ್ತ್ವವನ್ನು ಅಧ್ಯಾತ್ಮಯೋಗದಿಂದ ಮನಗಾಣಬೇಕು - ಎಂದು ತಿಳಿಸಿಕೊಡಲಾಗಿತ್ತು 

ಯಾರು ಬಾಹ್ಯವಿಷಯಗಳಲ್ಲಿ ವಿರಕರಾಗಿರುವರೋ ಅವರಿಗೆ ಈ 
ಯೋಗವು ಅತ್ಯಂತ ಸುಲಭವಾಗಿರುತದೆ. ಪ್ರಾಕೃತರ ದೃಷ್ಟಿಯಿಂದ ವಿಷಯಗಳ ನಡುವೆ 
ಇದ್ದರೂ ಯೋಗಿಗಳು ಅವಕ್ಕೆ ದೂರವಾಗಿಯೇ ಇರುತಾರೆ. ಏಕೆಂದರೆ ಪರಮಾರ್ಥ 
ದೃಷ್ಟಿಯಿಂದ ವಿಷಯಗಳೇ ಇರುವದಿಲ್ಲ ಆದರೆ ಅವಿವೇಕಿಗಳಿಗೆ ಇದು ತಿಳಿಯದು. 
ಕನಸಿನಲ್ಲಿ ನಿಜವಾಗಿ ಯಾವ ವಿಷಯಗಳು ಇಲ್ಲದಿದ್ದರೂ ನಿದ್ರಾದೋಷದಿಂದ ಅಲ್ಲಿ 
ಇಲ್ಲದ ಹುಸಿನೋಟಗಳನ್ನೇ ಸತ್ಯವೆಂಬ ಅಭಿನಿವೇಶವನ್ನು ಹೊಂಡಿ 
ರಾಗದ್ವೇಷಾದಿಗಳಿಂದ ಜನರು ಸಂಕಟಪಡುವದಿಲ್ಲವೆ ? ಹಾಗೆಯೆ ಇಲ್ಲಿಯೂ 
ತಿಳಿಯಬೇಕು. ವಿವೇಕಿಗಳ ದೃಷ್ಟಿಯಿಂದ ಬಾಹ್ಯವಿಷಯಗಳಿಗೆ ಯಾವ ಬೆಲೆಯೂ 
ಇಲ್ಲದ್ದರಿಂದ ಅಂಥ ಮಹಾತ್ಮರಿಗೆ ವಿಷಯಗಳಿಂದ ಇಂದ್ರಿಯಗಳನ್ನು ಬಿಡಿಸಿಕೊಂಡು 
ಮನಸಿನಲಿ ಲಯಮಾಡಿಕೊಂಡು ಕಮಕೃಮವಾಗಿ ಆತನನು ಕಂಡುಕೊಳ್ಳುವ 


ಕಾಠಕೋಪನ್ಯಾಸಮಂಜರಿ ೧೬೯ 


ಅಧ್ಯಾತ್ಮಯೋಗವು ಅತ್ಯಂತ ""ಸುಕರವಾಗಿರುತ್ತದೆ''. ಆದ್ದರಿಂದ ಶ್ರುತಿಯು 
ಸಾಧಕರಿಗೆ ಹೇಗಾದರೂ ಮಾಡಿ ಈ ಅಧ್ಯಾತ್ಮಯೋಗವನ್ನು ಸಂಪಾದಿಸಿಕೊಳ್ಳಿರಿ 
ಎಂದು ಉಪದೇಶಿಸುತ್ತದೆ. "ಎಲೈ ಸಾಧಕರುಗಳಿರ, ಏಳಿ ಎಚ್ಚರವಾಗಿ, ಉತಮರನ್ನು 
ನೀರಿ ತತ್ತ್ವವನ್ನು ತಿಳಿದುಕೊಳ್ಳಿರಿ | ಎನ್ನುತಿದೆ. 

ಹಲವರಿಗೆ ಅಧ್ಯಾತ್ಮಯೋಗದ ಬೆಲೆಯು ತಿಳಿಯುವದಿಲ್ಲ "ಹೀಗೆ 
ಸೋಮಾರಿಗಳಾಗಿ ಕೂತರೆ ದೇಶವು ಅಭಿವೃದ್ಧಿಯಾಗುವದು ಹೇಗೆ ? ಇದರಿಂದ 
ಆಗುವ ಪ್ರಯೋಜನವಾದರೂ ಏನು ? ಎಂದು ಕೂಡ ಅವರು ಯೋಗವನು 
ಹಳಿಯುವದುಂಟು. "ದ್ರಾಕ್ಷೆಯ ಹಣ್ಣುಗಳು ಹುಳಿ! ಎಂದು ತನಗೆ ಎಟುಕಲಾರದಷ್ಟು 
ಎತರದಲ್ಲಿರುವ ಹಣ್ಣುಗಳನ್ನುಹಳಿದ ನರಿಯಂತೆ, ಅವರೂ ಈ ಯೋಗದ ಫಲವನ್ನು 
ಸವಿಯಲಾರದೆ ಅದನು ಹೀಗೆ ತೆಗಳುತಿರುವರೆಂದರಿಯಬೇಕು. ವಿಷಯಗಳಲಿಯೇ 
ನೆಟ್ಟಿರುವ ಬಾಹ್ಯದೃಷ್ಟಿಯ ಜನರಿಗೆ ಎಂದರೆ ಕೂತಲ್ಲಿ ಕೂರದೆ, ನಿಂತಲ್ಲಿ 
ನಿಲ್ಲದೆ ಓಡಾಡುತ್ತಿರುವದೇ; ಮತ್ತೊಬ್ಬರಿಗೆ ಮೋಸವನ್ನು ಮಾಡಿಯಾದರೂ 
ಸಾವಿರಾರು ಜನರನ್ನು ಹಿಂಸಿಸಿಯಾದರೂ ಭೋಗ್ಯವಿಷಯಗಳನ್ನು 
ರಾಶಿಹಾಕಿಕೊಳ್ಳುವದೇ ಆಗಿರುತ್ತದೆ. ಅಂಥ ಪ್ರಯೋಜನವು ಈ ಯೋಗದಿಂದ 
ಆಗುವದಿಲ್ಲವೆಂಬುದು ನಿಜ. ಆದರೆ ಅದು ನಿಜವಾಗಿಯೂ ಪ್ರಯೋಜನವೆ ?- 
ಎಂಬುದನ್ನು ನಾವು ಆಲೋಚಿಸಬೇಕು. ಪ್ರಾಣಿಗಳ ಮಟ್ಟದಿಂದ ಮನುಷ್ಯನ ಮಟ್ಟಕ್ಕೆ 
ಏರಿರುವವರನ್ನು ಮನುಷ್ಯನ ಅಂತಸ್ಲಿನಿಂದ ಪರದೇವತೆಯ ಅಂತಸ್ತಿಗೆ ಏರಿಸುವ 
ಮಹಿಮೆಯು ಈ ಯೋಗದಲ್ಲಿರುತದೆ. ನವನಾಗರಿಕತೆಗೆ ಸೇರಿದವರೆಂದು ತಮ್ಮನ್ನು 
ತಾವೇ ಕೊಚ್ಚಿಕೊಳ್ಳುತಿರುವ ಆಧುನಿಕರು ಶಾಂತಿಸುಖಗಳ ಉಪಾಯವನ್ನರಿಯದೆ 
ಸಂಕಟಪಡುತ್ತಿರುವದೊಂದು ವಿಷಾದಮಿಶ್ರಹಾಸ್ಯಸ್ಥಿತಿಯಾಗಿರುತ್ತದೆ. ಆದ್ದರಿಂದ 
ಯಾವ ಉಪಯೋಗಕ್ಕೂ ಬಾರದ ಈ ಒಣಹೆಮ್ಮೆಯನ್ನು ಬಿಟ್ಟುನಾವು ಏಳಬೇಕು. 
ಅಜ್ಞಾನನಿದ್ರೆಯಿಂದ ಎಚ್ಚರಬೇಕು. ದೊಡ್ಡವರನ್ನು ಕಂಡು ಈ ಅಧ್ಯಾತ್ಮ ಯೋಗದ 
ರಹಸ್ಯವನ್ನು ಅರಿತುಕೊಳ್ಳಬೇಕು. 

ವೇಜೋಕವಾದ. ಸಾಧನಗಳು ಎರಡು ಬಗೆ. ಕರ್ಮಕಾಂಡದಲ್ಲಿ ಹೇಳಿರುವ 
ಜ್ಯೊ ತಿಷ್ಟೋಮಾದಿಗಳ ವಿವರವನು ಶಾಸ್ತ್ರದಿಂದ ತಿಳಿದುಕೊಡ ಮೇಲೆ 
ಮಾಡತಕ್ಕ ದ್ವರುತದೆ. ಅವುಗಳನ್ನುಮಾಡಿದ 'ಮೇರ ಅವಕ್ಕೆ ಅದೃಷ್ಠ ಷ್ಠಫಲವೇ- ಎಂದರೆ 
ಸತ್ತಮೇಲೆ ಲೋಕಾಂತರದಲ್ಲಿ ಆಗುವ ಫಲವೇ - ದೊರಕುವದು. ಯಾರು ವೇದದಲ್ಲಿ 
ಹೇಳಿರುವ ಅಧಿಕಾರವುಳ್ಳವರೋ, ಅವರಿಗೆ ವೇದದಲ್ಲಿ ಶ್ರದ್ಧೆಯು ಇರುವದರಿಂದ 
ಅವರು ಆ ಕರ್ಮಗಳನ್ನು ಮಾಡಿ ಕಾಲಾಂತರದಲ್ಲಿ ಫಲವನ್ನನುಭವಿಸುವರು. 


5 ೧ 
೧೭೦ ಅಧ್ಯಾತ್ಮಮಾರ್ಗವು ಕಷ್ಟದಾಗಿರುವುದೇಕೆ" 


ಕರ್ಮಗಳಿಗೂ ಪುತ್ರ ಪಶ್ಚಾದಿಗಳೆಂಬ ದೃಷ್ಟ [ಫಲಗಳುಂಟಾದರೂ ಬಲುಮಟ್ಟಿಗೆ ಅದಕ್ಕೆ 
ಅದಷ ಫಲವೇ ಆಗುತದೆ. ಜ್ಞಾನಕಾಂಡದಲ್ಲಿ ಹೇಳಿರುವ ಉಪಾಸನೆಗಳಿಗೂ 
ಹಾ ರೇ ಅವುಗಳಿಗೂ ಕರ್ಮಗಳಂತೆ ಕಾಲಾಂತರದಲ್ಲಿಯೇ ಫಲವಾಗುತದೆ. 
ಆದರೆ ಬ್ರಹ್ಮೋಪಾಸನೆಗಳಿಗೆ ಇಲ್ಲಿಯೇ ಸಾಕ್ಟಾತ್ಕಾ ರವಾಗುವದು ಅವಶ ವೆಂಬ 
ವಿಶೇಷವಿದೆ. "ಯಾರು ಯಾವುದಾದ ರೊಂದು ಬಾ ಕ್ರಮವನ್ನು 
ಶಾಸೋಚಾರ್ಯೋಪದೇಶದಿಂದ ತಿಳಿದುಕೊಂಡು ಅದರಂತೆ ಅನುಷ್ಠಾನ 
ಮಾಡುವರೋ ಅವರಿಗೆ ಬದುಕಿರುವಾಗ ಸಾಕ್ಬಾತ್ಕಾರವಾಗಿದ್ದರೆ ಮಾತ್ರ 
ಕಾಲಾನುಕಾಲದಲ್ಲಿ ಫಲವಾಗುತ್ತದೆ. ಕೆಲವು ಉಪಾಸನೆಗಳಿಗೆ ಮೋಕ್ಚಥಲವೂ 
ಉಂಟು; ಆದರೆ ಆ ಫಲವು ಜ್ಞಾನವಾದಮೇಲೆಯೇ ಆಗುತದೆಯಾದ್ದರಿಂದ ಅದನ್ನು 
ಕ್ರಮಮುಕ್ತಿ ಎಂದು ಕರೆಯುವರು. ಇನ್ನು ಸುತಂತ್ರವಾದ ಜ್ಞಾನವನ್ನು 
ಜತಗ ವಾಕ್ಯ ಗಳಿಗೊ, ಎಂದರೆ ಅವಕ್ಕೆ ಘೂ ಜನ್ಮದಲ್ಲಿಯೇ 
NoHo. ಅದು ದೃಷ್ಟ ಫಲವೇ ಆಗಿರುತದೆ. ಆದರೆ ಜ್ಞಾನದಿಂದ 
ಆಗುವ ಬ್ರಹ್ಮಾತ್ರ್ಮ ಭಾವರೂಪವಾದ 'ಮೋಕವು ಇಂದ್ರಿ ಯದೃಷ್ಠ ಪ್ವಫಲವಲ್ಲವಾದ್ದರಿಂದ 
ಒಂದರ್ಥದಲ್ಲಿ ಅದು ಅದೃಷ್ಟವೂ ಆಗಿರುತದೆ ಎನ್ನಬಹುದಾಗಿದೆ. 

ಪ್ರಕೃತದಲ್ಲಿ ನಾವು ವಿಮರ್ಶಿಸುತಿರುವದು ಈ ಜನ್ಮದಲ್ಲಿಯೇ ಆಗುವ ದೃಷ್ಟ 
ಫಲಕವಾದ ಆತ್ಮ ಜ್ಞಾನವು. ಆ ಜ್ಞಾನವು ಅಂತಃಕರಣಸಂಸ್ಕಾರವುಳ್ಳವರಿಗೆ ಮಾತ್ರ 
ಆಗುವದರಿಂದ ಅದಕ್ಕಾಗಿ ಸಾಧನಗಳನ್ನು ಶಾಸ್ತ್ರದಲ್ಲಿ ಹೇಳಿರುತದೆ. ಉಪಾಸನೆಗಳಿಗೂ 
ಜ್ಞಾನಕ್ಕೂ ಇರುವ ವೈಲಕ್ಷಣ್ಯವೇನೆಂದರೆ, ಉಪಾಸನೆಗಳ ವಿವರವನ್ನು ಅರಿತುಕೊಂಡ 
ಬಳಿಕವೂ ಅನುಷ್ಠಾನಮಾಡತಕ್ಕದ್ದು ಉಳಿದುಕೊಂಡಿರುತದೆ ; ಆದರೆ ಆತ್ಮಜ್ಞಾನದ 
ವಿಷಯದಲ್ಲಿಹಾಗಿಲ್ಲ ಆತ್ಮಜ್ಞಾನವಾಗುವುದಕ್ಕೆ ಕೆಲವರು ಸೂಕ್ಷ್ಮಃ ಮತಿಗಳಾದವರಿಗೆ 
ಶಾಸ್ಟ್ರಾತಾರ್ಯರಿಂದ ಮಾಡಿದ ಶ್ರವಣವೇ ಸಾಕಾಗುತದೆ. ಅದರೆ ಮತ್ತೆ ಕೆಲವರಿಗೆ 
ಶ್ರವಣ ಮಾಡಿದ ಮೇಲೂ ತತ್ತ ವು ಕೂಡಲೆ ತಿಳಿಯುವದಿಲ್ಲ ಆದ್ದರಿಂದ ಅಂಥವರು 
ಶ್ರವಣ ಮಾಡಿದ ಮೇಲೆ ಕೇಳಿದ ವಿಷಯವನ್ನು ಮನನದಿಂದ 
ಹೊಂದಿಸಿಕೊಳ್ಳಬೇಕು. ಹಾಗೆ ಹೊಂದಿಸಿಕೊಂಡಮೇಲೂ ತತ್ತ್ವವು 
ಗೊತಾಗದವರಿಗೆ ನಿದಿಧ್ಯಾಸನವನ್ನು ಹೇಳಿರುತಃ ಈ ನಿದಿಧಾ,ಸನವೇ 
ಕಠಶ್ರುತಿಯಲ್ಲಿ ವರ್ಣಿಸಿರುವ ಅಧ್ಯಾತ್ಮಯೋಗವು. 


ಅಧ್ಯಾತ್ಮಯೋಗವೆಂಬುದು ಒಂದು ವಿಲಕ್ಷಣವಾದ ಕಲೆ. ಪ್ರಪಂಚವು 
ನಾಮರೂಪಕರ್ಮಾತ್ಮಕವಾಗಿರುತದೆ. ನಮಗೆ ಓನೇನು ಇಂದ್ರಿಯ 
ಗೋಚರವಾಗಿರುವದೋ ಮನೋಗೋಚರವಾಗಿರುವರೋ ಅದೆಲ್ಲವೂ ನಾಮ, 


ಕಾಠಕೋಪನ್ಯಾಸಮಂಜರಿ ೧೭೧ 


ರೂಪ, ಕರ್ಮ - ಎಂಬ ಮೂರನ್ನೊಳಗೊಂಡದ್ದೇ ಆಗಿರುತದೆ. 
ಇಂದ್ರಿಯಮನೋಬುದ್ಧಿಗಳೆಂಬಿವೂ ಸಾಮರೂಪಕರ್ಮಾತ್ಮಕವೇ ಎಂಬುದನ್ನು ಇಲ್ಲಿ 
ನೆನಪಿಡುವದು ಅವಶ್ಯಕವು. ಒಳಗಿರುವ ಮನಸ್ಸು ಸತ್ಯವೆಂದೂ ಹೊರಕ್ಕೆ ಅದಕ್ಕೆ 
ಗೋಚವಾಗಿರುವ ವಸುಗಳೆಂಬಿವು ಮಾತ್ರ ಮಿಥೈಯೆಂದೂ ನಿಜವಾಗಿ ಮನಸ್ಸೇ 
ಆ ಬಾಹ್ಯವಸ್ತುಗಳ ರೂಪದಿಂದ ಕಾಣಬರುತ್ತಿರುವವೆಂದೂ ತರ್ಕಿಸುವದು , 
ವಿಜ್ಞಾನವಾದವು. ನಮ್ಮದೇಶದ ಬೌದ್ಧರಲ್ಲಿ ಕೆಲವರೂ ಪಾಶ್ಚಾತ್ಯ ತತ್ತ್ವಶಾಸ್ತ್ರಜರಲ್ಲಿ 
ಕೆಲವರೂ ಈ ವಿಜ್ಞಾನವಾದದ ಪ್ರಭೇದಗಳನ್ನು ಅವಲಂಬಿಸಿ ತರ್ಕಿಸಿರುತಾರೆ. ಆದರೆ 
ವೇದಾಂತದ ದೃಷ್ಟಿಯಿಂದ ನೋಡಿದಾಗ ಅಧ್ಯಾತ್ಮವಾಗಿರುವ ಮನಸ್ಸೂ ಅಧಿ 
ಭೌತಿಕವಾಗಿರುವ ಬಾಹ್ಯವಸುವೂ ಎರಡೂ ಮಿಥೈೆಯೇ ; ಅಂದರೆ ಅವು 
ತೋರಿಕೊಳ್ಳುತ್ತಿರುವ ರೂಪದಿಂದ ಸತ್ಯವಲ್ಲ ಅವುಗಳ ನಿಜವು ಆತ್ಮನೇ ಆಗಿರುತಾನೆ. 
ಅದ್ದಿತೀಯನಾದ ಪರಮಾತ್ಮನೊಬ್ಬನೇ ಪರಮಾರ್ಥವು. ಅವನಲ್ಲಿ ಅನಾತ್ಮವಾದ ಮನ 
ಇಂದ್ರಿಯ ವಿಷಯವೇದನಾದಿಗಳೆಲ್ಲವೂ ಕಲ್ಲಿತವಾಗಿ ನಾಮರೂಪಕ್ರಿ ಯಾತ್ಮಕವಾಗಿ 
ತೋರುತಿರುವದು - ಎಂಬುದು ವೇದಾಂತದ ಸಿದ್ಧಾಂತವು. ಈ ನಿಜವನ್ನು 
ಉತ್ತಮಾಧಿಕಾರಿಗಳು ಅನುಭವಾನುಸಾರಿಯಾದ ಯುಕ್ತಿಯಿಂದಲೂ ಮಧ್ಯ ಮಾಧಿ 
ಕಾರಿಗಳು ಅಧ್ಯಾತ್ಮಯೋಗದಿಂದಲೂ ತಿಳಿದುಕೊಳ್ಳಬೇಕಾಗಿರುತ್ತದೆ. 
ಬಿಸಿಲುಕುದುರೆಯ ನೀರು, ಹಗ್ಗದಲ್ಲಿ ತೋರುವ ಹಾವು, ಆಕಾಶದಲ್ಲಿ ತೋರುವ 
ಮಾಲಿನ್ಯ - ಇವುಗಳ ನಿಜವು ಮರುಭೂಮಿಯೇ, ಹಗ್ಗವೇ, ಆಕಾಶವೇ - ಎಂದು 
ಮನಗಂಡುಕೊಳ್ಳುವಂತೆ ನಮಗೆ ಕಾಣುತಿರುವ ನಾಮರೂಪಕರ್ಮಾತ್ಮಕ 
ಪ್ರಪಂಚವೆಲ್ಲವೂ ನಿಜವಾಗಿ ಆತ್ಮನೇ ಎಂಬುದನ್ನುಮನಗಾಣಬೇಕು. ಯಾರು ಹೀಗೆ 
ವಿಚಾರದಿಂದಾಗಲಿ, ಯೋಗದಿಂದಾಗಲಿ ಕಂಡುಕೊಳ್ಳುವರೋ ಅವರೇ 


ಪ್ರಶಾಂತರಾಗಿ ಕೃತ್ವಕೃತ್ವರಾಗುವರು. 


ಆದ್ದರಿಂದ ಶ್ರುತಿಯು ಅಧಿಕಾರಿಗಳಿಗೆ ಹೀಗೆಂದು ಉಪದೇಶಿಸುತ್ತಿದೆ. "ಎಲೈ 
ಪ್ರಾಣಿಗಳಿರ ಏಳಿ, ಆತ್ಮಜ್ಞಾನದತ್ತ ತಿರುಗಿರಿ ಎಚ್ಚರಗೊಳ್ಳಿರಿ, ಅಜ್ಞಾನ ನಿದ್ರೆಯಿಂದ 
ತೋರುತಿರುವ ಕನಸಿನ ದೃಶ್ಯ ಗಳಲ್ಲಿ ಮಗ್ಕರಾಗಿರದೆ ಸ್ರ "ಅಜ್ಞಾನವನ್ನು 
ನಾಶಪಡಿಸಿಕೊಳ್ಳಿ | | ನೀವು ತ. ಸತ್ಯ ವೆಂದು ನಂಬಿರುವ ಹೊರಗಿನ ದ್ಯ ಗಳೂ. 
ಅವುಗಳನ್ನು ನೋಡುತ್ತಿರುವ ಇಂದ್ರಿ ಯಗಳೂ, ವಿಕಲಿಸುತಿರುವ ಮನಸ್ಸೂ 
ನಿಶ್ಚಯಿಸುತ್ತಿರುವ ಬುದ್ಧಿಯೂ - ಎಲ್ಲವೂ ಕನಸಿನ ದೃಶ್ಯ ಗಳಿಂದೇ 'ನಿಶ್ಚಯಿಸಿಕೊಳ್ಳಿರ. ಗ 
ಶ್ರೇಷ್ಠರಾದ ತತ್ತ ಜ್ಞಾನಿಗಳಾದ ಆಚಾರ್ಯರನ್ನು ಕಂಡುಕೊಂಡು ಪಪ 
ಉಪದೇಶಿ» ನಿವ “ಸರ್ವಾಂತರವಾದ ಆತ್ಮನನ್ನು "ಅವನೇ ನಾನು' ಎಂದು 


೧೭೨ ಅಧ್ಯಾತ್ಮಮಾರ್ಗವು ಕಷ್ಟೆವಾಗಿರುವುದೇಕೆ | 


ಅರಿತುಕೊಳ್ಳಿರಿ | ಎಂದಿಗೂ ಉಪೇಕ್ಷೆ ಮಾಡಬೇಡಿ ! ಘೋರವಾದ ಈ 
ಅನಾದಿನಿದ್ರೆಯ ಕನಸಿನಿಂದ ಹೇಗಾದರೂ ಎಚ್ಚರವಾಗಿರಿ | ಎಂದು ಶ್ರುತಿಯು 
ಕನಿಕರದಿಂದ ಮತ್ತೆಮತ್ತೆ ಎಚ್ಚರಗೊಳಿಸಿ ಸ ಸಾರುತ್ತಿದೆ. 
ಶ್ರುತಿಯು ಹೀಗೇಕೆ ಉಪದೇಶಿಸುತಿದೆ ? ಎಂದರೆ ಪರಮಾತ ತತ್ತ್ವವು 
ಅತ್ಯ ಂತಸೂಕ್ಡ ವಾದ ಬುದ್ದಿಯಿಂದ ಮಾತ್ರವೇ ತಿಳಿಯಬರತಕ ದ್ದಾಗಿರುತದೆ. 
ನಾಣೆಹಿಡಿದ ಭೌರಕತಿಯ ಅಲುಗಿನ ಮೇಲೆ ನಡೆಯುವದು ಹೇಗೆ bi ಕಷ್ಟವೋ 
ಹಾಗೆ ಈ ಅತ್ಮತತ್ತ; ದ ಜ್ಞಾನವೆಂಬ ಮಾರ್ಗವೂ ಅಷ್ಟೇ ದುರ್ಗಮವಾಗಿರುತೆ. 
ಆತ್ಮ ತತ್ತ್ವವು ಅತೆ ತೆ ಸೂಕ್ಷ್ಮ ವಾಗಿರುವದರಿಂದ ಕ ವಿಷಯದ ಜ್ಞಾನವೂ 
ದುರ್ಲಭನಾಗಿರುತದೆ - ಈ ಅದನ್ನು ಬಲ್ಲವರು ಹೇಳುತಾರೆ. 
ಜ್ಞೇಯವಾದ ಪರವ ನಾತ್ಮ ತತ ನು ಅತಿಸೂಕ್ಟ ವಾಗಿರುವದರಿಂದ 
ಸೂಕ್ಸ್ಮಗೊಳಿಸಿದ ಬುದ್ದಿಯಿಂದಲೇ ವಿಚಾರಮಾಡಿ ಅಥವಾ | ಅಧ್ಯಾತ್ಮ ಯೋಗವನ್ನು 
ಅವಲಂಬಿಸಿ ಅದನ್ನು ಅರಿತುಕೊಳ್ಳಬೇಕು - ಎಂದು ಶ್ರುತಿ ಹೇಳಿರುವದಷ್ಟೆ ಳಿ ಆತ್ಮ 
ತತ್ತ್ವವು ಸೂಕ್ಷ್ಮತಮವೆಂಬುದು ಹೇಗೆ ? ಎಂದರೆ ಆತ್ಮ ತತ್ತ್ವವು ಅಶಬ್ಬ ಅಸ್ಪರ್ಶ, 
ಅರೂಪ, ಅರಸ, ಅಗಂಧ. ಪೃಥ್ವೀತತ್ತ್ವವು ಶಬ್ದಸರ್ಕರೂಪರಸಗಂಧಗಳೆಂಬ ಎಲ್ಲಾ 
ಗುಣಗಳೂ ಇರುವವಾದ್ದರಿಂದ ಇದನ್ನು ಎಲ್ಲಾ ಇಂದ್ರಿಯಗಳಿಂದಲೂ 
ಕಂಡುಕೊಳ್ಳಬಹುದು. ಆದ್ದರಿಂದ ಇದು ಸ್ಟೂಲವು. ಅಪ್ಪಿನಲ್ಲಿ ಗಂಧವಿಲ್ಲ ಮಿಕ್ಕ 
ನಾಲ್ಕುಗುಣಗಳು ಮಾತ್ರ ಇವೆ ; ಆದ್ದರಿಂದ ಅದು ಪೃಥ್ವಿಗಿಂತ ಸೂಕ್ಷ್ಮ; ವಾಗಿರುತದೆ, 
ಅದಕ್ಕಿಂತಲೂ ವ್ಯಾಪಕವಾಗಿರುತದೆ. ಅದಕ್ಕಿಂತಲೂ ನಿತ್ಯವಾಗಿರುತದೆ. ಸೂಕ್ಷ್ಮ ವಾದ 
ಪೃಥ್ವಿಯು ಲಯವಾದರೆ ತನಗಿಂತ ಸೂಕ್ಷ್ಮಃ ವಾದ ಅಪ್ಪಾಗುವುದು. ಹೀಗೆಯೇ ತೇಜಸ್ಸು 
ಗಂಧರಸಗಳೆರಡನ್ನೂ ಬಿಟ್ಟು ಮಕ್ಕ ಗುಣಗಳನ್ನುಳ್ಳದ್ದಾಗಿರುವ ದರಿಂದ ಪೃಥ್ವಿ ಅಪ್ಪು- 
ಎರಡಕ್ಕಿಂತಲೂ ಸೂಕ್ಷ್ಮ ವ್ಯಾಪಕ, ನಿತ್ಯ. ಹೀಗೆಯೇ ಮುಂದುಮುಂದಕ್ಕೆ ಹೋಗುತ್ತಾ 
ವಾಯು, ಆಕಾಶ - ಇವುಗಳನ್ನು ಅರಿಯಬೇಕು. ಆಕಾಶವು ಮಿಕ್ಕ ನಾಲ್ಕು 
ಭೂತಗಳಿಗಿಂತಲೂ ಸೂಕ್ಷ್ಮ, ಅವುಗಳಿಗೆಲ್ಲ ವ್ಯಾಪಕ, ಹು ಜಾ ನಿತ್ಯ. 
ಆಕಾಶವು ಎಲ್ಲೆಲ್ಲಿಯೂ. ಇರುವದರಿಂದ ಯಾವ ಪದಾರ್ಥವಾದರೂ 
ಆಕಾಶದಲ್ಲಿಯೇ ಇರದೆ ಶೇಕು ; ಆಕಾಶವಿಲ್ಲದನ್ನು ಅರಿಯುವ ವದಕ್ಕೆ ಆಗುವದಿಲ್ಲ 
ಏಕೆಂದರೆ ಇಂಥಲ್ಲಿ ಆಕಾಶವಿಲ್ಲ ಎಂದು ಕಲ್ಪಿಸುವದಕ್ಕೆ ಬರುವದಿಲ್ಲ, ಆದರಿಂದ 
Fv ನಿತ್ಯದ್ರವ್ಯವೆ ( ಎಂದು ತಾರ್ಕಿಕರು ಭ್ರಾಂತರಾಗಿರುತಾರೆ. ಹೀಗೆ 
ವೃವಹಾಡದಲ್ಲಿ ena ನಿತ್ಯವೂ ಆಗಿರುವ ಆಳಾಶಕ್ಕಿಂತಲೂ 
ವ್ಯಾಪಕವಾಗಿರುವದು ಪ್ರ ಆತ್ಮತತ್ತ್ವವು. 


ಕಾಶಕೋಪನ್ಯಾಸಮಂಜರಿ ೧೭೩ 


ಆಕಾಶವು ಅನಾದಿ, ಅನಂತ - ಹಾಗೆಯೇ ಕಾಲವೂ ಅನಾದಿ ಅನಂತ ; 
ಆಕಾಶವು ಇಲ್ಲಿಂದ ಪ್ರಾರಂಭವಾಗಿದೆಯೆಂದಾಗಲಿ, ಇಲ್ಲಿಗೆ ಮುಗಿಯಿತೆಂದಾಗಲಿ 
ಕಲ್ಪಿಸಲಾಗದಿರುವಂತೆ ಕಾಲವು ಇಂಥದ್ದೊಂದು ಕಾಲದಲ್ಲಿ ಹುಟಿತೆಂದಾಗಲಿ, ಇಂಥ 
ಕಾಲದಲ್ಲಿ ನಾಶವಾಗುವದೆಂದಾಗಲಿ ಕಲ್ಪಿಸುವದಕ್ಕೆ ಬರುವದಿಲ್ಲ ಆದ್ದರಿಂದಲೇ 
ಆಕಾಶದಂತೆ ಕಾಲವೂ ನಿತ್ಯವೇ ಎಂದು ತಾರ್ಕಿಕರು ಕಲ್ಪಿಸಿರುತಾರೆ. 

ಯಾವದು ಶಬ್ಧಸರ್ಶಾದಿಗಳುಳ್ಳದ್ದೋ ಅದು ಶಬ್ದಾದಿಗುಣಗಳು ಹೆಚ್ಚಿದಂತೆ 
ಹೆಚ್ಚುತಿರುವದು, ಅವು ಕಡಿಮೆಯಾದಂತೆ ಕುಗ್ಗುತಿರುವದು. ಇದನ್ನು ಮನಸಿನಲ್ಲಿಟ್ಟರೆ 
ಪಂಚೆಭೂತಗಳಿಗೆ ಶಬ್ದಾದಿಗಳಿವೆಯಾಗಿ ಅವು ಆ ಗುಣಗಳ ನಿಮಿತದಿಂದ 
ವ್ಯಯವಾಗುತ್ತದೆ ಎಂದು ಕಲ್ಪಿಸಬಹುದು. ಆದರೆ ಆತ್ಮತತ್ತ ಕ್ಷೆ ಈ ಯಾವ ಗುಣಗಳೂ 
ಇಲ್ಲವಾದ್ದರಿಂದ ಅದು ಎಂದಿಗೂ ಸವೆಯುವದಿಲ್ಲ ಅದು ಅವ್ಯಯವು. 
ಯಾವುದು ಅವ್ಯಯವಾಗಿರುವದೋ ಅದು ಇದ್ದಂತೆಯೇ ಇರುವದರಿಂದ 
ನಿತ್ಯವಾಗಿರುತ್ತದೆ. ಇದು ಅವ್ಯಯವಾಗಿರುವದರಿಂದ ಮಾತ್ರವೇ ಅಲ್ಲ; 
ಅನಾದಿಯೂ ಅನಂತವೂ ಆಗಿರುವದರಿಂದಲೂ ಇದು ನಿತ್ಯವಾಗಿರುತದೆ. 
ಯಾವುದಕ್ಕೆ ಆದಿಯುಂಟೋ, ಯಾವದು ಒಂದಾನೊಂದು ಕಾರಣದಿಂದ 
ಹುಟ್ಟುವದೋ ಅದು ಅವಶ್ಯವಾಗಿ ನಾಶವಾಗುತ್ತದೆಯಾದ್ದರಿಂದ ಅನಿತ್ಯವು. ಆದರೆ 
ಈ ಆತ್ಮತತ್ತೃವು ಎಲ್ಲಕ್ಕೂ ಕಾರಣವಾಗಿರುವದರಿಂದ ಯಾವದರ ಕಾರ್ಯವೂ ಅಲ್ಲ 
ಕಾರ್ಯವಲ್ಲವಾದ್ದರಿಂದ ನಿತ್ಯವಾಗಿರುತದೆ. ಇದರಂತೆ ಯಾವದಕ್ಕೆ 
ಅಂತವಿರುವದೋ, ಎಂದರೆ ಯಾವದಕ್ಕೆ ಕಾರ್ಯವಿರುವದೋ ಅದೂ 
ಅನಿತ್ಯವಾಗಿರುತದೆ. ಉದಾಹರಣೆಗೆ ಬಾಳೆಗಿಡಕ್ಕೆ ಹಣ್ಣಿನ ಗೊನೆ ಬಿಟ್ಟರೆ ಅದು 
ಹೋಗಿಬಿಡುವದರಿಂದ ಅನಿತ್ಯವಾಗುವದು. ಈ ತತ್ತ್ವಕ್ಕೆ ಯಾವದೊಂದು 
ಕಾರ್ಯವೂ ಇಲ್ಲವಾದ್ದರಿಂದ ಇದು ನಿತ್ಯವು. ಆತ್ಮತತ್ತೃಕ್ಷೆ ಕಾರಣವೂ ಇಲ್ಲ 
ಕಾರ್ಯವೂ ಇಲ್ಲ; ಏಕೆಂದರೆ ಅದು ಕಾಲವನ್ನೂ ಆಕಾಶವನ್ನೂ ಮಾರಿರುತದೆ. 
ಕಾಲಾಕಾಶಗಳಲ್ಲಲ್ಲವೆ, ಕಾರ್ಯಕಾರಣಗಳು ತೋರುತವೆ ? ಆದರೆ ಆತ್ಮನಲ್ಲಿಯೇ 
ಕಾಲಾಕಾಶಗಳೂ ಕಲಿತವಾಗಿರುತವೆ. ಆದ್ದರಿಂದ ಇದು ಕಾಲಾಕಾಶಗಳ 
ಅಳತೆಯಿಲ್ಲದಾದರಿಂದ ಇದು ಅನಾದಿ, ಅನಂತ ; ಆದ್ದರಿಂದ ನಿತ್ಯ. 

ಇದರ ಸ್ವರೂಪದಲ್ಲಿ ಇನ್ನೊಂದು ವಿಶೇಷವೂ ಇದೆ. ಹಿಂದೆ ಹೇಳಿದ 
ಮಹಾನಾತ್ಮ ಎಂಬ ಸಮಷ್ಠಿಬುದ್ಧಿಯು ಜ್ಞಾನಮಯವಾಗಿದೆ ಎಂದು ಹೇಳಿರುತೆ] ೇವಷ) 
ಆ ಮಹತಿಗಿಂತಲೂ ಇದು ಪರವು, ಎಂದರೆ ವಿಲಕ್ಷಣವಾದದ್ದು ಆತ್ಮತತ ದಲ್ಲಿರುವ 


ಜ್ಞಾನವು ಹುಟ್ಟುಹೊಂದುಗಳಿರುದ ವಿಶೇಷ ಜ್ಞಾನವಲ್ಲ; ಅದು ಆತ್ಮನ ಸ್ವರೂಪವೇ 
ಗಿ ಟಿ ಇ ೧ ಥ್ರ 


೧೭೪ ಅಧ್ಯಾತ್ಮ ವಿದ್ಯೆಯ ಶ್ರವಣಶ್ರಾವಣದ ಫಲ 


ಆಗಿರುತ್ತದೆ. ಆದ್ದರಿಂದಲೇ ಇದು ಧ್ರುವ, ಎಂದರೆ ಕೂಟಸ್ಕನಿತ್ಯವು; ಪೃಥಿವ್ಯಾದಿಗಳಂತೆ 
ಮಾರ್ಪಡುತಿರುವ ನಿತ್ಯ ವಸುವಲ್ಲ 

ಇಂಥ ಸರ್ವಸೂಕ್ಷ ವಾಗಿರುವ, ಸರ್ವಭೂತಗಳಿಗೂ ಆತ್ಮವಾಗಿರುವ 
ಸರ್ವಕ್ಕೂ ಸಾಕ್ಷಿಯಾಗಿರುವ ಆತ್ಮಚೈತನ್ಯವನ್ನು ಸಾಕ್ಷಾತ್ತಾಗಿ ನಾನೇ ಅದು ಎಂದು 
ಅರಿತುಕೊಂಡರೆ ಮೃತ್ಯುವಿನ ಬಾಯಿಯಿಂದ ಬಿಡುಗಡೆ ಹೊಂದುವರು. 
ಸಂಸಾರದಲ್ಲಿರುವವರೆಲ್ಲ ಅವಿದ್ಯಾಕಾಮಕರ್ಮಗಳಂಬ ಮೃತ್ಯುವಿನ ದವಡೆಗೆ ಕ್ಕ 
ನರಳುತಿರುತಾರೆ. ಆದರೆ ಈ ಚೈತನ್ಯರೂಪನಾದ ಆತ್ಮನು ಅವಕ್ಕೂ ಸಾಕ್ಷಿಯಾಗಿದ್ದು 
ಕೊಂಡಿರುವದರಿಂದ ಇವನ ತಾದಾತ್ಮ ವನ್ನು ಹೊಂದಿದವರಿಗೆ ಎಂದಿಗೂ ಮೃತ್ಯುವಿನ 
ಭಯವಿರುವದಿಲ್ಲ 


೨೨. ಅಧ್ಯಾತ್ಮ ವಿದ್ಯೆಯ ಶ್ರವಣಶ್ರಾವಣದ ಫಲ 
ನಾಚಿಕೇತಮುಪಾಖ್ಯಾನಂ ಮೃತ್ಯುಪ್ರೋಕಗ್‌ಂ ಸನಾತನಮ್‌ । 
ಉಕ್ತ್ವಾ ಶ್ರುತ್ವಾಚ ಮೇಧಾವೀ ಬ್ರಹ್ಮಲೋಕೇ ಮಹೀಯತೇ 11೧೬॥ 
ಯ ಇಮಂ ಪರಮಂ ಗುಹ್ಯಂ ಶ್ರಾವಯೇತ್‌ ಬ್ರಹ್ಮ ಸಂಸದಿ | 
ಪ್ರಯತಃ ಶ್ರಾದ್ಧ ಕಾಲೇ ವಾ ತದಾನನ್ತ್ಯಾಯ ಕಲ್ಪತೇ ॥ 
ತದಾನನ್ತ್ಯಾಯ ಕಲ್ಪತ ಇತಿ NOL 


ಮೇಲೆ ಕೊಟ್ಟಿರುವ ಎರಡು ಮಂತ್ರಗಳು ಕಠೋಪನಿಷತಿನ ಒಂದನೆಯ 
ಅಧ್ಯಾಯದ ಕೊನೆಯಲ್ಲಿ ಬಂದಿವೆ. ಅಧ್ಯಾಯವು ಮುಗಿಯಿತೆಂಬುದನ್ನು 
ಸೂಚಿಸುವುದಕ್ಕೆ 'ತದಾನನ್ತ್ಯಾಯ ಕಲತ ಇತಿ' ಎಂದು ಮತ್ತೊಮ್ಮೆ ಪಠಿಸಿರುತದೆ. 

ಈ ಎರಡು ಮಂತ್ರಗಳಲ್ಲಿ ನಚಿಕೇತನ ಕಥೆಯನ್ನು ಕೇಳುವವರಿಗೂ 
ಹೇಳುವವರಿಗೂ ಆಗುವ ಫಲವನ್ನುಮೊದಲನೆಯಮಂತ್ರದಲ್ಲಿತಿಳಿಸಿದೆ. ಯಾವನು 
ಮೃತ್ಯುಪ್ರೋಕ್ರವಾದ ಈ ಉಪಾಖ್ಯಾನವನ್ನು ಆಚಾರ್ಯರಿಂದ ಶ್ರವಣ 
ಮಾಡುವನೋ ಅಂಥ ಜಾಣನು ಬ್ರಹ್ಮಲೋಕದಲ್ಲಿಪೂಜ್ಯನಾಗುವನು - ಎಂಬುದು 
ಮಂತ್ರದ ಅಕ್ಷರಾರ್ಥ. - 

ಅಧ್ಯಾತ್ಮ ಗ್ರಂಥಗಳಲ್ಲಿರುವ ಫಲಶ್ರುತಿಗಳನ್ನೂ ಮೂಲಗ್ರಂಥದಂತೆಯೇ 
ಶ್ರದ್ಧಾಪೂರ್ವಕವಾಗಿ ಪಠಿಸಿ ಅವುಗಳ ಅರ್ಥವನ್ನು ಮನನಮಾ ಡಿಕೊಳ್ಳಬೇಕು. ಅವು 
ಗ್ರಂಥವನ್ನು ಹೊಗಳಿರುವ ಭಾಗವೆಂದು ಸುಮ್ಮನೆ ಒಮ್ಮೆ ಓದಿ ಬಿಡಬಾರದು. ಇಲ್ಲಿ 


ಕಾಶಕೋಪನ್ತಾಸಮಂಜರಿ ೧೭೫ 


ಪ್ರತಿಪಾದಿತವಾಗಿರುವ ವಿಷಯವನ್ನು ಹೊಗಳಿದೆಯೆಂಬುದು ನಿಜ. ಆದರೆ ಇದು 
ಬರಿಯ ಮೃಷಾಸ್ತುತಿಯಲ್ಲ ; ಇರುವ ಅರ್ಥವನ್ನೇ ಹೇಳಿರುವ ವಾಕ್ಕವಿದು. ಈ 
ಅಧ್ಯಾಯದ ಅರ್ಥವನ್ನುಶ್ರವಣ ಮಾಡಿ ಮತ್ತೊಬ್ಬರಿಗೆ ತಿಳಿಸಿಕೊಟ್ಟರೆ ಇಲ್ಲಿಹೇಳಿರುವ 
ಫಲವು ಅವಶ್ಯವಾಗಿ ಆಗುವದು. 

ಅಧ್ಯಾಯದಲ್ಲಿ ಉಕವಾಗಿರುವ ಪ್ರಮುಖಾರ್ಥಗಳು ಯಾವವು ? 
ಮೊದಲನೆಯದಾಗಿ ಜ್ಲ್ಞಾನಕರ್ಮಸಮುಚ್ಚ ಯವನ್ನು ಅನುಷ್ಠಾನಮಾಡಿದ್ದರಿಂದ ಪ್ರಜಾ 
ಪತಿಲೋಕಪ್ರಾಪಿಯಾಗುತದೆ ; ಅದರಿಂದ ಆತ್ಮ ತತ್ತ್ವವಿಷಯದ ನಿಜವಾದ ಅರಿವು 
ಎಂದಿಗೂ ಆಗಲಾರದು- ಎಂದು ಹೇಳಿದೆ. ಈ ಅಧ್ಯಾಯದಲ್ಲಿಯಮನು ಹೇಳಿರುವ 
ಆತ್ಮಜ್ಞಾನ ವಿಷಯಕ್ಕೆ ಇದು ಪೀಠಿಕೆ. ವೇದದಲ್ಲಿ ಹೇಳಿರುವ ವಿಧಿ 
ನಿಷೇಧವಾಕ್ಯ ಸರಗ ಜ್ಞಾನವು ಸಾಧ್ಯಸ ಸಾಧನ ವಿಷಯವಾದದ್ದು ; 
ಪರಮಪುರುಷಾರ್ಥವಾದರೋ ಸ ಸಾಧ್ಯಸಾಧನಗಳೆರಡಕ್ಕಿಂತ ವೃತಿರಿಕವಾದದ್ದು. ಎ 
ಎಂಬುದನ್ನು ಯಮನಚಿಕೇತ ಸಂವಾದದಿಂದ ಮೊದಲು ನಾವು ತಿಳಿದುಕೊಳ್ಳ ಬೇಕು. 

ಯಾರ ಮನಸ್ಸು ಈ ಸಾಧ್ಯಸಾಧನ ಕೇತ್ರ ದಲ್ಲಿಯೇ ತೊಳಲುತ್ತಿರುವದೋ 
ಅವರು ಎಂಥ ತಿಳಿವ ಧಿಕೆಯವರಾಗಿರಲಿ, ಅತ್ವಜ್ಞಾನದ ದೃಷ್ಟಿಯಿಂದ ಅವರಲ್ಲ 
ಅವಿದ್ಯಾವಂತರೇ. ಅವರಿಗೆ ಪರಮಪುರುಷಾರ್ಥಮಾರ್ಗವು ಎಂದಿಗೂ 
ಹೊಳೆಯದೆ ಇರುವದು. ಅವರಿಗೆ ಆ ವಿಷಯವನ್ನು ಶ್ರವಣ ಮಾಡುವ 
ಪುಣ್ಯವಿರುವದಿಲ್ಲ; ಶ್ರವಣಮಾಡಿದರೂ ಅದರ ಮರ್ಮವು ಅವರಿಗೆ ತಿಳಿಯದೆ 
ಇರುತದೆ. ಆದರೆ ಯಾರು ಈ ಸಾಧ್ಯಸಾಧನಲಕ್ಷಣವಾದ ಅನಿತ್ಯಫಲದಲ್ಲಿ 
ವಿರಕರಾಗಿರುವರೋ, ಯಾರು ಪರಮಾರ್ಥತತ್ವ್ವವನ್ನೇ ಅರಿತುಕೊಳ್ಳಬೇಕೆಂದು 
ಹಾತುವರಿಯುತಿರುವರೋ, ಅಂಥವರ ವಿಷಯದಲ್ಲಿ ಮಾತ್ರ 
ಸಂಪ ಕ್ರಿದಾಯಾಗತವಾದ ಆಗಮರೀತಿಯಿಂದ ದೊರೆತ ಉಪದೇಶವು 
ಚಕ 

ಪರಮಾರ್ಥತತ್ತೃವು ಧರ್ಮಾಧರ್ಮಗಳನ್ನು ಮಾರಿರುತದೆ ; ದೇಶಕಾಲ 
ನಿಮಿತ್ತಗಳ ಸೋಂಕಿಲ್ಲದ್ದಾಗಿರುತ್ತದೆ. ಸಂಸಾರದಲ್ಲಿ ಅತ್ಯಂತವಿರಕ್ತರಾದವರು ಮಾತ್ರ 
ಸರ್ವಕರ್ಮಸ 'ಂನ್ಯಾಸಃ ವನ್ನು "ಮಾಡಿ ಪ್ರಣವಮಾತ್ರ ಶರಣರಾಗಿ ಅದನ್ನು 
ಪಡೆದುಕೊಳ್ಳಲಾಪರು. ಆ ತತ್ತ್ವವು ನಮ್ಮೆಲ್ಲರ ಆತ್ಮನೇ ಆಗಿರುತದೆ. 
ನಿರ್ವಿಕಾರವಾಗಿರುತದೆ, ಪರವ ಸೂಕ ವಾಗಿರುತದೆ ; ಉಪಾಧಿಗಳ ವಶದಿಂದ 
ವಿರುದ್ಧವಾದ ಧರ್ಮಗಳುಳ್ಳ ದ್ದರಂತೆ 'ತಾಣುತಿರುತದೆ. ದೇವಪಿತ್ಸಮನುಷ್ಯಾದಿ 
ಶರೀರಗಳು ನಾನಾಬಗೆಯಾಗದ್ದು ಬಗೆಬಗೆಯ "ವಿಕಾರಗಳನ್ನು ಕಕ್ಷ! ಣಕ್ಕೆ 


೧೭೬ ಅಧ್ಯಾತ್ಮ ವಿದ್ಯೆಯ ಶ್ರವಣಶ್ರಾವಣದ ಫಲ 


ಹೊಂದುತ್ತಿದ್ದರೂ ಅದು ಸರ್ವವ್ಯಾಪಿಯಾಗಿ ಅಸಂಗವಾಗಿರುವದರಿಂದ ಯಾವ 
ಶರೀರದ ಧರ್ಮಗಳನ್ನೂ ಅದು ಪಡೆಯದೆ ಇರುವದು. 

ಅದನ್ನು ತಿಳಿದುಕೊಳ್ಳುವದಕ್ಕೆ ಅಧ್ಯಯನ ಮೇಧಾಶಕ್ತಿಪ್ರವಚನಾದಿಗಳೇನೂ 
ಅಷ್ಟು ಮುಖ್ಯ ವಾಗಿ ಬೇಕಿರುವದಿಲ್ಲ ಯಾರು ದುರಾಚಾರವನ್ನು ಬಿಟ್ಟು 
ತಮದಮಾದಿಗಳನ್ನು ಅಳವಡಿಸಿಕೊಂಡು ನನಗೆ ಪರಮಾತ್ಮನೆ ೬ ಬೇಕು - ಸ್ತ 
ಉತ್ಕಟೇಚ್ಛೆ ಯುಳ್ಳವರಾಗಿರುವರೋ ಅವರಿಗೆ ಮಾತ್ರವೇ ಸ ಆತ್ಮನು ಸಿಕ್ಕುವನು, 
ಅವರಿಗೇ ಚ ತನ ತತ್ತ್ವವನ್ನು ತಿಳಿಸಿಕೊಡುವನು. 

ನಮ್ಮ ಆತ್ಮನೆಂದು ಈಗ ತೋರುವ ರೂಪವು ಸಂಸಾರದಲ್ಲಿ 
ತೊಳಲುತಿರುವದು. ಆದರೆ ಪರಮಾರ್ಥವಾಗಿ ನಮ್ಮ ಆತ್ಮನಾಗಿರುವ ಪ ಪರಮೇಶ್ವರನು 
ನಿತ್ಯವೂ ಅವಿಕೃತನಾಗಿ ಅಸಂಸಾರಿಯಾಗಿಯೇ ಇರುತಾನೆ. ಅವನನ ನ್ನು ಯಾರು 
ಇಂದ್ರಿಯ ಸಂಯಮದಿಂದಲೂ ಮನಃ ಸಂಯಮದಿಂದಲೂ ಕೂಡಿದವರಾಗಿ ವಿವೇಕ 
ಪೂರ್ವಕವಾಗಿ ಅರಿತುಕೊಳ್ಳುವದಕ್ಕೆ ಪ್ರಯತ್ನಿಸುವರೋ ಅವರೇ ಜ್ಞಾನದಿಂದ 
ಆತನನ್ನು ಪಡೆದುಕೊಳ್ಳುತ್ತಾರೆ. 


ಪರಮಾತ್ಮ ಪ್ರಾಪ್ತಿಗೆ ಅಧ್ಯಾತ್ಮಯೋಗವೆಂಬುದು ಹೆಚ್ಚಿನ ಉಪಾಯವು. 
ಇಂದ್ರಿ ಯವೃತ್ತಿಗಳನ್ನು ಸಕ] ಮನಸಿನಲ್ಲಿ ನಿಲ್ಲಿಸಿಕೊಳ್ಳ ಬೇಕು; ಆ ಮನಸನ್ನು 
'ಬುದ್ಧಿಯಲ್ಲಿಯೂ ಬುದ್ಧಿಯನ್ನು ಹಿರಣ್ಯ ಗರ್ಭ ಬುದ್ಧಿಯಲ್ಲಿಯೂ ಕೊನೆಗೆ ಎಲ್ಲವನ್ನೂ 
ನಿಷ್ಪಪ ಫಂಚನಾದ ಶಾಂತಾತ್ಮನಲ್ಲಿಯೂ 'ನಿಲ್ಲಿಿಕೊಳ್ಳಬೇಕು. ಹೀಗೆ ಸರ್ವಸಾಕ್ಷಿಯಾದ. 
ಪರಮಾತ್ಮನಲ್ಲಿ ನೆಲೆನಿಲ್ಲುವದೇ ಮುಮುಕ್ತುವಿನ ಗುರಿಯಾಗಿರಬೇಕು. 


ಪರಮಾರ್ಥವು ಅತ್ಯಂತ ಸೂಕ್ಷ್ಮವಾಗಿರುವದರಿಂದ ಶಬ್ದಸ್ಪರ್ಶಾದಿಗುಣಗಳು 
ಯಾವವೂ ಇಲ್ಲದೆ ನಿತ ಚೈತ್ಯ ಮಾತ್ರ. ಸ್ವರೂಪವುಳ್ಳ ದ್ಹಾಗಿರುವದರಿಂದ ಅದನ್ನು 
ಅರಿತುಕೊಳ್ಳು ವದು ೪ ಕಷ್ಟವಾಗಿರುವದು. ಆದ್ದರಿಂದ ವಿವೇಕಿಗಳಾದ 
ಮುಮುಕ್ಷುಗಳು ಪ್ರಯತ್ನ ಪೂವ ೯ಕವಾಗಿ ಅಜ್ಞಾನ ಇದ್ರೆ ಯಿಂದ ಎಚ್ಚತ್ತು 
ಆತ್ಯಾಭಿಮುಖರಾಗಬೇಕು. ಬ್ರಹ್ಮನಿಷ್ಕರಾದ ಪರಮಾಚಾರ್ಯರನ್ನು ಬಳಿಸಾರಿ ಈ 
ಆತ್ಮನ ತತ್ತ್ವವನ್ನು ಅವರ ಉಪದೇಶದಿಂದಲೇ ಅರಿತುಕೊಳ್ಳಬೇಕು. "ಮಾರು ಹೀಗೆ 
ಅರಿತುಕೋಡು ಆತ್ಮ ಸ್ವರೂಪದಲ್ಲಿಯೇ ನಿಷ್ಠೆಯನ್ನು ಪಡೆದುಕೊಳ್ಳುವರೋ ಅವರು 
'ಅವಿದ್ಯಾಕಾಮಕರ್ಮರೂಪವಾದ ಮೃತ್ಯುವಿನ ದವಡೆಯಿಂದ ಪಾರಾಗುವರು. 

ಮೃತ್ಯು ದೇವತೆಯಾದ ಯಮನೇ ಈ ಮೃತ್ಯುತರಣೋಪಾಯವನ್ನು 
ನಚಿಕೇತನಿಗೆ ಬೋಧಿಸಿರುತಾನೆ. ಈ ಉಪಾಯವು ಅನಾದಿಯಾಗಿರುವ. 


ಕಾಶಕೋಪನಾ,ಸಮಂಜರಿ ೧೭೭ 


ಶ್ರುತಿಯಲ್ಲಿರುವದರಿಂದ ಈಚೆಗೆ ಯಾರೋ ಹೇಳಿರುವದಿಲ್ಲ; ಸನಾತನವಾದದ್ದು 
ಅದನ್ನು ಆಗಮವನ್ನು ಬಲ್ಲ ಆಚಾರ್ಯರಿಂದ ಶ್ರದ್ಧಾಪೂರ್ವಕವಾಗಿ ಕೇಳುವವ 
ಅರ್ಥವನ್ನು ಮನನಮಾಡಿಕೊಂಡರೆ ಕೃತಾರ್ಥರಾಗಿ ಬ್ರಹ್ಮಲೋಕದಲ್ಲಿ 
ಪೂಜ್ಯರಾಗುವರು. ಬ ? ಬ್ರಹ್ಮಲೋ ವೆಂದರೆ ಉಪಾಸನಾದಿಗಳಿಂದ ಪಡೆಯುವ 
ಸತ್ಯಲೋಕವಲ್ಲ; ಸರ್ವ ಲೋಕಗಳನ್ನೂ ಮಾರಿ ಕೂಟಸ್ಮನಿತ್ಯವಾಗಿರುವ 
ಸಚ್ಚಿದಾನಂದ ಬ್ರಹ್ನವೆ ವೇ. ಈ ಉಪಾಖ್ಯಾನದ ಅರ್ಥವನ್ನು ಒರಟ ಕ 
ತಂದುಕೊಂಡವರು ಅದ ದರಲ್ಲಿಯೇ ತದ್ಭಾವದಿಂದ ನೆಲೆನಿಂತುಬಿಡುತಾರೆ. ಮಿಕ್ಕ 
ಲೋಕಗಳಿಗೆ ಹೋದವರಂತೆ ಅವರಿಗೆ ಮತ್ತೆ ಸಂಸಾರಕ್ಕೆ ಮರಳಿಬರುವದೆಂಬ 
ಅಂಜಿಕೆಯಿರುವದಿಲ. ಅವರು ಬ್ರಹ್ಮಸ್ಪರೂಪ ಹರೇ ಆಗಿಬಿಟ್ಟರುವ 'ದರಿಂದ 
ಆ 'ಅವ ವರೂ ಮುಮುಕ್ಕುಗಳಿಗೆ ಉಪಾಸ್ಯ ರೂ ಚ್ಲೇಯರೂ 
ಆಗಿಬಿಡುತಾರೆ ಎಂಬುದು ಫಲರ್ರುತಿಯ ಸಾರವು. 

ಈಗ ಎರಡನೆಯ ಮಂತ್ರದಲ್ಲಿ ಹೇಳಿರುವ ಫಲಸಂಕೀರ್ತನದ 
ಅಭಿಪ್ರಾಯವನ್ನು ಮನಗಾಣುವದಕ್ಕೆ ಪ್ರಯತ್ನಿಸೋಣ. ಈ ಅಧ್ಯಾಯದಲ್ಲಿ 
ಹೇಳಿರುವ ಅರ್ಥವು ಪರಮಗುಹವು. ಏಕೆಂದರೆ ಇದು ಸರ್ವರಿಗೂ ಆತ್ಮನೇ ಆಗಿದ್ದು 
ಸ್ಪಯಂಪ್ರಕಾಶವಾಗಿದ ದರೂ ಬಹಿ ರ್ಮಖರಾಗಿ ವಿಷವ್ಯಾ ಪೃತರಾಗಿರುವ 
ಸಂಸಾರಿಗಳಿಗೆ ಅತ್ಯಂತ ದೂರವಾಗಿಯೂ ದುರ್ಬೊೋ ನವಾಗಿಯೂ ಇರುತದೆ. 

ಇದನ್ನು ಯಾರು ು ತತ್ತ ಪ್ರಿಯರಾದ ಬ್ರಾಹ್ಮಣರ ಭೆಯಲ್ಲಿ ಹೇಳುವರೋ ದ 
ಬರಿಯ ಗ್ರಂಥವನ್ನು ಪಠಿಸುವರೆಂದರ್ಥದಲ್ಪ Fla ಇದರ ಅರ್ಥವನ್ನು 
ಯೋಗ್ಯರಾದವರಿಗೆ ತಿಳಿಸಿ ಕೊಡುವರೋ - ಅವರಿಗೆ ಅನಂತ ಪುಣ್ಯ ಫಲವು 
ಲಭಿಸುವದು. ತೀರ್ಥಕ್ಷೇತ್ಕಾದಿದಾಸ, ದೇವತಾದರ್ಶನ, ದಾನ, ತಪ ಸು - 
ಮುಂತಾದವುಗಳಿಂದ ದೊರಕುವ ಪುಣ್ಯಪು ಎಂದಿಗೂ ಇದಕ್ಕೆ ಸಮವಾಗಲಾರದು. 
ಏಕೆಂದರೆ ಆ ಪುಣ್ಯಕಮ ಕರ್ಮಗಳು ಪರಿಚ್ಚಿ ನ ಥಲವನು ಮಾತ ಕೊಡಬಲ್ಲದು. 
ಪರಮಗುಹ ವಾದ ಸನಾತನಬ್ಬಹ್ಗದ ಕಡೆಗೆ ಅಧಿಕಾರಿಗಳ ಚಿತವನ್ನು ಸೆಳೆಯುವಂತೆ 
ಕ್ರವಣಮಾಡಿಸುವ ಕರ್ದ್ಮುವು ಹೇಳಿದವರನ್ನೂ ನ :ದವರನ್ನೂಬ್ರಹ್ಮಾನುಸಂಧಾನಕ್ಕೆ 
ಸಜ್ಜು ಮಾಡುವು. 


ಹೆ ಶ್ಲ ne ಉಲ 
ಶ್ರಾದಕಾಲದಲ್ಲಿ ಬ್ಯಾಹ ಣರು ಭೋಜನ 
| 


ತತ 


A 


೬ | 
ಉಪನಿಷತ್ತುಗಳನ್ನು ಶದಣಮಾಡಿಸುವ ಹದ್ದತಿಯು ಶಿಷ್ಠರಲ್ಲರುತಃ 


ಅಧ್ಯಾ ಯವನ್ನು ಗ ಥರೂಪದಿಂದಲೂ ಅರ್ಥರೂಪದಿಂದಲ 
ಮಾಡಿಸುವದರಿಂದ ಆಶಾ ದ್ದಷೂ ಅನಂತಥಲಕ್ಕೆ ಕಾರಣವಾಗುವದು. ಏಕೆಂದರೆ 
ಪಿತೃಗಳಿಗೆ ಸಾಮಾನ್ಯವಾಗಿ ಮಾಡುವ ಶಾ, ಬದಿಗಳು ತತ್ಕಾಲದ ತೃಪಿಯನ್ನು ಹು ಮಾಡ 


4 


ಕಳ 


೧೭೮ ಪರಾಗ್ದ ಹಿಯು ಮತ ್ಯತ್ರಕ್ಕೂ ಪ್ರ ಪತಗ ಷಿಯು ಅಮೃಶತ್ವಕ್ಕೂ ಹೇತುಗಳು 


"8 ಬಲ ಟಿ 


ಉಂಟುಮಾಡುತವೆ. ಆದರೆ ಈ ಬ್ರಹ್ಮಜ್ಞಾನದ ಶ್ರವಣವು ಅವರಿಗೆ 
ಪುನರಾವೃತಿಯಿಲ್ಲದ ಲೋಕದ ನೆನಪನ್ನು ಕೊಡುತದೆ. ಲೋಕದಲ್ಲಿ ತಮಗೆ 
ಪುತ್ರಪೌತ್ರಸಂತಾನವಾಗಬೇಕೆಂದು ಶಿಷ್ಠರು ಬಯಸುವುದೇತಕ್ಕೆ ? ತಮ್ಮ ಮಕ್ಕಳಲ್ಲಿ 
ಯಾರಾದರೊಬ್ಬರು ಬ್ರಹ್ಮಜ್ಞಾನಿಗಳು ಹುಟ್ಟಲಿ ; : ಅವರಿಂದ ತಮ್ಮ ಕುಲವೆಲ್ಲ 
ಉದ್ದಾರವಾಗಲಿ ಎಂಬ ಇಚೆ ಯಿಂದ. ಆದ್ದರಿಂದ ಈ ಅಧ್ಯಾಯದ ಅರ್ಥವನ್ನು 
ಶ್ರಾ ದ್ವಕಾಲದಲ್ಲಿ ಶ್ರವಣಮಾಡಿಸುವದು ಅನಂತ ಪುಣ ಫಲವನ್ನು 
ಕೊಡುವದಾಗಿರುತದೆ - ಎಂಬುದು ಮಂತ್ರದ ತಾತ್ಪರ್ಯವು. 


೨೩. ಪರಾಗ್ನ ಜಿಯ ಮರ್ತ್ಯತ್ತಕ್ಕೂ 
ಪ್ರತ್ಯಗ್ನೃಷ್ಠಿಯು ಅಮೃತತ್ವಕ್ಕೂ ಹೇತುಗಳು 
ಪರಾಂಚಿ ಖಾನಿ ವ್ಯತೃಣತ್‌ ಸ್ವಯಂಭೂಸಸ್ಥಾತ್‌ ಪರಾಜಾ್‌ 
ಪಶ್ಯತಿ ನಾಂತರಾತ್ಮನ್‌ । ಕಶ್ಚಿದ್ದೀರಃ ಪ್ರತ್ಯಗಾತ್ಮಾನಮೈಕ್ಗ್ಸತ್‌ 
ಆವೃತ್ಯಚಕ್ಚುರಮೃತತ್ತ ಮಿಚ್ಛನ್‌ 1 ೧॥ 
ಪರಾಚಃ ಕಾಮಾನನುಯನ್ತಿ ಬಾಲಾಸ್ತೇ ಮೃತ್ಯೋರ್ಯನ್ಸಿ 
ವಿತತಸ್ಯ ಪಾಶಮ್‌ | ಅಥ ಧೀರಾ ಅಮೃತತ್ವಂ ವಿದಿತ್ವಾ 
ಧ್ರುವಮಧ್ರುವೇಷ್ಟಿಹ ನ ಪ್ರಾರ್ಥಯನೇ 11೨11 
ಈವರೆಗೆ ಒಂದನೆಯ ಅಧ್ಯಾಯದ ಅಭಿಪ್ರಾಯವನ್ನು ವಿಸರಿಸಿದ್ದಾಗಿದೆ. 
ನಚಿಕೇತನಿಗೆ ಮೃತ್ಯುದೇವತೆಯಾದ ಯಮನು ಹೇಳಿದ್ದಾದರಿಂದ ಈ ಸಂದರ್ಭವನ್ನು 
"ನಾಚಿಕೇತೋಪಾಖ್ಯಾನ' ಎಂದು ಕರೆದಿದೆ. ಅಧಿಕಾರಿಯಾದ ಶಿಷ್ಯನಿಗೆ 
ಅನುಭವಿಯಾದ ಗುರುವಿನಿಂದ ಬಂದ ವಿದ್ಯೆಯಿದು ಎ ಎಂಬುದನ್ನು ಈ 
ವಿಶೇಷಣದಿಂದ ತಿಳಿಸಿರುತದೆ. ಅಧ್ಯಾತ್ಮತತ್ತ ನು ಶಾಸ್ತ್ರ ಮತ್ತು ಆಚಾರ್ಯರ 
ಅನುಗ್ರಹದಿಂದಲೇ ದೊರಕತಕ್ಕದ್ದು; ಯೋಗ್ಯನಾದ ಅಧಿಕಾರಿಗೇ ದೊರಕತಕ್ಕದ್ದು 
ಆದರೂ ಸುರೇಶರಾಚಾರ್ಯರು ತಮ್ಮ ನೈಷ್ಟಮೃ ೯ಸಿದ್ಧಿಯಲ್ಲಿ ಹೇಳಿರುವಂತೆ 
ಶಾಸ್ತ್ರಾಕಾರ್ಯಪ್ರಸಾದಲಬ್ಗ [ವಾದದ್ಧಾದರೂ ಇದು ಶಾಸ್ತ್ರಾತಾರ್ಯರಪ್ರ ಪ್ರಸಾದವನ್ನು 
ಅವಲಂಬಿಸಿದೆ SE ದೊಡ್ಡದೆಂದೆನಿಸಿಕೊಂಡಿಲ್ಲ; ಬ್ರಹ್ಮವಿದ್ಯೆ ಯು ತಾನೇ 
ಸರ್ವವಿದ್ಯೆಗಳಿಗಿಂತಲೂ ಹೆಚ್ಚಿನದೆಂದೆನಿಸಿಕೊಳ್ಳುವ ಸ ಸ್ವಭಾವದ್ದ್ಹಾಗಿದೆ. ಇದನ್ನು 


ಸರಿಯಾಗಿ 'ಹೃದಯದಿಂದ ಶ್ರವಣಮಾಡುವ ಅಧಿಕಾರಿಗೆ ಹೃದಯದ SN 
ಉಪದೇ ಶಿಸುವ ಗುರುವಿನ ಉಪದೇಶವು ದೊರೆತರೆ ಅಂಥವನಿಗೆ 


ಕಾಶಕೋಪನ್ಯಾಸಮಂಜರಿ ೧೭೯ 


ಬ್ರಹ್ಮಲೋಕದಲ್ಲಿಯೇ - ಪರಬ್ರಹ್ಮದಲ್ಲಿಯೇ - ನೆಲೆನಿಲ್ಲುವ ಭಾಗ್ಯವು ಲಭಿಸುವದು. 
ಅದು ಪರಮಗುಹ್ಯವಾದದ್ದು ಎಂದರೆ ಇದನು ಗುಟ್ಟಾಗಿ 
ಇಟ್ಟುಕೊಳ್ಳಬೇಕೆಂದರ್ಥವಲ್ಲ ಯಾರುಯಾರು ಅಧಿಕಾರಿಗಳೋ ಅವರವರಿಗೆ 
ಅವಶವಾಗಿ ಹೇಳತಕ್ಕದ್ದಿದು. ಬ್ರಹವಿದ್ದಾವಿಶಾರದರಾದವರಿಗೆ ಇದು ಅತಂತ 
ಪ್ರಸಿದ್ಧವಾಗಿರುವ ತತ್ತ್ವವಾಗಿರುತದೆ. ಹೀಗಿದ್ದರೂ ಅನಧಿಕಾರಿಗಳಿಗೆ ಇದು 
ಎಂದೆಂದಿಗೂ ತಿಳಿಯದೆ ಇರುವದರಿಂದ ಪರಮಗುಹ್ಯವಾಗಿರುತದೆ. 


ಬ್ರಹ್ಮವಿದೈಗೆ ಅನಧಿಕಾರಿಗಳು ಯಾರು 9? ಯಾರಿಗೆ ಇದು ಎಂದಿಗೂ 
ತಿಳಿಯದೆ. ಇದ್ದುಕೊಂಡಿರುತದೆ. ? ಅಧಿಕಾರಿಗಳಲ್ಲಿ ಯಾವ 
ಹೆಚ್ಚುಗಾರಿಕೆಯಿರುವದರಿಂದ ಅವರಿಗೆ ಮಾತ್ರ ಇದು ತಿಳಿಯುತ್ತದೆ? ಈ ಪ್ರಶ್ನೆಗಳಿಗೆ 
ಉತರವನ್ನು ಈ ಅಧ್ಯಾಯದ ಆದಿಯಲ್ಲಿಯೇ ಹೇಳಿರುತ್ತದೆ. ಮನುಷ್ಯನಿಗೆ ಜ್ಞಾನವು 
ಸಾಮಾನ್ಯವಾಗಿ ಎರಡು ರೀತಿಗಳಿಂದ ಉಂಟಾಗುತಿರುವದು. ಇಂದ್ರಿಯಗಳ ಮೂಲಕ 
ಉಂಟಾಗುವ ಹೊರಗಿನ ವಿಷಯಗಳ ಜ್ಞಾನವು ಒಂದು ಬಗೆ ; ಆ ಜ್ಞಾನವನ್ನು 
ಬೇರೆಬೇರೆಯಾಗಿ ಮನಸಿನಿಂದ ಕೂಡಿಹಾಕಿ ಸಾಮರಸ್ಯ ಮಾಡಿಕೊಂಡು ನಿಶ್ಚಯಕ್ಕೆ 
ಬರುವುದು ಇನ್ನೊಂದು ಬಗೆ. ಇಂದ್ರಿಯಗಳು ಹೊರಗಿನ ಜ್ಲೇಯರಾಶಿಯನ್ನು ಸ್ವಲ್ಪ 
ಸ್ವಲ್ಪವಾಗಿ ಕತ್ತರಿಸಿಕೊಂಡು ತಿಳಿಯುತ್ತವೆ. ಇಂದ್ರಿಯಗಳ ವೃತ್ತಿಯು 
ಆಲೋಚನವೆನಿಸುತದೆ ಆ ತಿಳಿವನ್ನು ಮನಸ್ಸಿನಿಂದ ವಿಕಲ್ಲಿಸಿ ಬುದ್ಧಿಯಿಂದ 
ನಿಶ್ಚಯಿಸಿಕೊಳ್ಳುತ್ತಿರುತ್ತೇವೆ. ಕಿವಿಯಲ್ಲಿಒಂದು ವಸುವಿನ ಶಬ್ದವನ್ನು ಕೇಳಿ, ಕಣ್ಣಿನಿಂದ 
ಅದರ ರೂಪವನ್ನು ಕಂಡು, ಕಾಲಿನಿಂದ ಅದರ ಬಳಿಗೆ ಹೋಗಿ, ಕೈಯಿಂದ ಅದನ್ನು 
ತೆಗೆದುಕೊಂಡು, ಬಾಯಲ್ಲಿ ಹಾಕಿಕೊಂಡು, ನಾಲಗೆಯಿಂದ ರುಚಿಯನ್ನು ನೋಡಿ, 
ಅದನ್ನು ಒಂದಾನೊಂದು ಹಣ್ಣೆಂದು ತಿಳಿದಕೊಂಡೆವೆಂದು ಇಟ್ಟುಕೊಳ್ಳಿರಿ. ಇಲ್ಲಿ 
ಪ್ರತಿಯೊಂದು ಇಂದ್ರಿಯವೂ ವಸ್ತುವನ್ನು ಸ್ವಲ್ಪ ಸ್ವಲ್ಪವಾಗಿ ಪರಿಚ್ಛೇದಗೊಳಿಸಿಯೇ 
ನಮಗೆ ತಿಳಿಸಿರುತದೆ ; ಮನಸ್ಸು ಆ ಇಂದ್ರಿಯಗಳಿಂದಾದ ಅರಿವುಗಳನ್ನು ವಿಕಲಸಿ 
ಕೂಡಿಹಾಕುತದೆ, ಬುದ್ಧಿಯು "ಇದು ಇಂಥ ಹಣ್ಣು) ಎಂದು ಮುಂತಾಗಿ ವಸುವನ್ನು 
ನಿರ್ಧರಿಸುತದೆ. ಆಗ ನಮಗೆ ವಸುವಿನ ಪ್ರತ್ಯಯವೊಂದು ಆಗುತದೆ. ಆ 
ಪ್ರತ್ಯಯದಿಂದುಂಟಾದ ಸಂಸ್ಕಾರವು ಮತ್ತೊಮ್ಮೆ ಅದೇ ವಸುವನ್ನು ಕಂಡಾಗ ಅದರ 
ಸ್ಮೃತಿಯನ್ನು ಎಬ್ಬಿಸಿ ಮತ್ತೆ ನಾವು ಅದರ ವಿಷಯದಲ್ಲಿ ಹಿಂದಕ್ಕೆ ಪ್ರವರ್ತಿಸುವಂತೆ 
ಮಾಡುತ್ತದೆ. ಇದಿಷ್ಟೂ ನಮಗೆ ಸಾಮಾನ್ಯವಾಗಿ ಆಗುವ ಜ್ಞೇಯವಿಷಯಕವಾದ 
ಜ್ಞಾನದ ಸ್ವಭಾವ. 


೧೮೦ ಪರಾಗ ಯು ಮತ್ತ ್ಫತ್ತಕ್ಕೂ, ಪ್ರತ್ನಗ್ಗಷಿಯು ಅಮೃತತ್ಥಕ್ಕೂ ಹೇತುಗಳು 


ಖಲ" ಲಬ 


ಹೀಗೆ ಇಂದ್ರಿ ಯಮನೋಬುದ್ಧಿಗಳಿಂದ ಆಗುವ ಜ್ಞಾನವು ಬಾಹ ವಸ್ತು 
ರಾಶಿಯ ಪರಿಚ್ಚಿನ್ನ ಜ್ಞಾನವನ್ನು ಮಾತ್ರ ಕೊಡುತದೆ. ಮತು ನಮ್ಮ ಅಂತಃ ಕರಣವು ಆ 
ವಸ್ತುಗಳ ವಿಷಯಕ್ಕೆ. ಒಳ್ಳೆ wa ಅಥವಾ ಕೆಟ್ಟದ್ದು - ಎಂಬ ಬುದ್ಧಿಯನ್ನು 
ಉಂಟುಮಾಡುತಿರುತದೆ. ಆ ಬುದ್ದಿಯಿಂದ ಒಳ್ಳೆ ಯದೆಂಬ ವಸ್ತುವನ್ನು 
ಸಂಪಾದಿಸಿಕೊಳ್ಳುವದಕ್ಕೆ ಪ್ರವೃತ್ತಿಯೂ ಕೆಟ್ಟದ್ದೆಂಬ ವಸುವನು 
ದೂರವಾಗಿರಿಸಿಕೊಳ್ಳುವದಕ್ಕೆ, ಅಥವಾ ಅದರಿಂದ ನಾವೇ ದೂರವಾಗುವದಕ್ಕೆ 
ಬೇಕಾದ ಪ್ರವೃತ್ತಿಯೂ "ನಮ್ಮಲ್ಲಿ ಉಂಟಾಗುವವು. ಈ ಕಾರಣದಿಂದ ಉಪನಿಷತ್ತಿನಲ್ಲಿ 
ಇಂದ್ರಿ ಯಗಳನ್ನು "ಗೃಹ' pe ಶಬ್ದ ಸ್ಪರ್ಕಾದಿವಿಷಯಗಳನ್ನು "ಅತಿಗ್ರಹ” 
ಗಳೆಂದೂ ಕರೆಯಲಾಗಿದೆ. ಇಂದ್ರಿ ಯಗಳು ಮನುಷ್ಯನನ್ನು ಹಿಡಿದುಹಾಕಿ ಹೊರಕ್ಕೆ 
ಎಳೆಯುತಿರುವದರಿಂದ "ಗ್ರಹ'ಗಳು; ವಿಷಯಗಳು ಆ ಇಂದ್ರಿಯಗಳನ್ನು 
ಎಳೆಯುತಿರುವದರಿಂದ ಅವು “ಅತಿಗ್ರಹ'ಗಳು. ಇಂದ್ರಿಯಗಳು ಹೊರಳ 
ಹೋಗುತ್ತಲೇ ಇರುತ್ತವೆ ; ಅವನ್ನು ವಿಷಯಗಳು ತಮ್ಮ ಕಡೆಗೆ ಸೆಳೆದುಕೊಂಡು ಕಟ್ಟಿ 
ಹಾಕುತ್ತಲೇ ಇರುತನೆ. ಆದ್ದರಿಂದ. ಮನುಷ್ಯನು ಈ ಇಂದ್ರಿಯ ವಿಷಯಗಳ ಕಟ್ಟಿಗೆ 
ಒಳಪ ಟು ಸಂಸಾರಬಂಧವನ್ನು  ಅನುಭವಿಸುತಿರುತಾನೆ. 

ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ಹಿಡಿಯುವುದಕ್ಕೆ 
ಹೋಗುತ್ತಿರುವದರಿಂದಲೂ ಮನುಷ್ಯನು ಇಂದ್ರಿಯಗಳ ಮೂಲಕವೇ 
ವಿಷಯಗಳನ್ನು ಉಪಭೋಗಿಸಬೇಕಾಗಿರುವದರಿಂದಲೂ ಅವನು 
ವಿಷಯೇಂದ್ರಿಯಸಂಬಂಧದಿಂದ ಆಗುವ ಉಪ ಪಭೋಗಕ್ಕೆ ಎಂದೆಂದಿಗೂ ಕಟ್ಟು 
ಬಿದ್ದಿರುತಾನೆ. ಈ ಇಂದ್ರಿಯಗಳು ವಿಷಯಗಳನ್ನು ಮೆಲ್ಲುವಾಗಲೆಲ್ಲ ಸವೆಯುತಲೇ 
ಇರುತ್ತವೆ. "ಆದ್ದರಿಂದ ಇಂದ್ರಿಯಗಳಲ್ಲಿನಾನು, ನನ್ನದು - ಎಂಬ ಅಭಿಮಾನವಿರುವ 
ಮನುಷ್ಯನೂ ಅವುಗಳ ಮೂಲಕ ತಾನೂ ಸವೆಯುವಂತೆ ಇರುತಾನೆ. ಇಂದ್ರಿಯಗಳು 
ಬಹಳ ಸವೆದು ಮುಪ್ಪನ್ನು ಹೊಂದಿದರೆ ಮನುಷ್ಯನೂ ಮುದುಕನೆನಿಸುವನು; ಅವುಗಳ 
ಸ್ಥಾನಗಳಾದ ಕಣ್ಣು ಇವಿ ಮುಂತಾದವು ನಾಶವಾದರೆ ಅವನೂ ನಾಶವಾಗುತಾನೆ. 
ಆದ್ದರಿಂದಲೇ ಶರೀರೇಂದ್ರಿ ಯಗಳ ಅಭಿಮಾನಿಯಾದ ಮಾನವನು ಮರ್ತ್ಯ 
ಎನಿಸಿಕೊಂಡಿರುವದು. 

ಹೀಗೆ ಮನುಷ್ಯನು ಏತಕ್ಕೆ ಹೊರಗಡೆಗೇ ನೋಡುತಿದ್ದಾನೆ ? ವಿಷಯಗಳಲ್ಲಿ 
ಒಳ್ಳೆಯದು ಕೆಟ್ಟದ್ದೆಂಬ ವಿಕಲ್ಪಗಳನ್ನು ಮಾಡಿಕೊಂಡು ಅವುಗಳ ಮೂಲಕವೇ 

ವಿಷಯಭೋಗವನ್ನು ಏತಕ್ಕೆ ಪಡೆಯುವದಕ್ಕೆ ಪ್ರಯತ್ನಿಸುತಿರುತಾನೆ ? - ಎಂದರೆ; 

ಇಂದ್ರಿಯಗಳ ಸ್ವಭಾವವೂ ಮನುಷ್ಯನ "ಶಳಿವಳಿಕೆಯ ಸ್ವಭಾವವೂ ಇದಕ್ಕೆ 


ಕಾಠಶಕೋಪನ್ಯಾಸಮಂಜರಿ ೧೮೧ 


ಕಾರಣವಾಗಿರುತವೆ. ಇಂದ್ರಿಯಗಳು ಹೊರಗಡೆಗೇ ತೆರೆಯುವ ಕದಗಳುಳ್ಳ 
ಕಿಟಕಿಬಾಗಿಲುಗಳಂತೆ ಇರುತ್ತವೆ. ಇಂದ್ರಿಯಗಳಿಗೆ ತಮ್ಮ ಮುಂದೆ ಇರುವ ಬಾಹ್ಯ 
ವಸುಗಳನ್ನು ನೋಡುವದಕ್ಕೆ ಆಗುತ್ತದೆಯೇ ಹೊರತು ಹಿಂದಕ್ಕೆ ತಿರುಗಿ ನೋಡುವದಕ್ಕೆ 
ಬರುವಂತಿಲ್ಲ ಇಂದ್ರಿ ಯಗಳನ್ನು ಹೀಗೆಯೇ ಈಶ್ವರನು ಸ ಷ್ಟಿ ಮಾಡಿರುತಾನೆ. 
ಇಂದ್ರಿಯಗಳು ಹೊರಗಿನ ವಿಷಯಗಳನ್ನು ನೋಡುವದಕೆ ದೇ 'ಸಷ್ಟಿಯಾಗಿರುತವೆ. 
ಅಷ್ಟು ಮಾತ್ರದಿಂದ ಏನೂ ಅನರ್ಥವಾಗುತಿರಲಿಲ್ಲ; ಮನುಷ್ಯನ. ಸ್ವಾಭಾವಿಕವಾದ 
ತಪ್ಪು “ೃಲಿವಳಿಕೆಯೂ ಅದಕ್ಕೆ ಅನುಗುಣವಾಗಿಯೇ ಇರುತದೆ. "ಈ ಶರೀರವೇ 
ನಾನು, ಈ ಇಂದ್ರಿಯಗಳು 'ನನ್ನವು ; ಇಂದ್ರಿಯಗಳ ಮೂಲಕವಾಗಿ ಹೊರಗಿನ 
ವಿಷಯಗಳನ್ನು ನೋಡಿ ಅವುಗಳಲ್ಲಿ ಒಳ್ಳೆಯದನ್ನು ಸಂಪಾದಿಸಿಕೊಂಡು 
ಸುಖಪಡಬೇಕು. ಕೆಟ್ಟವನ್ನು ದೂರವಾಗಿಸಿಕೊಂಡು ದುಃಖವನ್ನು 
ತೊಲಗಿಸಿಕೊಳ್ಳಬೇಕು'' ಎಂಬ ತಿಳಿವಳಿಕೆಯು ಯಾರೊಬ್ಬರೂ ಹೇಳಿಕೊಡದೆ 
ಜೀವಮಾತ್ರಕ್ಕೆ ಸಹಜವಾಗಿ ಇದುಕೊಂಡುಬಿಟ್ಟಿರುತದೆ. ಅನುಕೂಲವಿಷಯಗಳಲ್ಲಿ 
ಪ್ರವೃತ್ತಿ ಪ್ರತಿಕೂಲವಿಷಯದಲ್ಲಿ ನಿವೃತ್ತಿ - ಇದು ಪಶ್ಚಾದಿಪ್ರಾಣಿಗಳಂತೆ 
ಬುದ್ಧಿಜೀವಿಯಾದ ಮನುಷ್ಯನಿಗೂ ಸಹಜವಾಗಿಯೇ ಇದ್ದುಕೊಂಡಿರುತದೆ. ಈ 
ನೈಸರ್ಗಿಕ ಬುದ್ಧಿಯನ್ನು ಅನುಸರಿಸಿ ಮುಂದಕ್ಕೆ ಜೋಲುತ್ತಿರುವುದೇ ಮನುಷ್ಯನ 
ಸ್ವಭಾವ. ಆದ್ದರಿಂದ ಸಾಮಾನ್ಯ ಜನರು ತಮ್ಮ ಹೊರಕ್ಕೇ ನೋಡುತ್ತಾ 
ಇಂದ್ರಿಯಗಳಿಂದ ಹೊರಗಿನ ವಿಷಯಗಳ ಸೇವೆಗೇ ಹವಣಿಸುತ್ತಾ ಇರುತ್ತಾರೆ. 
ಆದ್ದರಿಂದಲೇ ಅವರು ಮರ್ತ್ಯರಾಗಿರುತ್ತಾರೆ. 
ಆದರೆ ಹಿಂದಿನ ಅಧ್ಯಾಯದಲ್ಲಿ ವರ್ಣಿಸಿರುವಂತೆ ಶರೀರ, ಇಂದ್ರಿಯಗಳು, 

ಮನಸ್ಸು ಬುದ್ಧಿ - ಇವೆಲ್ಲವನ್ನೂ ಮಾರಿ ಇವೆಲ್ಲಕ್ಕೂ ಒಳಗೆ ಇವುಗಳ ನಿಜವಾದ 
ಆತ್ಮನು ಇರುತ್ತಾನೆ. ಆತ್ಮನೆಂದರೆ ಸ್ವರೂಪವು. ಪ್ರತಿಯೊಬ್ಬನೂ ತನ್ನ ಸ್ವರೂಪವು ಒಳಗೆ 
ಇರತಕ್ಕದ್ದು ಮಿಕ್ಕದ್ದೆಲ್ಲವೂ ಅದರ ಹೊರಗೆ ವಿಷಯವಾಗಿರತಕ್ಕದ್ದು- ಎಂದೇ 
ಎಣಿಸುತಿರುತಾನೆ. ಶರೀರವೇ ತಾನೆಂದು ತಿಳಿಯುವ ಮನುಷ್ಯನು ತನಗಿಂತ - ಎಂದರೆ 
ತನ್ನ ಶರೀರಕ್ಕೆ ರತ - ಮಿಕ್ಕದ್ದೆಲ್ಲವೂ ಹೊರಗೆ ಇದೆ ಎನ್ನುತ್ತಾನೆ. ಹೊರಗೆ ಇರುವ 
ವಸುವಿಗೆ Rs (ಹೊರಗಿನ) ಎಂಬ ವಿಶೇಷಣವನ್ನೂ “ಬಳಗೆ ಇರುವ ತನಗೆ 
ಪ್ರತ್ಯಕ್‌' (ಒಳಗಿನ) ಎಂಬ ವಿಶೇಷಣವನ್ನೂ ಸಂಸ್ಕೃತದಲ್ಲಿ ಬಳಸುತ್ತಾರೆ. ಮನುಷ್ಯನು 
ತಾನೆಂದು ಭಾವಿಸುವ ಶರೀರ, ಇಂದ್ರಿಯ, ಮನಸ್ಸು - ಮುಂತಾದವೆಲ್ಲವೂ ಆಯಾ 
ಅವಸ್ಥೆಯಲ್ಲಿ ಆತ್ಮನೇ ಆಗಿರುತವೆಯಾದರೂ ತೀರ "ಒಳಗಿನ ಆತ್ಮನು ಯಾವುದೋ 

ಅದೇ: ಪ್ರತ್ಯಗಾತ್ಮ ಎನ್ನಿಸಿಕೊಳ್ಳುವುದಕ್ಕೆ ತಕ್ಕ ದ್ಹಾಗಿರುತ್ತದೆ. ಹಿಂದೆ ಇದರ ಸ್ವರೂಪವನ್ನು 


೧೮೨ ಪರಾಗ್ಧೃಷ್ಟಿಯು ಮರ್ತ್ಯತ್ವಕ್ಕೂ ಪ್ರತ್ಯಗ್ಹೃಷ್ಟಿಯು ಅಮೃತತ್ವಕ್ಕೂ ಹೇತುಗಳು 
ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಟ್ಟದ್ದಾಗಿದೆ. ಆತ್ಮ ಎಂಬ ಶಬ್ದವು ನಮ್ಮ ಸ ರೂಪವನ್ನೇ 
ರೂಢಿಯಲ್ಲಿ ಹೇಳುತದೆ. 

ಈ "ಅತತ ಶಾಸ್ತ್ರಕಾರರು ಹೀಗೆ ವ್ಯುತ್ಪತ್ತಿಯನ್ನು ಹೇಳಿರುತಾರೆ : 
"ಯಚ್ಛಾಪ್ಲೋತಿ " ಯದಾಡತ್ತೇೆ ಯಚ್ಚಾತ್ತಿ ವಿಷಯಾನಿಹ । ಯಚ್ಚಾಸ್ಯ ಸಂತತೋ 
ಭಾವಸ್ಥಸ್ಯಾಡಾತ್ಯೇತಿ ಕೀತ್ಸ ತೇ (ಆಸ್ಟೋತಿ ವ್ಯಾಪಿಸಿಕೊಂಡಿರುವದರಿಂದಲೂ, 
ಮಿಕ್ಕದ್ದನ್ನ. ಅದತೇ -ತನ್ನೊಳಕ್ಕ ತೆಗೆದುಕೊಳ್ಳುತ್ತಿರುವದರಿಂದಲೂ, ವಿಷಯಗಳನ್ನು 
"ಆ “ತಿಂದು ರನುಭವಿಸುತ್ತಿರುವದರಿಂದಲೂ ನಮ್ಮ ಸ್ವರೂಪಕ್ಕೆ "ಆತ್ಮ' ಇ 

ಹೆಸರು ಬಂದಿರುತದೆ.) ಶರೀರವೇ ಮುಂತಾದವುಗಳನ್ನು ಸಕ ಸು ತಪ್ಪು 
pe ಸಹಿಸಿಕೊಂಡಿರುವವರಿಗೆ ಅವು "ಆತ್ಮ' ನಾಗಿರುವವಾದರೂ 
ನಿಜವಾಗಿ ಆತ್ಮನೆಂದರೆ ಇವೆಲ್ಲ್ಸಿ ಂತಲೂ ತೀರ ಒಳಗಿರುವ ಅತ್ತ ೦ತ ಸೂಕ ವಾಗಿರುವ 
ನಮ್ಮ ಚೈತನ್ಯ *ಸರೂಪವೇ 'ಆಗಿರುತದೆ. ಏಕೆಂದರೆ ಅದೇ ಡೆ ಶರೀರಾದಿಗಳನ್ನೆಲ್ಲ 
ವ್ಯಾಪಿಸಿಕೊಂಡಿರುತವೆ ; ಅದೇ ಇವುಗಳನ್ನೆಲ್ಲ ತನ್ನ ಕಡೆಗೆ ತೆಗೆದುಕೊಂಡು ಅವಕ್ಕೆ 
ಆಸರೆಯಾಗಿರುತದೆ ; ಅದೇ ಇವೆಲ್ಲವನ್ನೂ ತನ್ನ ಅರಿವಿನ ಬೆಳಕಿನಿಂದ ಬೆಳ 
ಅನುಭವಿಸುತಿರುತದೆ. 

ಸಾಮಾನ್ಯ ಜನರು, ಶಾಸ್ತ್ರದಿಂದಾದ ಬುದ್ಧಿ ಸಂಸ್ಕಾರವಿಲ್ಲದ ಜನರು, 
ಶರೀರವೇ ಮುಂತಾದವುಗಳನ್ನೇ ತಾವೆಂದು ಅಭಿಮಾನಪ ಪಡುತ್ತಾ ಹೊರಗಡೆಗೇ 
ನೋಡುತ್ತಾ ಮರ್ತ್ಯರಾಗಿರುವರಾದರೂ ವಿವೇಕಿಯಾಗಿರುವ ಯಾವನೋ ಒಬ್ಬ 
ಮಹಾಪುರುಷನು ಮಾತ್ರ ಈ ಮೃತ್ಯುಲೋಕದಿಂದ ಹಿಂಜರಿಯುವನು ; 
ಇಂದ್ರಿಯಗಳಲ್ಲಿ ಅಭಿಮಾನವನ್ನು ತ್ಯಜಿಸಿ ತನ್ನ ತೀರ ಒಳಗಿನ ಪ್ರತ್ಯಗಾತ್ಮನನ್ನು 
ಕಾಣಬೇಕೆಂದು ಪ್ರಯತ್ನಿಸುವನು. ಹೀಗೆ ಇಂದ್ರಿಯಗಳ ಸೆಳೆತಕ್ಕೆ ಸಿಕ್ಕಿಕೊಳ್ಳದೆ ಮನಸನ್ನು 
ಹಿಂಜಗ್ಗಿಸುವದು ಯಾವುದಾದರೊಂದು ನದಿಯನ್ನು ತನ್ನ ಮೂಲದ ಕಡೆಗೆ 
ಹಿಂತಿರುಗಿಸುವಷು ಸಾಹಸದ ಕಾರ್ಯವಾಗಿರುವದು ನಿಜ ; “ಆದರೆ ಯಾವನಿಗೆ 
ಪ್ರ ತ್ಯಗಾತ್ಮನೊಬ್ಬನೇ ಅಮೃತ ಸ್ವಭಾವದವನು, ಸಾವಿಲ್ಲದವನು, ಮಿಕ್ಕದ್ದೆಲ್ಲವೂ 
ಮರ್ತ್ಯವೇ- ಎಂದು ನಿಶ್ಚಯವಾಗಿಬಿಟ್ಟಿರುವದೋ, ಅಂಥ ವಿವೇಕಿಯು ಏತಕ್ಕೆ ತಾನೆ 
ತನ್ನ ಸಾವನ್ನು ತಾನೇ ಬಯಸಿಯಾನು ? "ನಾನು ಅಮೃತನಾಗಬೇಕು, 
ಅಮೃತಸ್ವಭಾವನಾಗಿರುವ ಪ್ರತ್ಯಗಾತ್ಮನಲ್ಲಿ ನೆಲೆನಿಲ್ಲುವದೊಂದೇ ಇದಕ್ಕೆ ಸಾಧನ ; 
ಇಂದ್ರಿಯಗಳಲ್ಲಿ ಮರ್ತ್ಯತ್ವವಿದೆ, ಆದ್ದರಿಂದ ಅವುಗಳನ್ನು ಎಂದಿಗೂ ನಾನು ಬೆನ್ನು 
ಹತುವದಿಲ್ಲ' ಎ6ಬ ನಿಶ್ಚಯವನ ಬ "ಮಾಡಿಕೊಂಡುಬಿಟ್ಟರುವ ದರಿಂದ ಅಂಥ 
ಪುಣ್ಯಶಾಲಿಯು ಇಂದ್ರಿ ್ರಿಯಗಳನ್ನು ಹಿಂಜಗಿ ಸ ಮನಸನ್ನು ಒಳೆಸೆಳೆದುಕೊಂಡು, ಆತ್ಮನನ್ನು 
ಕಾಣುವುದಕ್ಕೆಂದೇ ಒಳಮುಖವಾಗುತಾನೆ. 


ಕಾತಕೋಪನ್ಯಾಸಮಂಜರಿ ೧೮೩ 


ಈ ರಹಸ್ಯವನ್ನುಮುಮುಳ್ಳುಗಳಾದವರು ಎಚ್ಚರಿಕೆಯಿಂದ ನೆನಪಿನಲ್ಲಿಡಬೇಕು. 
ಕಳ್ಳರು ರಾತ್ರೆಯ ಕಗ್ಗತಲೆಯಲ್ಲಿನಮ್ಮಮನೆಗೆ ನುಗುವಾಗ ಮನೆಯ ನಾಯಿಗೆ ರೊಟ್ಟಿ 
ಹಾಕಿ ಬೊಗಳದಂತೆ ಮಾಡಿಕೊಳ್ಳುವಂತೆ, ಅಥವಾ ನಮ್ಮಮನೆಯಲ್ಲಿರುವ ಆಳುಕಾಳು 
ಮುಂತಾದವರನ್ನು ಲಂಚವೇ ಮುಂತಾದವುಗಳಿಂದ ಪ್ರಲೋಭನ ಮಾಡಿ ನಮ್ಮ 
ಮೇಲೆಯೇ ತಿರುಗಿಬೀಳುವ ಹಾಗೆ ಮಾಡುವಂತೆ ವಿಷಯಗಳು ನಮ್ಮ 
ಇಂದ್ರಿಯಗಳನ್ನು ಮೋಹಗೊಳಿಸಿ ತಮ್ಮ ವಶದಲ್ಲಿ ಇಟ್ಟುಕೊಂಡು ನಮ್ಮನ್ನು 
ಹಾಳುಮಾಡುತಿರುವವು. ಬಂಗಾಳದಲ್ಲಿ ಹಿಂದಕ್ಕೆ ಕಾಲಚಂದನೆಂಬ ಒಬ್ಬ ಹಿಂದುವಿಗೆ 
ನವಾಬನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಅವನು ತನ್ನ ಸುತ್ತಮುತ್ತಲಿನ 
ಹಿಂದುಗಳನ್ನೆಲ್ಲ ಮುಸಲ್ಮಾನರಾಗಿ ಮಾಡುವುದಕ್ಕೆ ಪ್ರಯತ್ನಿಸಿದನಂತೆ | ಹಾಗೆ 
ಇಂದ್ರಿಯಗಳಿಗೆ ತಾವೂ ವಿಷಯಗಳಿಗೆ ವಶವಾಗಿ ನಮ್ಮನ್ನೂ ನಮ್ಮ ಸ್ವರೂಪವಾದ 
ಅಮೃತಾತ್ಮನಿಂದ ಹೊರಕ್ಕೆ ಎಳೆದು ಹಾಕುತಿರುವವು ಎಂಬುದನ್ನು ನಾವು ಮತ್ತೆಮತ್ತೆ 
ಮನಸಿನಲ್ಲಿ ಹೊರಳಾಡಿಸುತಿರಬೇಕು. ಅವುಗಳನ್ನುನಿಗ್ರಹಮಾಡಬೇಕು. ಅವುಗಳನ್ನು 
ನಿಗ್ರಹ ಮಾಡುವದೆಂದರೆ ದುಷ್ಟಹುಲಿಗಳನ್ನು ಹಿಡಿದು ಸರಪಳಿಗೆ ಕಟ್ಟುವಂತೆ ಅಲ್ಲ; 
ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಅಧ್ಯಾತ್ಮ ಯೋಗದ ಕ್ರಮದಿಂದ ಮೆಲ್ಲಮೆಲ್ಲಗೆ 
ಅವುಗಳ ವೃತಿಯನ್ನು ನಿಲ್ಲಿಸಿ ಎಲ್ಲವನ್ನೂ ಪ್ರತೃಗಾತ್ಮನಲ್ಲಿ ಲಯಗೊಳಿಸಿಕೊಳ್ಳುವದಕ್ಕೆ 
ಪ್ರಯತ್ನಿಸಬೇಕು. 

ಹೊರಕ್ಕೆ ದೃಷ್ಟಿ ಹಾಕಿ ಪ್ರವೃತ್ತರಾದರೆ ಮರ್ತ್ಯರಾದೆವು. ಒಳಕ್ಕೆ 
ಇಂದ್ರಿಯಾದಿಗಳನ್ನುಸರಿಯಿಸಿಕೊಂಡು ನಿವೃತ್ತಿನಿಷ್ಠರಾದರೆ ಅಮೃತತ್ವದ ಮಾರ್ಗವನ್ನು 
ಸೇರಿದೆವು. ಒಂದೇ ಬಾರಿಗೆ ಸಂಪೂರ್ಣವಾಗಿ ನಿವೃತ್ತಿ ನಿಷ್ಠರಾಗುವದು ಎಲ್ಲರಿಗೂ 
ಸಾಧ್ಯವಲ್ಲ ಆದರೂ ಲೌಕಿಕಜ್ಗಾನಕರ್ಮಗಳಿಗೆ ವಶರಾಗದೆ ಶಾಸ್ತ್ರೀಯ ಪ್ರವೃತ್ತಿಗಳಿಂದ 
ಇಂದ್ರಿಯಗಳನ್ನು ಅಳವಡಿಸಿಕೊಳ್ಳುವದಕ್ಕೆ ಮೊದಲು ಪ್ರಯತ್ನಿಸಬೇಕು. 
ತಮೋವೃತ್ತಿಯನ್ನು ರಜೋಗುಣದಿಂದಲೂ ರಜಸಿನ ವೃತ್ತಿಯನ್ನು ಸಾತ್ತ್ವಿಕ 
ವೃತ್ತಿಯಿಂದಲೂ ಗೆದ್ದುಕೊಂಡು, ರಜಸಮೋಗುಣಗಳ ಹಾವಳಿಯನ್ನು 
ತಡೆದುಕೊಂಡು ತತ್ತ್ವಜ್ಞಾನದ ಸಾಧನೆಗೆ ಸಜ್ಜಾಗಬೇಕು. ಇದಕ್ಕಾಗಿಯೇ ಶಾಸ್ತ್ರದಲ್ಲಿ 
ಕರ್ಮಯೋಗವನ್ನು ಹೇಳಿರುವುದು. 

ಯಾರು ಹೊರಗಿನ ಕಾಮಗಳನ್ನು ಹಿಂಬಾಲಿಸುತ್ತಾ ಅವುಗಳ ಸಂಪಾದನೆಗೇ 
ಜೀವನವನ್ನು ತೆತ್ತಿರುವರೋ ಅವರಿಗೆ ಎಂದಿಗೂ ಅಧ್ಯಾತ್ಮ ವಿಚಾರದಲ್ಲಿ ಸ್ಥಾನವು 
ದಕ್ಕದು. ಆತ್ಮನು ತೀರ ಒಳಗೆ ಇರುತಾನೆ, ಅವನಲ್ಲಿಯೇ ಅಮೃತತ್ವವಿದೆ - ಎಂದು 
ತಿಳಿದುಕೊಂಡಿರುವ ಧೀರರು ಇಂಥ ಅನಿತ್ಯ ಕಾಮಗಳನ್ನು ಎಂದಿಗೂ ಬಯಸರು. 


೧೮೪ ಪರಾಗ್ಬೃಷ್ಟಿಯು ಮರ್ತ್ಯತ್ವಕ್ಕೂ, ಪ್ರತ್ಯಗ್ಹೃಷ್ಟಿಯು ಅಮೃತತ್ವಕ್ಕೂ ಹೇತುಗಳು 
ಯಾರು ಕಾಮಗಳನ್ನೇ ತಮ್ಮ ಆಯುಷ್ಯದಲ್ಲೆಲ್ಲ ಬೆನ್ನುಹತಿರುವರೋ ಅವರಿಗೆ ವಯಸ್ಸು 
ಎಷ್ಟೇ ಆಗಿದ್ದರೂ ತಿಳಿವಳಿಕೆಯಲ್ಲಿ ಅವರು "ಬಾಲರೇ'. ಹುಡುಗರು ಹೇಗೆ 
ಹೊಳೆಯುವ ಗಾಜು, ಕಲ್ಲು- ಮುಂತಾದವುಗಳನ್ನು ಕೂಡಿ ಹಾಕುವದರಲ್ಲಿ 
ವೃರ್ಥವಾಗಿ ಕಾಲವನ್ನು ಕಳೆಯುವರೋ ಹಾಗೆಯೇ ಅವರೂ ತಮ್ಮ 
ಜೀವಿತಕಾಲವನ್ನು ವ್ಯರ್ಥವಾಗಿ ವ್ಯಯಮಾಡುತಿರುತಾರೆ. ಅವರ ಕಾಲವು 
ವ್ಯರ್ಥವಾಗುತ್ತದೆ ಎಂಬುದಿಷ್ಟೇ ಅಲ್ಲ ಅವರು ತಮ್ಮ ವರ್ತನೆಯಿಂದ ಮೃತ್ಯುವು 
ಹರಡಿರುವ ಬಲೆಯೊಳಕ್ಕೇ ಹೋಗುತ್ತಿರುವರು. ಅವಿದ್ಯಾಕಾಮಕರ್ಮಗಳೆಂಬಿವುಗಳ 
ಸಮುದಾಯವೇ ಮೃತ್ಯುವಿನ ಪಾಶವು. ಮೃತ್ಯುದೇವತೆಯು ಹರಡಿರುವ 
ದೊಡ್ಡಬಲೆಯು. ಆ ಬಲೆಯೊಳಕ್ಕೆ ಬಿದ್ದವರು ಎಂದಿಗೂ ಅದರಿಂದ ಪಾರಾಗುವ 
ಸಂಭವವಿರುವದಿಲ್ಲ ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ 
ಅದರ ಫಲವನ್ನನುಭವಿಸುವದಕ್ಕೆಂದು ದೇಹೇಂದ್ರಿಯಗಳ ಸಂಘಾತಗಳನ್ನು 
ಒಂದರಹಿಂದೊಂದಾಗಿ ಪಡೆಯುತಲೇ ಇರುವದು - ಇದೇ ಅವರ ಹಣೆಯ ಬರಹ. 
ಹುಟ್ಟು ಹೊಂದುಗಳು, ಮುಪ್ಪು ರೋಗ - ಮುಂತಾದವುಗಳನ್ನು ಪಡೆಯುವದು 
ಅವರಿಗೆ ಕಟ್ಟಿಟ್ಟ ಬುತ್ತಿ 

ಇದರ ನಿಜವನ್ನು ಅರಿತ ವಿವೇಕಿಗಳೊ, ಎಂದರೆ ಈ ಸಂಸಾರದಲ್ಲಿರುವ 
ಅಧ್ರುವವಾದ ಯಾವ ಕಾಮಗಳ ಪ್ರಾಪಿಯೂ ಧ್ರುವವಾದ ಆತ್ಮ ಪ್ರಾಪಿಗೆ 
ಸಾಧನವಾಗಲಾರದು - ಎಂದು ನಿಶ್ಚಯಿಸಿಕೊಂಡಿರುತಾರೆ. ದೇವಾದಿಗಳ ಸ್ಥಾನವನ್ನು 
ಪಡೆಯುವ ಅಮೃತತ್ವವು ಕೂಡ ಧ್ರುವವಲ್ಲ ಅದೂ ನಾಶವಾಗಲೇಬೇಕು. ಯಾವ 
ಕರ್ಮದಿಂದಲೂ ಹೆಚ್ಚದೆ ಕುಂದದೆ ಇರುವ ಕೂಟಸ್ಥ ನಿತ್ಯವಾದ ಪ್ರತ್ಯಗಾತ್ಮ 
ರೂಪವಾದ ಅಮೃತತ್ತವೇ ನಿಜವಾದ ಧ್ರುವವಾದ. ಅಮೃತತ್ವವು - ಎಂದು 
ತಿಳಿದುಕೊಂಡು ಅದನ್ನು ಪಡೆಯುವದಕ್ಕೆ ಪ್ರಯತ್ನಿಸುತಿರುತಾರೆ. 


೧೮೫ 


೨೪. ಪರಮಾರ್ಥಾತ್ಮ ಸ್ನ ಹ 
ಯೇನ ರೂಪಂ ರಸಂ ಗಂಧಂ ಶಬ್ದಾನ್‌ ಸ್ಪರ್ಶಾಂಶ್ಚ ಮೈಥುನಾನ್‌ I 


ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೇ ಏತದ್ವೈತತ್‌ |  ॥ ೩ ॥ 


ಸ್ಪಸ್ನಾನ್ತಂ ಜಾಗರಿತಾನ್ನಂ ಚ ಉಭಾ ಯೇನಾನುಪಶ್ಯತಿ | 
ಮಹಾನಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ ॥ಟ1೪(( 


ಯ ಅಮಂ ಮಧ್ವದಂ ವೇದ ಆತ್ಮಾನಂ ಜೀವಮನಿಕಾತ್‌ | ಈಶಾನಂ 
ಭೂತಭವ್ಯಸ್ಯ ನ ತತೋ ವಿಜುಗುಪ್ಪತೇ । ಏತದ್ವೈ ತತ್‌ 0 ೫॥ 


ಇಂದ್ರಿಯಗಳು ಸ್ವಭಾವದಿಂದ ಹೊರಕ್ಕೇ ನೋಡುವವಾಗಿರುತವೆಯಾದ್ದರಿಂದ 
ಜನರು ಅವಿಚಾರದೆಶೆಯಲ್ಲಿ ಹೊರಕ್ಕೇ ನೋಡುತ್ತಿರುವರೇ ಹೊರತು ತಮ್ಮ ಒಳಗೆ 
ನೋಡುತಲಿಲ್ಲ ಆದ್ದರಿಂದಲೇ ಅವರು ಮರ್ತ್ಯರೆನಿಸಿಕೊಂಡಿರುತಾರೆ. 
ಹೊರನೋಟದ ಅಭ್ಯಾನವುಳ್ಳವರು ಏನೂ ಅರಿಯದ ಹುಡುಗರಂತೆ ಇರುತಾರೆ. 
ಅವಿದ್ಯಾಕಾಮಕರ್ಮಗಳೆಂಬ ಮೃತ್ಯುವಿನ ಬಲೆಯು ತಮ್ಮ ಸುತ್ತುವಳಯದಲ್ಲೆಲ್ಲ 
ಹರಡಿಕೊಂಡಿರುವರೆಂಬುದನ್ನು ಲಕ್ಷಿಸದೆ ಅವರು ಆ ಬಲೆಯೊಳಕ್ಕೆ ಬೀಳುತಿರುವರು. 
ಸಾವಿರಾರು ಜನಗಳೊಳಗೆ ಎಲ್ಲಿಯೋ ಒಬ್ಬ ವಿವೇಕಿಯು ಮಾತ್ರ ತನ್ನೊಳಗಿನ 
ಆತ್ಮನನ್ನು ಕಂಡುಕೊಂಡು ಅಮೃತತ್ತವನ್ನು ಪಡೆದುಕೊಳ್ಳಬೇಕೆಂದು ಇಚ್ಛಿಸುತ್ತಾನೆ. 
ಪ್ರತ್ಯಗಾತ್ಮಪ್ರಾಪ್ತಿರೂಪವಾದ ಅಮೃತತ್ತವೇ ಧ್ರುವವು. 
ದೇವಾದಿಸ್ಥಾನಪ್ರಾಪ್ತಿರೂಪವಾದ ಅಮೃತತ್ಯವು ಕೂಡ ಧ್ರುವವಲ್ಲ ಈ ಹೊರಗಿನ 
ಪ್ರಪಂಚದಲ್ಲಿ ಎಲ್ಲವೂ ಅನಿತ್ಯವೇ, ಇಲ್ಲಿ ತೊಳಲುವ ಸಂಸಾರವು 
ಅನರ್ಥಪ್ರಾಯವಾಗಿರುತದೆ ; ಇಲ್ಲಿ ಎಷ್ಟುಕಾಲ ಹುಡುಕಿದರೂ ಧ್ರುವವಾದ 
ಅಮೃತತ್ವವು ದೊರೆಯಲಾರದು - ಎಂಬುದು ವಿವೇಕಿಗಳಿಗೆ ಮಾತ್ರವೇ ತಿಳಿದಿರುತ್ತದೆ. 
ಆದ್ದರಿಂದ ಅವರು ಇಲ್ಲಿ ಸಿಕ್ಕುವ ಯಾವ ಫಲವನ್ನೂ ಬಯಸಿ ಅದರ ಪ್ರಾಪಿಗಾಗಿ 
ಪ್ರಯತ್ರಿಸುವದಿಲ, ಇದು ಹಿಂದಿನ ಎರಡು ಮಂತ್ರಗಳ ಅರ್ಥದ ಸಾರವು. 

ಹಾಗಾದರೆ ಧ್ರುವವಾದ ಅಮೃತತ್ವವು ಯಾವುದು? ಯಾವ ಅಮೃತತ್ವದಲ್ಲಿ 
ನೆಲೆನಿಂತವರಿಗೆ ಈ ಹೊರಗಿನ ಯಾವದೊಂದೂ ಪುರಷಾರ್ಥವಾಗಿ ತೋರದೆ 
ಇರುವದೋ ಅದರ ಸ್ವರೂಪವೇನು? ಇದೇ ನಚಿಕೇತನ ಪ್ರಶ್ನೆ ಅದರ ಸ್ವರೂಪವನ್ನು 


ಇನ್ನಷ್ಟು ಸ್ಪಷ್ಟಪಡಿಸಿ ತಿಳಿಸಿಕೊಡುವದಕ್ಕೆ ಯಮನು ಈಗ ಹೊರಟಿರುತಾನೆ. 


೧೮೬ ಪರಮಾರ್ಥಾತ್ಮ ಸ್ವರೂಪ 

ರೂಪವನ್ನು ರಸವನ್ನೂ ಗಂಧವನ್ನೂ ಶಬ್ದಗಳನ್ನೂ ಸ್ಪರ್ಶವನ್ನೂ ಸ್ರ್ರ್ಯಾದಿ 
ಸಂಪರ್ಕ ಸುಖವನ್ನೂ ಏತರಿಂದಲೇ ಅರಿತುಕೊಳ್ಳುತ್ತಾರೋ ಅದೇ ಆ ಅಮೃತ 
ಕಾರಣವಾಗಿರುವ ತತ್ತ ವ. ಇಲ್ಲಿಯಾರಾದರೂ ಹೀಗೆಂದು ಶಂಕಿಸಬಹುದು. ಜನರು 
ಚಕ್ತುರಿಂದ್ರಿ ಯದಿಂದ ರೂಪವನ್ನು ಅರಿತುಕೊಳ್ಳುತಾರೆ, ಜಿಹ್ಹೇಂದ್ರಿಯದಿಂದ ರಸವನ್ನು 
ಅರಿತುಕೊಳ್ಳುತಾರೆ, ಫ್ರಾಣೇಂದ್ರಿ ಯದಿಂದ 'ವಾಸನೆಯನ್ನೂ ತ್ತಗಿಂದ್ರಿ ಯದಿಂದ 
ಸರ್ಶವನ್ನೂ ಅಂಯುತಾರೆ. ಶ್ರೋತ್ರೇಂದ್ರಿಯದಿಂದ ಶಬ್ಧಗಳನ್ನು ಕೇಳಿ ಅರಿಯುತಾರೆ, 
ಬನನೇಂದಿ 'ಯದಿಂದ ಸ್ಟೀ ಸಂಪರ್ಕಸುಖವನ್ನು ಅರಿತುಕೊಳ್ಳುತ್ತಾರೆ. ಏತರಿಂದ 
ವಿಷಯಗಳನ್ನು ಅರಿತುಕೊಳ್ಳುತಾರೋ ಅದೇ ಅಮೃತಕ್ಕೆ ಚಕಾ ಕಹ ತತ್ತ್ವವು 
ಎನ್ನುವುದಾದರೆ ಈ ಇಂದ್ರಿ ಯಗಳೇ ಆ ತತ್ತ್ವವೆಂದು ಆಯಿತಲ್ಲ! ಇದೇ ನಿಜವಾದರೆ 
ಇಂದ್ರಿಯಗಳ ಅರಿವು ಬಾಹ್ಯ ದೃಷ್ಟಿಯಿಂದಾದ್ದರಿಂದ ಮತ್ತ ತ್ತ ಕಾರಣವು ಎಂದು 
ಹೇಳಿದ್ದಕ್ಕೆ ನಿರುದ್ಧವಾಗುವದಲ್ಲವೆ ೧ ಈ ಶಂಕೆಯು ಎದ್ದುಕೊಳ್ಳು ವುದಕ್ಕೆ 
ಕಾರಣವೇನೆಂದರೆ, ಜನರು "ನಾನೊಬ್ಬ ಸಂಸಾರಿಯು, ಚಿಕ್ತುರಾದೀಂದ್ರಿಯೆಗಳಿಂದ 
ರೂಪಾದಿಗಳನ್ನು ಅರಿತು ಅವುಗಳಿಂದಾಗುವ ಸುಖವನ್ನು ಅನುಭವಿಸುವವನು 
ಎಂದು ಸಾಮಾನ್ಯವಾಗಿ ತಿಳಿದುಕೊಂಡಿರುತಾರೆ. ಈ ತಿಳಿವಳಿಕೆಗೆ ಇಂದ್ರಿಯಗಳ 
ತತ್ತ್ವವನ್ನು ಅರಿಯದೆ ಇರುವದೇ ಕಾರಣವಾಗಿರುತದೆ. ಆದರೆ ನಿಜವೇನು? 
ಚಕ್ಕುಸೆಂದರೂ ರೂಪಾತ್ಮಕವಾದ ವಿಷಯವೇ, ಕ್ರೋತ್ರವೆ ವೆಂದರೂ ಶಬ್ದಾತಕವಾದ 
ವಿಷಯವೇ. ಹೀಗೆಯೇ ಎಲ್ಲಾ ಇಂದ್ರಿ ಯಗಳೂ ಒಂದೊಂದು ವಿಷಯದ 
ರೂಪಾಂತರವೇ ಆಗಿರುತವೆ. ಇಷ್ಟೇ ಅಲ್ಲ ಶರೀರವೆಂದರೂ ಶಬ್ದಸರ್ಶರೂಪರಸ 
ಗಂಧಗಳ ಸಮುಚ್ಚಯವೇ ಆಗಿರುವ ಭೌತಿಕಪರಿಣಾಮ ಎಶೇಷವಾಗಿರುತದೆ. 
ಆದ್ದರಿಂದ ರೂಪಾದಿಗಳನ್ನು ರೂಪಾದಿಸ _ರೂಪವಾಗಿರುವ ಚಕ್ಬುರಾದಿಗಳು 
ಅರಿಯುವವೆಂಬುದು ಜನರ ಭ್ರಮೆಯೆಂದಾಯಿತು. ಒಳಗಿನ ಚಕ್ದುರಾದಿಯಾದ. 
ರೂಪಾದಿಗಳೇ ಹೊರಗಿನ ರೂಪಾದಿಗಳನ್ನು ಅರಿಯುವದು ನಿಜವಾದರೆ ಹೊರಗಿನ 
ರೂಪಾದಿವಿಷಯಗಳೂ ತಮ್ಮ ತಮ್ಮನ್ನು ಅಥವಾ ಒಂದು ಮತೊಂದನ್ನು ಏತಕ್ಕೆ 
ಅರಿಯಬಾರದು ? ಆದರೆ ಲೋಕದಲ್ಲಿ ರೂಪವು ರಸವನ್ನಾಗಲಿ ರಸವು 
ಗಂಧವನ್ನಾಗಲಿ ಅರಿಯುವದು ಕಂಡಿಲ್ಲ, ರೂಪಾದಿಗಳು ತವ ಮ ತಮ್ಮನ್ನು 
ಅರಿಯುವುದೂ ಕಂಡುಬಂದಿಲ್ಲ ಅಚೇತನ ನಸ್ತಭಾವಗಳಾದ ರೂಪಾದಿಗಳಿಗೆ ತಮ್ಮ 
ತಮ್ಮನ್ನಾಗಲಿ ಒಂದು ಮತ್ತೊಂದನ್ನಾಗಲಿ ಅರಿಯುವ ಸಾಮರ್ಥ್ಯವು ಇರಬಹುದೆಂದು 
ಕಲ್ಪಿಸುವುದಕ್ಕೆ ಕೂಡ ಬರುವಂತಿಲ್ಲ ಅಲ್ಲವೆ? ಆದರಿಂದ ದೇಹೇಂದ್ರಿಯ ಸಂಘಾತವೂ 
ರೂಪಾದಿಗಳ ಸ್ಮರೂಪದ್ದೇ ಆಗಿರುವ ದರಿಂದ ಅದು ಹೊರಗಿನ 
ರೂಪಾದಿವಿಷಯಗಳನು ಅರಿಯುತಿದೆ ಎಂಬುದು ಕಲನಾ ಮಾತ್ರವಾಗಿರುತದೆ. 


ಕಾಶಕೋಪನ್ಶಾಸಮಂಜರಿ ೧೮೭ 


ಇದರಿಂದ ಏನು ಸಿದ್ಧವಾಯಿತೆಂದರೆ ಈ ದೇಹೇಂದ್ರಿಯಗಳನ್ನು ಯಾವದು 
ಅರಿಯುತಿರುವದೋ ಅದೇ ಹೊರಗಿನ ರೂಪಾದಿಗಳನ್ನೂ ಅರಿಯುತಿದೆ. 

ಹಾಗಾದರೆ ದೇಹಾದಿಸಂಘಾತವು ಹೊರಗಿನ ವಿಷಯಗಳನ್ನು ಅರಿಯುತಿದೆ 
ಎಂಬ ಭ್ರಾಂತಿಗೆ ಕಾರಣವೇನು ? - ಎಂದು ಯಾರಾದರೂ ಕೇಳಬಹುದು. 
ಅಂತಸರಣವು ಸರ್ವಸಾಕ್ಷಿಯಾದ ಹು ಆತ್ಮಚೈತನ್ಯದ ಛಾಯೆಯನ್ನು ತ ಕನ್ನಡಿಯು 
ಮುಖದ ಛಾಯೆಯನ್ನು ಹಿಡಿದುಕೊಳ್ಳುವಂತೆ - ಹಿಡಿದುಕೊಂಡು ತಾನೇ ಚೈತನ್ಯ 
ಸರೂಪವೆಂಬ ಭ್ರಾಂತಿಯನ್ನುಂಟುಮಾಡುತಿರುವದು. ಬಿಸಿಲಿನಲ್ಲಿರುವ ತವರ, 
ತಗಡಿನ ಚೂರು - ಇವು ಸೂರ್ಯನ ಪ್ರಕಾಶದಿಂದ ಥಳಗುಟ್ಟಿದರೆ ಅವಕ್ಕೇ ಆ 
ಪ್ರಕಾಶವು ಸ್ವಭಾವದಿಂದ ಇದ್ದುಕೊಂಡಿದೆ ಎಂದು ಅವಿವೇಕಿಗಳು ಕಲಿಸುವಂತೆ, ಆತ್ಮ 
ಚೈತನ್ಯದ ಹೊಳಪೇ ಕರಣಗಳಲ್ಲಿ ತೋರುವ ಹೊಳಪು. ಅಂತಃಕರಣವಾಗಲಿ 
ಬಹಿಃಕರಣವಾಗಲಿ - ಬೆಂಕಿಯಿಂದ ವ್ಯಾಪವಾಗಿ ಬೆಂಕಿಯ ದಾಹಪ್ರಕಾಶಾದಿ 
ಕಾರ್ಯಗಳನ್ನು ಮಾಡುವ ಕಬ್ಬಿಣದಂತೆ ಇ. ಚೈತನ್ಯ ವ್ಯಾಪವಾಗಿ ಚಿದಾಬಾಸವಾಗಿಯೇ 
ತಮ್ಮತಮ್ಮಕಾರ್ಯವನ್ನುಮಾಡುತಿರುವವು. ಆದ್ದರಿಂದ "ಏತರಿಂದ ಕಬ್ಬಿಣದ ತುಂಡು 
ಸುಡುತ್ತಿದೆಯೋ ಅದೇ ಬೆಂಕಿ' ಎನ್ನುವಂತೆ ಯಾವದರಿಂದ ದೇಹೇಂದ್ರಿಯ 
ಸಂಘಾತವು ರೂಪಾದಿಗಳನ್ನು ಅರಿಯುತಿರುವದೋ ಅದೇ ನೀನು ಕೇಳಿದ ಆತ್ಮ 
ತತ್ತೃವು - ಎಂದು ಯಮನು ಹೇಳಿರುತ್ತಾನೆ. ಹೀಗಿರುವದರಿಂದ 
"ಚಕ್ಳುರಿಂದ್ರಿಯದಿಂದ ಜನರು ರೂಪವನ್ನು ಅರಿಯುತ್ತಾರೆ' ಅಥವಾ 
"ಚಕ್ಬುಂದ್ರಿಯವು ರೂಪವನ್ನು ಅರಿಯುತದೆ' - ಎಂದು ಜನರು ವ್ಯವಹರಿಸುವಾಗ 
ನಿಜವಾಗಿ ಆತ್ಮಚೈತನ್ಯವ್ಯಾಪವಾಗಿ ಆತ್ಮಚೈತನ್ಯದಿಂದಾದ ಅರಿವಿನ ಆಭಾಸದಿಂದಲೇ 
ಅದು ರೂಪವನ್ನು ಅರಿಯುತಿರುತದೆ. ಆದ್ದರಿಂದಲೇ ಶ್ರುತಿಯಲ್ಲಿ "ಏತೇನೈವ 
ವಿಜಾನಾತಿ' ಈ ಚಿದಾತ್ಮನಿಂದಲೇ ಜನರು ರೂಪಾದಿಗಳನ್ನು ಅರಿಯುತ್ತಿರುವದು - 
ಎಂದು ಸಾವಧಾರಣವಾಗಿ ಹೇಳಿರುತದೆ. "ಕಬ್ಬಿಣದ ಕುಳದಿಂದ ಸುಡುತಾನೆ' 
ಎಂಬಲ್ಲಿಯೂ ಕಬ್ಬಿಣ ವ್ಯಾಪಿಸಿಕೊಂಡಿರುವ ಬೆಂಕಿಯಿಂದ ಸುಡುತಾನೆ ಎಂದೇ 
ಅರ್ಥವಷ್ಟೆ? ಅದರಂತೆಯೇ ಇದನ್ನೂ ಅರಿಯಬೇಕು. 

ಆತ್ಮಚೈತನ್ಯದ ಸ್ವಭಾವವನ್ನು ಮನದಂದವರಿಗೆ ಇದು ಮತ್ತಷ್ಟು ಸ್ಫುಟ 
ವಾಗುತ್ತದೆ. ಏಕೆಂದರೆ ಚಕ್ಷುರಾದೀಂದ್ರಿಯಗಳಾಗಲಿ, ಅವುಗಳಿಗೆ ವಿಷಯವಾಗಿ 
ರೂಪಾದಿಯುಕದ್ರವ್ಯಗಳಾಗಲಿ ದೇಶಕಾಲಪರಿಚ್ಛಿನ್ನವಾಗಿಯೇ ಇರುತವೆ 
'ಚಕ್ಬುರಿಂದ್ರಿಯದಿಂದ.. ಘಟವನ್ನು ನೋಡುತ್ತೇನೆ' ಎನ್ನುವಾಗ 


೧೮೮ ಪರಮಾರ್ಥಾತ್ಮ ಸರೂಪ 


ದೇಶಕಾಲಪರಿಚ್ಛಿ ನ್ನವಾದ ಚಕ್ತುರಿಂದ್ರಿ ಯದ ವೃತ್ತಿಯಿಂದ ದೇಶಕಾಲಪರಿಚ್ಚಿನ್ನವಾಗಿರುವ 
ಘಟವನ್ನು ಬೆಳಗುತ್ತೇನೆ - ಎಂದೇ ಹ "ದರೆ ಆತ್ಮಚೈತನ್ಯವು ಬೆಳಗುವಡು 
'ಹೀಗಲ್ಲ “ಎಕೆಂದರೆ ಅದು ಚಕ್ಸುರಿಂದ್ರಿ ಯಗಳು ತಮ್ಮ ತಮ್ಮ ವ್ಯಾಪಾರದಿಂದ 
ಬೆಳಗುವಂತೆ ಜಾ ವ್ಯಾ ಪಾರದಿಂದ ಮಾಹಾ ವ್‌ ವಿಷಯಗಳನ್ನು 
ಬೆಳಗುತಿರುವದಿಲ್ಲ. ತನ್ನ ಕೂಟಸ್ಥ ಚೈತನ್ಯ ರೂಪದಿಂದ ಹಾಗೆಯೇ ಇದ್ದುಕೊಂಡೇ 
ಬೆಳಗುತಿರುತದೆ. ಇದಲ್ಲದೆ ಆ ಚೆ ತಪ ವು ES ದೇಶದಲ್ಲಿ ಅಥವಾ 
ಯಾವದಾದರೊಂದು ಕಾಲದಲ್ಲಿದ್ದುಕೊಂಡು ಬೆಳಗುವದಿಲ್ಲ; ದೇಶಕಾಲಗಳನ್ನೂ 
ಅದು ಬೆಳಗುತಲೇ ಇರುತದೆ. ಆದ್ದರಿಂದ ಆತ್ಮಚೈತನ ದಿಂದ ಬೆಳಗದೆ ಇರುವದೆಂಬ 
ವಸುವೇ ಇರುವಹಾಗಿಲ್ಲ. ಆ ಚೈತನ್ಯವು 7 ಸರ? ಸರ್ವವನ್ನೂ ಬೆಳಗುತದೆ. 
ಇದಲ್ಲದೆ ಚೈತನ್ಯವು ಬೆಳಗುವ ವಸುವೆಂಬುದು ಇಂದ್ರಿಯಗಳು ತಮಗೆ 
ವಿಷಯವಾದಷ್ಟು ಪದಾರ್ಥಭಾಗವನ್ನು ಮಾತ್ರಬೆಳಗುವಂತೆ, ಅಥವಾ ಹೊರಗಿನ 
ಬೆಳಕು ತನಗೆ ಸಿಕ್ಕುವಷ್ಟು ಘಟಾದಿಗಳ ಭಾಗವನ್ನು ಮಾತ್ರ ಬೆಳಗುವಂತೆ, ಅನಾತ್ಮ 
ವಸುಗಳನ್ನು ಭಾಗಭಾಗವಾಗಿ ಬೆಳಗುವದಿಲ್ಲ ವಿಷಯವಾಗಿರುವ ವಸುವಿನ ಹೊರಗೆ 
ಒಳಗೆ, ಮೇಲೆ ಕೆಳಗೆ, ಎಡಕ್ಕೆ ಬಲಕ್ಕೆ - ಎಲ್ಲೆಲ್ಲಿಯೂ ಚೈತನ್ಯದ ಬೆಳಕೇ ಇರುತದೆ. 
ಚೈತನ್ಯದ ಬೆಳಕಿನಇರವೇಆ ಅನಾತ್ಮವಸುವಿನ ಇರವು. ಆದ್ದರಿಂದ ಅನಾತ್ಸವಸುವಿಗೆಲ್ಲ 
ಜ್ಞಾತಸತ್ತೆಯೇ - ಚಿದ್ವ್ಯಾಪವಾದ ಇರವೇ - ಇರುತ್ತದೆ ; ಅದಕ್ಕೆ ಸ್ವತಂತ್ರವಾದ 
ಇರವೆಂಬುದೇ ಇಲ್ಲ "ಯೇನೇದಂ ಪೂರ್ಣಂ ಪುರುಷೇಣ ಸರ್ವಮ್‌”, "ಯೇನ 
ಸರ್ವಮಿದಂ ತತಮ್‌' - ಎಂಬ ಶ್ರುತಿಸ್ಕೃತಿಗಳು ತಿಳಿಸುತ್ತಿರುವಂತೆ ಆತ್ಮ 
ಚೈತನ್ಯ ದಿಂದಲೇ ಸರ್ವವೂ ವ್ಯಾ ಪವಮಾಗಿರುತದೆ. ಅಥವಾ ಚೈತನ್ಯ ದಿಂದ 
ವ್ಯಾ ಪ್ರವಾಗಿರುತದೆ - ಎಂದೇಕೆ ಹೇಳಬೇು 1 ಚೈತನ್ಯವೆ "ಅವುಗಳ ಧನಂ 
ಅಜರಿಗೆ ತೋರಿಕೊಳ್ಳುತ್ತಿರುವದೆಂದು ಹೇಳುವದೇ ಯುಕವಾಗಿರುತದೆ. ಈ 
ಅಭಿಪ್ರಾಯದಿಂದ "ಕಿಮತ್ರ ಪರಿಶಿಷ್ಯತೇ' ಇಲ್ಲಿ ಏನು ಉಳಿದುಕೊಂಡಿರುತದೆ ? 
ಎಂದು ಶ್ರುತಿಯು ಆಕ್ಸೇಪ ಪೂರ್ವಕವಾಗಿ ಕೇಳುತಿದೆ. ಆತ್ಮನು ಹೀಗೆ 
ವ್ಯವಹಾರದೃಷ್ಟಿಯಿಂದ ಎಲ್ಲವನ್ನೂ ಬೆಳಗುತಿರುವದರಿಂದ ಸರ್ವಜ್ಞನು ; ಅಥವಾ 
ಪರಮಾರ್ಥದೃಷ್ಟಿಯಿಂದ ತಾನೊಬ್ಬನೇ ಇದುಕೊಂಡು ತನ್ನ ಚೈತನ್ಯ 
ಸ್ವರೂಪದಿಂದಲೂ ಅದಕ್ಕೆ ವಿಷಯವಾಗುವಂತಿರುವ ಅಚೇತನ ವಸ್ತುವಿನ 
ರೂಪದಿಂದಲೂ ತೋರಿಕೊಳ್ಳುವದರಿಂದ ಸರ್ವಜ್ಞನು, ಸರ್ವವೂ ತಾನೇ 
ಆಗಿರುವ ಚೈತನ್ಯ ಸ್ವರೂಪನು ಎಂದರ್ಥ. | 


ಕಾಶಕೋಪನ್ಯಾಸಮಂಜರಿ ೧೮೯ 

ನಚಿಕೇತನು ಕೇಳಿದ ಪ್ರಶ್ನೆಗೆ ಇಲ್ಲಿ ಸಂಪೂರ್ಣವಾಗಿ ಉತ್ತರವನ್ನು 

ಹೇಳಿದಂತಾಗಿರುತದೆ. ಧರ್ಮಾಧರ್ಮಾದಿಗಳಿಗಿಂತ ವಿಲಕ್ಷಣವಾಗಿ ಕಾಲದೇಶಗಳ 

ಹಂಗಿಲ್ಲದೆ ಕಾರ್ಯಕಾರಣಗಳ ಕಟ್ಟಿಲ್ಲದೆ ಇರುವ ತತ್ತೃವು ಯಾವುದು?- (೨-೧೪) 

ಎಂದಲ್ಲವೆ, ನಚಿಕೇತನು ಕೀಳಿರುವದು ? ಕೂಟಸ್ಥಾದ್ವಿಶೀಯವಾಗಿರುವ ಸಾಕ್ಷಿಚೈತನ್ಯ 

ರೂಪವಾದ ಆತ್ಮನೇ ಆ ತತ್ತೃವು - "ಏತದ್ವೈ ತತ್‌' ಆ ನೀನು ಕೇಳಿದ ಪರತತ್ತ್ವವು 
ಇದೇ - ಎಂದು ಯಮನು ಇಲ್ಲಿ ತಿಳಿಸಿರುತಾನೆ. 

ಈ ತತ್ತವು ಬಹಳ ಸೂಕ್ಷ್ಮವಿರುವದಾದ್ದರಿಂದ ಬೇಗನೆ ತಿಳಿಯುವದಲ್ಲ, 
ಆದ್ದರಿಂದ ಯಮನು ಇದೇ ಅರ್ಥವನ್ನೇ ಮತೊಂದು ಬಗೆಯಿಂದ 
ತಿಳಿಯಹೇಳುತಾನೆ. "ಸ್ವಪ್ನ ರೂಪವಾಗಿರುವ ಎಜ್ಛೇಯವನ್ನೂ 
ಜಾಗರಿತರೂಪವಾಗಿರುವ ವಿಜ್ಞೇಯವನ್ನೂ ಏತರಿಂದ ಅರಿಯುತಾರೋ ಆ 
ಮಹಾಂತನಾದ ವಿಭುವಾದ ಆತ್ಮನನ್ನು ಅರಿತುಕೊಂಡ ವಿವೇಕಿಯು ಇನ್ನು ಮುಂದೆ 
ಶೋಕಿಸುವದಿಲ್ಲ' ಈ ಮೊದಲು ಹೇಳಿದ್ದರಲ್ಲಿ ಶಬ್ದ ಸ್ಪರ್ಕರೂಪರಸಗಂಧಗಳನ್ನು 
ಏತರಿಂದ ಅರಿಯುತಾರೋ ಆ ಚೈತನ್ಯ ರೂಪನಾದ ಆತ್ಮನನ್ನು ಅರಿತುಕೊಳ್ಳಬೇಕು, 
ಅದೇ ಪರಮಾರ್ಥವಾದ ಆತ್ಮತತ್ತ್ವವು ಎಂದು ಹೇಳಲಾಗಿತ್ತು ಆದರೆ ಸ್ಥೂಲದೃಷ್ಟಿಯ 
ಜನರಿಗೆ ಆ ಬೋಧೆಯು ಬೇಗನೆ ಮನವರಿಕೆಯಾಗುವದಿಲ್ಲ. ಏಕೆಂದರೆ 
ಎಚ್ಚರದಲ್ಲಿರುವ ದೇಹೇಂದ್ರಿಯಗಳ ಗುಂಪನ್ನು ತಾವೆಂದೇ ಅನೇಕರು 
ಭಾವಿಸಿಕೊಂಡಿರುತ್ತಾರೆ. ದೇಹವು ನಾನು, ಇಂದ್ರಿಯಗಳು ನನ್ನವು - ಎಂದು 
ತಿಳಿದುಕೊಂಡಿರುವದರಿಂದ ಜನರಿಗೆ ""ವಿಷಯಗಳನ್ನು ಏತರಿಂದ ಅರಿಯುತ್ತೀರೋ 
ಅದೇ ನಿಮ್ಮ ಪರಮಾರ್ಥಾತ್ಮನು'' ಎಂದು ಹೇಳಿದರೆ ನಾನು ಇಂದ್ರಿಯಗಳಿಂದ 
ವಿಷಯಗಳನ್ನು ಅರಿಯುತೇನೆ ; ಆದ್ದರಿಂದ ನಾನೇ ಪರಮಾರ್ಥಾತ್ಮನು - ಎಂಬ 
ಭಾವನೆಯು ಬೇಗನೆ ಉಂಟಾಗಿಬಿಡುತದೆ. ಶರೀರದೊಳಗೆ ನಾನು ಇದ್ದುಕೊಂಡು, 
ಅಥವಾ ಶರೀರೇಂದ್ರಿಯಗಳೊಡನೆ ನಾನು ಪ್ರಪಂಚದಲ್ಲಿದ್ದುಕೊಂಡು ವಿಷಯಗಳನ್ನು 
ಉಪಭೋಗಿಸುತ್ತಾ ಸುಖದುಃಖಗಳನ್ನು ಅನುಭವಿಸುತಿರುವೆನು- ಎಂದೇ ಬಹುಜನರ 
ಭಾವನೆ. ಈ ತಪ್ಪು ತಿಳಿವಳಿಕೆಯ ಭಾವನೆಯು ಹೋಗಬೇಕಾದರೆ "ನಾನು' ಎಂಬ 
ಪ್ರ ಆತ್ಮನು ಅಲ್ಪದಾಗಲೂ ನನ್ನ ಆತ್ಮನು ಇರುತ್ತಾನೆ - ಎಂಬ ಉತಮಭಾವನೆ 
ಬರಬೇಕು. ಅದಕ್ಕಾಗಿ ಎಚ್ಚರದ ದೇಹೇಂದ್ರಿಯಗಳಾಗಲಿ ಅವುಗಳ ಅಭಿಮಾನವಿರುವ 
ಅಹಂಪ್ರತ್ಯಗಮ್ಯವಾದ ಆತ್ಮನಾಗಲಿ ತೋರಿಕೊಳ್ಳದ ಸ್ಪಪ್ಲಾವಸ್ಥೆಯನ್ನು ಪರೀಕ್ಷೆಗೆ 
ಇಟ್ಟುಕೊಳ್ಳುವಂತೆ ಬೋಧಿಸುವದು ಅವಶ್ಯವಾಗುತ್ತದೆ. 


೧೯೦ ಪರಮಾರ್ಥಾತ್ಮ ಸ್ವರೂಪ 


ಸ್ಪಸ್ನದಲ್ಲಿ ನಮಗೆ ಆಗುವ ಅನುಭವವನ್ನು ಪರೀಕ್ಷಿಸಿ ನೋಡೋಣ. 
ಅಲ್ಲಿಯೂ ನಾವು ಎಚ್ಚರದಂತೆಯೇ ಶರೀರೇಂದ್ರಿ fe ಸಂಘಾತದ 
ಅಭಿಮಾನವಿರುವವರಂತೆ ಕಾಣಿಸಿಕೊಳ್ಳುತ್ತೇವೆ. ಅಲ್ಲಿಯೂ ನಮಗೆ ಶರೀರದೊಳಗೆ 
ಇರುವಂತೆ ಕಾಣುವ ಇಂದ್ರಿಯಗಳು, ಪ್ರಾಣ, ಮನಸ್ಸು ಬುದ್ಧಿ- ಎಲ್ಲವೂ ನಮ್ಮವೆಂದು 
ತೋರುತಿರುತವೆ. ಅಲ್ಲಿಯೂ ಕರಣಗಳಿಂದ ಈ ವಿಷಯಗಳನು ನಾವು 
ಅರಿತುಕೊಳ್ಳುವಂತೆ ಭಾಸವಾಗುತದೆ. ಅಲ್ಲಿಯೂ ಆಧ್ಯಾತ್ಮಿಕ (ನಮ್ಮೊಳಗೆ), ಆಧಿ 
ಭೌತಿಕ (ನಮ್ಮ ಹೊರಗೆ), ಅಧಿದೃವಿಕ (ಸೂರ್ಯಚಂದ್ರ ನಕ್ಷತ್ರಾದಿಗಳು) - ಎಂಬ 
ಭೇದವುಳ್ಳ ಇ ಪ್ರಪಂಚವೊಂದು ಸತ್ಯ ವಾಗಿರುವಂತೆ ತೋರುತಿರುವದು. ಆದರೆ 
ಎಚ್ಚರವಾದ ಕೂಡಲೆ ಅದೆಲ್ಲವೂ ಸೋಜ ಕನಸಿನ ದೃಶ್ಯವು ಬಾಧಿ 
ತವಾಗುವದು ನಮಗೆಲ್ಲ ಅನುಭವದಲ್ಲಿರುತದೆ. ಇದಲ್ಲದೆ ಈವರೆಗೆ ನಮಗೆ ಎಷ್ಟು 
ಕನಸುಗಳು ಕಂಡುಬಂದಿವೆ ! ಇನ್ನು ಎಷ್ಟು 'ಕಾಣಬರುವವು | ಅವುಗಳೆಲ್ಲ ಸ 
ತೋರಿಕೊಳ್ಳುವ ಕಾಲಕ್ಕೆ ಎಚ್ಚರವೆಂದೇ ಭಾಸವಾಗುವದನ್ನೂ ಅವುಗಳೆಲ್ಲ 
ನಿತ್ಯಸತ್ಯ ವೆಂದೇ ತೋರುವದನ್ನೂ ' ಮನದಂದರೆ ಎಚ್ಚರವೆಂಬ ಪ್ರ ಅವಸ್ಥೆಯಲ್ಲಿ ) ನಮ್ಮ 
ಎದುರಿಗೆ ಇರುವ ಪ್ರಪಂಚವು ಆ ಕನಸುಗಳಲ್ಲಿರುವ ವ ಪಂಚಕ್ಕಿ ೦ತ ಯಾವ ವಿಧದಲ್ಲಿ 
ವಿಲಕ್ಷಣವಾಗಿದೆ 9 ಎಂಬ ಶಂಕೆ ಎದ್ದುಕೊಳ್ಳುತದೆ. ಇದು ಆಂ ಒಂದೊಂದು 
ಕನಸಿನಲ್ಲಿಯೂ ನಾವು "ನಾನು', "ನಾನು' ಎಂದುಕೊಳ್ಳುತಿರುವ 
ಅಹಂಪ್ರ ತ ಯಗಮ್ಯ ನಾದ ಆತ್ಮ ಈಗ ಎಲಿರುತಾನೆ ? ಅವೆಲ 
ಹುಸಿತೋರಿಕೆಯೆಂದು ಗೊತಾಗಿರುವಡರಿಂದ ಈಗ ನಮಗೆ ತೋರುತಿರುವ" ನಾನು 
ಎಂಬ ರೂಪವು ಸತ್ಯವೆನ್ನುವದಕ್ಕೆ ಆಧಾರವೆಲ್ಲಿದೆ ? ಇನ್ನೂ ಒಂದು ನಿಷಯ. ಹೀಗೆ 
ಎಚ್ಚರ, ಕನಸು - ಈ ಎರಡವಸ್ಥೆಯ ಹೊರ ಒಳಗಿನ ಪ್ರಪಂಚವನ್ನೂ ಅವುಗಳಲ್ಲಿ 
ಕರಣಗಳಿಂದ ಎಲ್ಲವನ್ನೂ ಅರಿಯುತಿರುವೆನೆಂದು ನಾವು ಅಭಿಮಾನಪಡುತಿರುವ 
"ನಾನು' ಎಂಬ ಆತ್ಮಾಭಾಸವನ್ನೂ ಹೋಲಿಸಿನೋಡುವಲ್ಲಿ ಈ ಎರಡೂ 
ನಾನುಗಳಿಗಿಂತ ವಿಲಕ್ಷಣನಾಗಿ ಇವೆರಡೂ ಅವಸ್ಥೆಗಳನ್ನೂ ಅವುಗಳನ್ನನುಭವಿಸುವ 
ಆತ್ಮಾಭಾಸವನ್ನೂ ನೋಡುತ್ತಾ ಇರುವ ನಮ್ಮ ನಿಜವಾದ ಆತ್ಮಸ್ತರೂಪವು ಒಂದಿದೆ 
ಎಂಬ ಅರಿವು ಥಟ್ಟನೆ ನಮಗೆ ಹೊಳೆಯುವದು. 

ಈ ಎರಡವಸ್ಥೆಗಳನ್ನೂ ಹೀಗೆ ನೋಡುತ್ತಿರುವ ಆತ್ಮನು ಈ ಎರಡರಲ್ಲಿ 
ಒಂದಕ್ಕೂ ಸೇರಿರುವದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಏಕೆಂದರೆ ಈ ಅವಸ್ಥೆಯು ನನ್ನದು 
ಎಂಬ ಅಭಿಮಾನವುಳ್ಳ ಅಹಮಾತ್ಮನು ಆಯಾ ಅವಸ್ಥೆಗೇ ಕಟ್ಟುಬಿದ್ದು ಆಯಾ 


ಕಾಠಕೋಪನ್ಯಾಸಮಂಜರಿ ೧೯೦ 


ಅವಸ್ಥೆಯೊಡನೆಯೇ ತೋರಿಕೊಂಡು ಅದರೊಡನೆಯೇ ಮರೆಯಾಗಿಬಿಡುತಾನೆ. 
ಆ ಎರಡವಸ್ಥೆಗಳೂ ಅವುಗಳೊಳಗಿರುವವೂ ಪ್ರಪಂಚವೂ ಅವುಗಳ 
ಅಭಿಮಾನಿಗಳಾದ ನಾನುಗಳೂ ಒಂದಿರುವಾಗ ಒಂದು ಎಲ್ಲಿಯೂ ಇರುವದೇ 
ಇಲ್ಲವಾದ್ದರಿಂದ ಈ ಎರಡನ್ನೂ ನೋಡುತಿರುವ ಆತ್ಮನು ಆ ನಾನುಗಳಂತೆ 
ಪರಿಚ್ಛಿನ್ನನಲ್ಪ ಅಲ್ಪನಲ್ಲ ; ಮಹಾಂತನು, ಅವೆರಡನ್ನೂ ವ್ಯಾಪಿಸಿಕೊಂಡಿರುವ 
ವಿಭು. ಹೀಗೆಂದು ತಿಳಿದುಕೊಂಡವನಿಗೆ ಯಾವ ಅವಸ್ಥೆಯೂ ಅಭಿಮಾನವೂ 
ಇರುವದಿಲ್ಲವಾದ್ದರಿಂದ, ಅವಸ್ಥೆಗಳಲ್ಲಿ ತೋರುವ ಯಾವದೊಂದರ 
ಆಗುಹೋಗುಗಳಿಂದಲೂ ಅವನಿಗೆ ಶೋಕವಾಗುವ ಸಂಭವವಿರುವದಿಲ್ಲ ಅಲ್ಲವೆ ? 
ಯಾವ ಮಹಾ ವಿಭುವಾದ ಆತ್ಮನನ್ನು ಅರಿತುಕೊಂಡರೆ ಹೀಗೆ 
ಶೋಕನಿವೃತ್ತಿಯಾಗುವದೋ ಅದೇ ಧರ್ಮಾದರ್ಮುಗಳಿಗೆ ಆಚೆಯಿರುವ, 
ಕಾರ್ಯಕಾರಣಭಾವವನ್ನು ಮಾರಿರುವ, ದೇಶಕಾಲಾತೀತವಾದ 
ಪರಮಾರ್ಥತತ್ತವು. ಆದ್ದರಿಂದ ಇದೇ ನಚಿಕೇತನು ಕೇಳಿದ ಪರತತ್ತ್ವವು. 
ಇನ್ನೊಂದು ಬಗೆಯಿಂದಲೂ ಈ ವಾಕ್ಯಕ್ಕೆ ಅರ್ಥವನ್ನು 
ಮಾಡಿಕೊಳ್ಳಬಹುದು. ಸ್ವಪ್ನ ಶಬ್ದಕ್ಕೆ ಕನಸೆಂಬ ಅರ್ಥವಲ್ಲದೆ ಬರಿಯ ನಿದ್ರೆ ಎಂಬ 
ಅರ್ಥವೂ ಸಂಸ್ಕೃತದಲ್ಲಿ ಉಂಟು. ಕನಸನ್ನು ಕಾಣುವ ನಿದ್ರೆಯೇ ಅಲ್ಲದೆ, ನಮಗೆ 
ಯಾವ ಕನಸನ್ನೂ ಕಾಣದ ಬರಿನಿದ್ರೆಯೂ ಉಂಟು. ಆ ತನಿ ನಿದ್ರೆಯಲ್ಲಿ ನಮಗೆ 
ಒಳಗೆ ಹೊರಗೆ, ಮೇಲೆ ಕೆಳಗೆ, ಎಡ ಬಲ- ಯಾವದೊಂದರ ಅರಿವೂ ಆಗುವದಿಲ್ಲ 
ನಾನು, ನೀನು, ಮತ್ತೊಬ್ಬರು - ಎಂಬ ಅರಿವೂ ಆಗುವದಿಲ್ಲ ಆದರೂ ಗಾಢ 
ನಿದ್ರೆಯನ್ನು ನೀನು ಅನುಭವಿಸಿದೆನು' ಎಂಬ ನೆನಪು ಮಾತ್ರ ನಮಗೆಲ್ಲರಿಗೂ 
ಇರುತದೆಯಲ್ಲವೆ? ಈ ನೆನಪು ನಮಗೆ ಏತರ ಬಲದಿಂದ ಆಗುತ್ತದೆ? ಗಾಢ ನಿದ್ರೆಯ 
ಅನುಭವವು ನಮಗೆಲ್ಲರಿಗೂ ಇದೆ ; ಆದರೆ ಅಲ್ಲಿನಾನು, ಮತೊಂದು -ಮುಂತಾದ 
ರೂಪದ ಬಿಡಿಯರಿವು ಆಗುವದಿಲ್ಲ ಇದು ಎಲ್ಲರಿಗೂ ಆಗುವ ಅನುಭವವಪ್ಟೆ? 
ಆ ಅನುಭವವು ನಮಗೆ ಏನು ತಿಳಿಸಿಕೊಡುತದೆ ? ಈಗ "ನಾನು' ಎಂದು ನಾವು 
ಅಭಿಮಾನಪಟ್ಟುಕೊಂಡಿರುವ ರೂಪವು ನಮಗೆ ಇರುವದಿಲ್ಲವಾದರೂ 
ತನಿನಿದ್ರೆಯನ್ನು "ನಾನು' ಅನುಭವಿಸಿದೆನು - ಎಂಬ ಅಬಾಧಿತವಾದ ಪರಾಮರ್ಶವು 
ನಮಗೆಲ್ಲರಿಗೂ ಆಗುತ್ತಿದೆಯಷ್ಟೆ? ಗಾಢನಿದ್ರೆಯ ಅರಿವು ಈಗ ನಮಗೆ ಆಗುವ 
ಘಟಪಟಾದಿಬಾಹ್ಯವಸುಗಳ ಬಿಡಿಯರಿವಿನಂತೆ ಸವಿಕಲ್ಲವಲ್ಲ ಅದು, 
ನಿರ್ವಿಕಲಕವಾಗಿರುತದೆ. ಆ ಬಗೆಯ ನಿರ್ವಿಕಲಕವಾದ ಅನುಭವವು ಈಗಲೂ 


೧೯೨ ಪರಮಾರ್ಥಾತ್ಮ ಸ್ವರೂಪ 
ನಮಗೆ ಇದೆಯೆ? -ಎಂಬ ಪ್ರಶ್ನೆಯನ್ನು ನಮಗೆ ನಾವೇ ಹ ಹಾಕಿಕೊಳ್ಳ ಬೇಕು. ಎಚ್ಚರ, 
ಕನಸು, ನಿದ್ರೆ - ಎಂಬೀ ಅರಿವುಗಳು ನಮಗೆ ಯಾವ ಸಾಧನದಿಂದ ಆಗುತ್ತೆ? 
ಇಂದ್ರಿಯಗಳಿಂದಲ್ಲ ಮನೋಬುದ್ಧ್ಯಹಂಕಾರಗಳಿಂದಲೂ ಅಲ್ಲ; ಏಕೆಂದರೆ ಈ 
ಇಂದ್ರಿ NG, ಆಯಾ ಅವಸ್ಥೆಯೊಳಗೆ ಅನುಭವಕ್ಕೆ ಬರುವ ಪ ಪ್ರಪಂಚಕ್ಕೇ 
ಸೇರಿಕೊಂಡವಾಗಿರುತವೆ. ಇವುಗಳು ಸೇರಿರುವ ಒಟ್ಟು ಅವಸ್ಥೆಯು ನಮಗೆ ಏತರ 
ಸಹಾಯದಿಂದ ಆಗುತದೆ ? ಅದು ನಮಗ ನೇರಾದ ನಿರ್ವಿಕಲಕವಾದ 
ಅನುಭವದಿಂದಲೇ ಆಗುತ್ತದೆ ಎಂದು ಎಲ್ಲರೂ ಒಪ್ಪಬೇಕಾಗಿದೆ. ಈ ಅವಸ್ಥೆಗಳ 
ನಿರ್ಮಿಕಲಕಾನುಭವವು ಏತಕ್ಕೆ ಆಗುವದೋ, ಆ ಚೈತನ್ಯ ಸ್ವರೂಪವೇ ನಮ್ಮನಿಜವಾದ 
ಆತ್ಮನು. ಈ ಅವಸ್ಥೆಗಳ ತೋರಿಕೆಹಾರಿಕೆಗಳಿಂದ ಇವನ್ನು ಅನುಭವಿಸುವ ಆತ್ಮನಿಗೆ 
ಯಾವ ಏರುಪೇರೂ ಆಗುತಿರುವದಿಲ್ಲ ಆದ್ದರಿಂದ ಅವನು ಕೂಟಸ 
ಚೈತನ್ಯ ರೂಪನಾಗಿರುತಾನೆ. ಆ ಅವಸ್ಥೆಗಳು ಒಂದಿರುವಾಗ ಮಿಕೆ ರಡೂ 
ಇಲ್ಲದಿರುವದರಿಂದ ಆತ್ಮನು 'ಅವುಗಳಿಂದಾಗುವ ಪರಿಚ್ಛೇದವಿಲ್ಲದವನು; ಆದ್ದರಿಂದ 
ಮಹಾಂತನು. ಇದಲದೆ ಅವಸ್ಥೆ [ಗಳಲ ಲ ಆತ್ಮಚ್ಛತನ್ಯ ದಿಂದಲೇ 
ವ್ಯಾಪವಾಗಿರುವದರಿಂದ ಅವನು ವಿಭುವಾಗಿರುತ್ತಾನೆ. ಅವಸ್ಥೆಗಳ ಹಂಗೇ ಇಲ್ಲದೆ 
ತನ್ನಂತೆ ತಾನು ಇದ್ದುಕೊಂಡಿರುವದರಿಂದ ಅವುಗಳನ್ನು 
ಮಾರಿರುವನೆಂಬರ್ಥದಲ್ಲಿಯೂ ವಿಭುವಾಗಿರುತಾನೆ. ಈ ಆತ್ಮನೇ ನಚಿಕೇತನು ಕೇಳಿದ 
ಧರ್ಮಾಧರ್ಮಗಳನ್ನು ಮಾರಿರುವ ಪರಮಾರ್ಥವು. ಈ ಆತ್ಮನ ವಿಷಯದಲ್ಲೀಯೇ 
ದೇವತೆಗಳಿಗೆ ಕೂಡ ನಿಶ್ಚಯವಾಗಿರುವದಿಲ್ಲವೆಂದು ಯಮನು ಹಿಂದೆ ಹೇಳಿದ್ದು 
ಈಗ ಮೇಲೆ ಕೊಟ್ಟಿರುವ ಮೂರನೆಯ ಮಂತ್ರದ ಅಭಿಪ್ರಾ ಯವನ್ನು 
ತಿಳಿದುಕೊಳ್ಳುವದಕ್ಕೆ ಪ್ರಯತ್ನಿಸೋಣ. ಎಚ್ಚರದಲ್ಲಿನಾನು "ನಾನು' "ನಾನು' ಎಂದು 
ಕೊಳ್ಳುತ್ತಿರುವ ಅಹಂಪ ಪ್ರತ್ಯಯಗಮ್ಯನಾದ ಆತ್ಮರೂಪನು ಜೀವನು ಎಂದು ಹೆಸರು. 
ಜೀವನು ಕೆ ಪ್ರಾಣಗಳನ್ನು ಧರಿಸಿರುವವನು. 
ಶ್ರೋತ್ರಚಕ್ಬುರ್ಫ್ರಾಣಾದಿಕರಣಗಳನ್ನು ಧರಿಸಿ ಕೇಳುವದು, ನೋಡುವದು, 
ಮೂಸಾುವದು - ಮುಂತಾದ ವಿಷಯಜ್ಞಾನ ನ್ನ್ನ ಸಂಪಾದಿಸಿಕೊಂಡು 
ವಿಷಯಭೋಗದಿಂದ ಸುಖದುಃಖಗಳನ್ನು ಅನುಭವಿಸುತಿರುವವನು. ಈ ನಾನು 
ಎಂಬ ರೂಪವೇ ನಮ್ಮ ನಿಜವಾದ ರೂಪವೆಂದೂ ಈ ರೂಪದಿಂದ ನಾವು ಈ 
ಪ್ರಪಂಚದಲ್ಲಿಹುಟಿ ತಿ ಎಚ್ಚರ, ಕನಸು, ತನಿನಿದ್ರೆ -ಎಂಬ ಅವಸ್ಟೆಗಳನ್ನೂ ಒಂದಾಗುತಲೂ 
ಒಂದನ್ನು ಅನುಭವಿಸುತ್ತಿರುವೆವೆಂದೂ ಬಾಲ್ಯ, ಯೌವನ, “ಮಾರ, ವಾರ್ಧಕ - 
ಎಂಬ ಅವಸ್ಥೆ ಗಳನ್ನು ಕ ಕ್ರಮಕ್ರಮವಾಗಿ 'ಹೊಂದಿ ಕೊನೆಗೆ ಕಾಲವಶದಿಂದ 


ಕಾಶಕೋಪನ್ನಾಸಮಂಜರಿ ೧೯೩ 


ಮರಣವನ್ನು ಹೊಂದುತಿರುವೆವೆಂದೂ ಹಲವರ ನಂಬಿಕೆಯಿರುತದೆ. ಶಾಸ್ತ್ರದಲ್ಲಿ 
ಶ್ರ ದೈಯಿರುವವರೂ, ಮಾಡಿದ ಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕೆಂಬ 
ಯುಕಿಯನ್ನು ಆಶ್ರಯಿಸುವವರೂ ಆದ ಆಸಿಕರು ನಾರು ಕರ್ಮವಶದಿಂದ ಅನೇಕ 
ಜನನಮರಣಗಳ ಸಂತತಿಯನ್ನು ಅನುಭವಿಸಿ ಬಂದಿರುವೆವು ಎಂದು ನಂಬುತಾರೆ. 
ಆದರೆ ಜಾಗರಿತ, ಸ್ಪಪ್ನ ಸುಷುಪ್ತಿ- ಎಂಬ ಅವಸ್ಥೆಗಳನ್ನು ಅನುಭವಿಸುವವನು ನಾನೇ 
ಎಂಬ ನಂಬಿಕೆಯ ಆಧಾರವನ್ನು ಹುಡುಕಿ ಪರೀಕ್ಷಿಸುವವರಿಗೆ ಈ ನಾನು ಎಂಬರಿವು 
ಎಚ್ಚರ ಕನಸುಗಳಲ್ಲಿ ಒಂದೇ ಬಗೆಯಾಗಿರುವದಿಲ್ಲವೆಂಬುದೂ ಕನಸಿನಲ್ಲಿ ಎಚ್ಚರದ 
ನಾನು ಎಂಬುದರ ನೆನಪೇ ಉಳಿದಿರುವದಿಲ್ಲವೆಂಬುದೂ ಮನಸಿನಲ್ಲಿ ಮಿಂಚುತ್ತದೆ. 
ಇದೂ ಅಲ್ಲದೆ ಸುಷುಪ್ತಿಯಲ್ಲಿ ಈ ನಾನು ಎಂಬುದರ ಸುಳಿವಿಲ್ಲದೆಯೇ ಇರುವುದು 
ನಮ್ಮೆಲ್ಲರ ಅನುಭವದಲ್ಲಿರುತದೆ. ಇದಿಷ್ಟನ್ನೂ ಮನದಂದರೆ ಎಚ್ಚರದಿಂದ ನಾನು 
ಎಂದು ನಾವು ತಿಳಿಯುವ ಜೀವನೇ ಕನಸಿನಲ್ಲಿ ರೂಪಾಂತರವನ್ನುಹೊಂದುವನೆಂದೂ 
ಸುಷುಪಿಯಲ್ಲಿಜೀವರೂಪವನ್ನೇ ಬಿಟ್ಟುಬರಿಯ ಸಾಕ್ಷಿರೂಪದಲ್ಲಿಯೇ ನಿಲ್ಲುವನೆಂದೂ 
ಮನವರಿಕೆ ಮಾಡಿಕೊಂಡವರಿಗೆ ನಾನು ನಿಜವಾಗಿ ಜೀವನಲ್ಲ 
ಭೂತಭವಿಷ್ಯತ್ಕಾಲಗಳಿಗೆ ಕಟ್ಟುಬಿದ್ದವನಲ್ಪ ಕರ್ಮಫಲವನ್ನನ್ನುಭವಿಸುವ 
ಪರತಂತ್ರನಲ್ಪ ಈ ಎಲ್ಲಕ್ಕೂ ಈಶಥನಾದ ಪರಮಾತ್ಮ ಸ್ವರೂಪನೇ ನಾನು ಎಂಬ 
ಅರಿವು ಆಗುವದು. ಆಗ ಈ ಶರೀರವನ್ನು ಪಾಪಪುಣ್ಯಗಳ ಹೊಡೆತದಿಂದ 
ಕಾಪಾಡಿಕೊಳ್ಳಬೇಕೆಂಬ ಅಲ್ಪತನದ ತಿಳಿವೂ ಹಾರಿಹೊಳಗುತದೆ. 

ಈ ಕರ್ಮಫಲಭೋಕೃವೆಂದು ತೋರುತ್ತಿರುವ ಜೀವರೂಪದ 
ಪರಮಾರ್ಥಸ್ಟರೂಪವೇ ಸರ್ವೇಶ್ವರನಾದ ಪರಮಾತ್ಮನೆಂದು ಅರಿತುಕೊಳ್ಳಬೇಕು. 
ಆ ರೂಪವೇ ನಚಿಕೇತನು ಕೇಳಿದ ಧಮಾಧರ್ಮಾತೀತವಾದ, 
ಕಾಲದೇಶಾತೀತವಾದ, ಕಾರ್ಯಕಾರಣಭಾವಾತೀತವಾದ ತತ ಮು - ಎಂದು 
ಯಮನು ಇಲ್ಲಿ ನಿರ್ಣಯಮಾಡಿ ತಿಳಿಸಿರುತಾನೆ. 


೨೫. ವಿಶ್ವವೆಲ್ಲವೂ ಪರಮಾತೃನ ರೂಪವೇ 
ಯಃ ಪೂರ್ವಂ ತಪಸೋ ಜಾತಮದ್ಭ |: ಪೂರ್ವಮಜಾಯತ 


ಗುಹಾಂ ಪ್ರವಿಶ್ಯ ತಿಷ್ಠನಂ ಯೋ ಭೂತೇಭಿರ್ವ್ಯಪಶ್ಯತ ! 
ಏತದ್ವೈತತ್‌ 1| ೬ 1 


೧೯೪ ವಿಶ್ವವೆಲ್ಲವೂ ಪರಮಾತ್ಮನ ರೂಪವೇ 


ಯಾ ಪ್ರಾಣೇನ ಸಂಭವತ್ಯದಿತಿರ್ದೇವತಾಮಯಾ | 

ಗುಹಾಂ ಪ್ರವಿಶ್ಯ ತಿಷ್ಠನ್ನೀಂ ಯಾ ಭೂತೇಭಿರ್ವ್ಯಜಾಯತ । 

ಏತದ್ವೈ ತತ್‌ 11೭ 
ಅರಣ್ಯೋರ್ನಿಹಿತೋ ಜಾತವೇದಾ ಗರ್ಭ ಇವ ಸುಭ್ಛತೋ 
ಗರ್ಭಿಣೀಭಿಃ | ದಿವೇ ದಿವ ಈಡ್ಕೋ ಜಾಗೃವದ್ಧಿಃ ಹವಿಷ್ಠದ್ಬಿಃ 
ಮನುಷ್ಯೇಭಿರಗ್ನಿಃ ॥। ಏತದ್ಮೈತತ್‌ Hen 
ಯತಶ್ಚೋದೇತಿ ಸೂರ್ಯೋತಸ್ತಂ ಯತ್ರ ಚ ಗಚ್ಛತಿ । 

ತಂ ದೇವಾಸ್ಪರ್ವೇನರ್ಪಿತಾಸ್ತದು ನಾತ್ಯೇತಿ ಕಶ್ಚನ 11 

ಏತದೈತತ್‌ Fn 
ಯದೇವೇಹ ತದಮುತ್ರ ಯದಮುತ್ರ ತದನ್ನಿಹ 

ಮೃತ್ಯೋಃ ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ॥ ೧೦ ॥ 
ಮನಸೈವೇದಮಾಪವ್ಯಂ ನೇಹ ನಾನಾಸ್ತಿ ಕಿಂಚನ | 

ಮೃತ್ಯೋಃ ಸ ಮೃತ್ಯುಂ ಗಚ್ಛತಿ ಯ ಇಹ ನಾನೇವ ಪಶ್ಯತಿ ॥೧೧॥ 


ನಚಿಕೇತನು ಕೇಳಿದ ಪರಮಾರ್ಥವಿಷಯಕವಾದ ಪ್ರಶ್ನೆಗೆ ಉತ್ತರವನ್ನು 
ಹೇಳುವದಕ್ಕೆ ಯಮನು ಪ್ರಾರಂಭಿಸಿರುತಾನೆ. ಇಂದ್ರಿಯಗಳ ಮತ್ತು ಮನಸಿನ 
ಆತ್ಮನಾಗಿದ್ದುಕೊಂಡು ಎಲ್ಲಾ ವಿಷಯಗಳನ್ನೂ ತನ್ನ ಚೈತನ್ಯ ಪ್ರಕಾಶದಿಂದ 
ಬೆಳಗುತ್ತಿರುವವನೇ ನಚಿಕೇತನು1 ಕೇಳಿದ ಪರಮಾತ್ಮನು, ಇದೇ ಧರ್ಮಾಧರ್ಮಗಳನ್ನು 
ಮಾರಿ ಭೂತಭವಿಷ ಷ್ಯದ್ಧರ್ಶಮಾನಗಳ ಕಟ್ಟಿಗೆ ಸಕ್ಕ ದೆ ಎಲ್ಲವ ವನ್ನೂ ನಿಯಮಿಸುವ 
ಈಶ್ವರಸ್ಪರೂಪವಾದ ಆತ್ಮನು- ಎಂದು ತಿಳಿಸಿದ್ದಾಯಿತು. ಅತ್ಯನನ್ನು ಸಿಳಿದುಕೊಂಡರೆ 
ಶೋಕವನ್ನು ದಾಟಿದಂತೆ. ಭಯವನ್ನು ದಾಟಿದಂತೆ - ಎಂದು ಹೇಳಿದ್ದಾಯಿತು. ಪ 
ಪರಮಾತ್ಮನೇ ಎಲ್ಲಕ್ಕೂ ಒಡೆಯನು ಎಂಬುದು ಹೇಗೆ 9) - ಎಂದರೆ ಅವನೇ 
ಸರ್ವಾತ್ಯನಾಗಿರುತ್ತಾೆ. ಅದ್ದರಿಂದ ವ್ಯಾಕ್ಠತ ಪ್ರ ಪಂಚದಲ್ಲಿಸವೆ ರ್ವೇಶ್ವರನಾಗಿ ವ್ಯವಹಾರ 
ದೃಷ್ಟಿಯಿಂದ ತೋರುತ್ತಿರುವ ಹಿರಣ್ಯ ಟಾ ಘು ಪರಮಾತ್ಮನೇ ಎಂದಾಯಿತು. 

ಓರಣ್ಯಗರ್ಭನು ಅಥವಾ ಜಾ ಸ್ರಿಹ್ನವು - ಎಂಬ “ಆತ್ಮನ ವಿಷಯದಲ್ಲಿ 
ಇಲ್ಲಿ ಸ್ವಲ್ಪ ತಿಳಿಯತಕ್ಕ ದ್ದಿದೆ. ಧರ್ಮಜ್ಞಾನವೈ ರಾಗ್ಯಾದಿಗಳು ಐನ್ನಿಲ್ಲವೆಂಬಷ್ಟು 
ಅತಿಶಯದಿಂದಿರುವವನಾಗಿ ಪಂಚಭೂತಗಳು "ಉತ್ಪನ್ನವಾಗುವ ಮುಂಚೆಯೇ ಈ 
ಹಿರಣ್ಯ ಗರ್ಭನು ಪ್ರತಿಯೊಂದು ಕಲ್ಪದಲ್ಲಿಯೂ. ಅವ್ಯ ಕದಿಂದ ಹುಟ್ಟುವ 
ಹೊದಲನೆಯವನಾಗಿರುವಾನ ; ಆದ್ದರಿಂದ ಇವನನ್ನು ಪ್ರಥಮದ ಸನೆಂದು ಶ್ರುತಿಗಳು 
ಕರೆಯುತವೆ .ಈಹಿರಣ ಗರ್ಭನು ಜ್ಞಾನಕ್ಕ ಯಾಶಕಿಗಳಿಂದ ಕೂಡಿದವ ವನಾಗಿರುತಾನೆ; 


ಕಾಠಕೋಪನ್ಯಾಸಮಂಜರಿ ೧೯೫ 


ಕ್ರಿಯಾಶಕಿಪ್ರಾಧಾನ್ಯದಿಂದ ಅವನನ್ನು ಪ್ರಾಣನು ಎಂದೂ ಕರೆಯುವರು. ಇವನೇ 
ಸ್ಥೂಲೋಪಾಧಿಯುಳ್ಳಿ ಎರಾಟ್ಟುರುಷನಾಗಿ ಪ್ರಥಮ ಶರೀರಿ ಎನಿಸಿ 
ಕೊಳ್ಳುತ್ತಾನೆ. ಆ ಪ್ರಥಮ ಶರೀರಿಯಾದ ಪುರುಷನೇ ಪ್ರಜಾಪಃ 
ಎನಿಸಿಕೊಳ್ಳುತ್ತಾನೆ. ಒಂದೊಂದು ಕಲ್ಪದಲ್ಲಿ ಹುಟ್ಟುವ ಪ್ರಜೆಗಳಿಗೆಲ್ಲ ಎಂದರೆ 
ಜೀವರುಗಳಿಗೆಲ್ಲ ಒಡೆಯನಾದರಿಂದ ಹಿರಣ್ಯಗರ್ಭನೂ ಅವನ ರೂಪಾಂತರವಾದ 
ವಿರಾಟುರುಷನೂ 'ಪ್ರಜಾಪತಿ' ಎಂಬ ಹೆಸರಿನಿಂದಲೇ ಶ್ರುತಿಯಲ್ಲಿ 
ಪ್ರಸಿದ್ಧರಾಗಿರುತಾರೆ. ಹಿರಣ್ಯಗರ್ಭನು ಸರ್ವದೇವತಾಮಯನಾಗಿರುತಾನೆ. ಅವನೇ 
ದೇವಾದಿಸಕಲಶರೀರಿಗಳ ಹೃದಯಗುಹೆಯಲ್ಲಿಯೂ ಇದ್ದುಕೊಂಡು ದೇಹೇಂದ್ರಿಯ 
ರೂಪವಾದ ಭೂತಗಳೊಡನೆ ಇದುಕೊಂಡು ಶಬ್ಧಸರ್ಶರೂಪರಸಗಂಧಗಳೆಂಬ 
ವಿಷಯಗಳನ್ನು ಭೋಗಿಸುತ್ತಾ ಜೀವನಾಗಿರುತಾನೆ. ಆದ್ದರಿಂದ ಅವನು 
ಸರ್ವಾಂತರಾತ್ಮನಾಗಿರುತಾನೆ. ಆತನು ಈ ಪರಬ್ರಹ್ಮರೂಪವಾದ ಆತ್ಮನಿಂದಲೇ 
ಹುಟ್ಟುತಾನೆ. ಅವನು ಮೇಲೆ ಹೇಳಿದಂತೆ ಜೀವರುಗಳ ಹೃದಯಗುಹೆಯನ್ನು ಹೊಕ್ಕು 
ಶಬ್ದಾದಿವಿಷಯಗಳನ್ನು(ಅತ್ತಿ: ತಿನ್ನುತ್ತಾನೆ) ಭೋಗಿಸುತಾನಾದ್ದರಿಂದ (ಅದನಾತ್‌ - 
ತಿನ್ನುವದರಿಂದ) ಅದಿತಿ ಎನ್ನಿಸಿಕೊಂಡಿರುತಾನೆ. ಈ ಸರ್ವದೇವತಾಮಯನಾದ 
ಅದಿತಿಯನ್ನು ಪ್ರಾಣವನ್ನು ಅಥವಾ ಹಿರಣ್ಯಗರ್ಭನನ್ನು ಯಾವನು ಕಾಣುವನೋ 
ಅವನು ಈಗ ಹೇಳುತಿರುವ ಆತ್ಮತತ್ತ್ತವನ್ನೇ ಆ ರೂಪದಿಂದ ಕಾಣುತಿರುವನು. ಇದೇ 
ಆ ನಚಿಕೇತನು ಕೇಳಿದ ತತ್ತ್ವವು. | 

ಈ ಹಿರಣ್ಯಗರ್ಭನೇ ವಿರಾಟ್ಟುರುಷನ ರೂಪವನ್ನು ತಳೆಯುವನೆಂದು 
ಹೇಳಲಾಯಿತಪ್ಟೆ? ಇವನನ್ನೇ ಅಧಿಯಜ್ಞವಾಗಿ "ಅಗ್ನಿ ಎಂಬ ಹೆಸರಿನಿಂದ ಯತ್ತಿಜರು 
ಪೂಜಿಸುತ್ತಿರುವರು. ಸೂರ್ಯಮಂಡಲದಲ್ಲಿರುವ ಪ್ರಜಾಪತಿಯೂ ಅಧಿಯಜ್ಞದಲ್ಲಿ 
ಉತ್ತರಾರಣಿ, ಅಧರಾರಿಣಿ - ಇವುಗಳಲ್ಲಿ ಅಡಗಿದ್ದದ್ದನ್ನು ಮಂತ್ರ ಪೂರ್ವಕವಾಗಿ 
ಮಥನಮಾಡಿ ಕಂಡುಕೊಳ್ಳುವರಲ್ಲ ಆ ಅಗ್ನಿಯೂ ಒಂದೇ ದೇವತೆ. ಆತನೇ 
ಯಜ್ಞದಲ್ಲಿ ಹವಿಸುಗಳನ್ನು ಭೋಗಿಸುವಾತನು. ಎಲ್ಲಾ ಅಧಿಯಜ್ಞನಾಗಿ 
ಬುತ್ತಿಜರಿಂದಲೂ ಅಧ್ಯಾತ್ಮವಾಗಿ ಯೋಗಿಗಳಿಂದಲೂ-ಗರ್ಭಿಣಿಯರು ಗರ್ಭವನ್ನು 
ಹೇಗೆ ಯುಕಾಹಾರವಿಹಾರಗಳಿಂದ ಚೆನ್ನಾಗಿ ಪೋಷಿಸಿಕೊಳ್ಳುವಂತೆ - ಎಚ್ಚರಿಕೆಯಿಂದ 
ಕಾಪಾಡಿಕೊಂಡು ದಿನದಿನವೂ ಅಧಿಯಜ್ಞವಾಗಿ ಆಜ್ಯಾದಿಗಳಿಂದಲೂ ಅಧ್ಯಾತ್ಮವಾಗಿ 
ಧ್ಯಾನಭಾವನಾದಿಗಳಿಂದಲೂ ಸುತಿಸಲ್ಪಡುತ್ತಲೂ ವಂದಿಸಲ್ಪಡುತಲೂ ಇರುವ 
ಜಾತವೇದನೂ ಆಗಿಯೂ ಇದಾನಲ್ಲ ಆತನೇ ಈ ನಚಿಕೇತನು ಕೇಳಿರುವ ತತ್ತ್ವವು. 


೧೯೬ ವಿಶ್ವವೆಲ್ಲವೂ ಪರಮಾತ್ಮನ ರೂಪವೇ 


ಯತ್ತಿಜರು ಯಜ್ಞದಲ್ಲಿ ಪೂಜಿಸುವ ಆಗ್ನಿಯ ರೂಪದಿಂದಲೂ ಯೋಗಿಗಳು 
ಧ್ಯಾನಿಸುತ್ತಿರುವ ಆತ್ಮರೂಪದಿಂದಲೂ ಈ ಪ್ರಕೃತವಾದ ಪರಬ್ರಹ್ಮವೇ 
ತೋರುತಿರುವದು. ಹೀಗೆ ನಚಿಕೇತನು ಕೇಳಿದ ಧರ್ಮಾಧರ್ಮಾತೀತವಾದ 
ಪರಮಾರ್ಥವು ಸ್ವರೂಪದಿಂದ ನಿರ್ವಿಶೇಷವಾಗಿದ್ದರೂ ವ್ಯವಹಾರದಲ್ಲಿ 
ಸರ್ವಾತ್ಮಕವಾಗಿ ಗೋಚರವಾಗುತಿರುವದು - ಎಂದು ತಿಳಿಯಬೇಕು. 

ಪ್ರಾಣರೂಪನಾದ ಹಿರಣ್ಯಗರ್ಭನೂ ವಿರಾಟ್ಟುರುಷನೂ ಅಗ್ನಿಯೂ 
ಯೋಗಿಗಳು ತಮ್ಮ ಹೃದಯದಲ್ಲಿ ಧ್ಯಾನಿಸುವ ಆತ್ಮನೂ - ಎಲ್ಲವೂ ಪ್ರಕೃತವಾದ 
ಧರ್ಮಾಧರ್ಮಾತೀತವಾದ ಪ್ರತ್ಯಗಾತ್ಗಾಭಿನ್ನಬ್ರಹ್ನ್ಮವೇ ಎಂದು ಹೇಳಿದ್ದಾಯಿತು. 
ಇದೇ ಪ್ರಸಂಗದಲ್ಲಿ ಇನ್ನೊಂದು ರೀತಿಯಿಂದಲೂ ಪ್ರಾಣದ ವೈಭವವನ್ನು ವರ್ಣಿಸಿ 
ಅಂಥ ಪ್ರಾಣನೂ ಈ ಪರಬ್ರಹ್ಮವೇ ಎಂದು ಯಮನು ಹೇಳುತಿದಾನೆ : 

ಪ್ರಾಣನಿಗೆ ಆಧಿದೈವಿಕವೆಂದೂ ಆಧ್ಯಾತ್ಮಿಕವೆಂದೂ ಎರಡು ರೂಪಗಳಿವೆ. 
ಆಧಿದೈವಿಕರೂಪಕ್ಕೆ ವಾಯುವೆಂದು ಹೆಸರು. ಆಧ್ಯಾತ್ಮಿಕಕ್ಕೆ ಪ್ರಾಣನೆಂದೇ ಹೆಸರಿದೆ. 
ಸೂರ್ಯನು ಹುಟ್ಟುವದೂ ಮುಳುಗುವದೂ ವಾಯುದೇವನಿಂದಲೇ, ವಾಯುವು 
ಕ್ರಿಯಾರೂಪನಾದ್ದರಿಂದ ಅವನಿಂದ ಸೂರ್ಯನ ಚಲನೆಯಾಗುತಿರುತದೆ. 
ಸೂರ್ಯನನ್ನು ಹೇಳಿರುವದು ಇಲ್ಲಿ ಉಪಲಕ್ಬಣಕ್ಕಾಗಿ ಛಾಂದೋಗ್ಯದಲ್ಲಿ 
ಸಂವರ್ಗವಿದ್ಯೆಯಲ್ಲಿ ಹೇಳಿರುವಂತೆ ಸೂರ್ಯ, ಅಗ್ನಿ, ಚಂದ್ರ, ಅಪ್ಪು - ಎಲ್ಲವೂ 
ವಾಯುನಿಮಿತ್ತವಾಗಿಯೇ ತಮ್ಮತಮ್ಮಕ್ರಿಯೆಯನ್ನುತೋರುತಿರುತವೆ. ಸೃಷ್ಠಿಕಾಲದಲ್ಲಿ 
ವಾಯುವಿನಿಂದಲೇ ಹೊರಕ್ಕೆ ಬಂದು ಪ್ರಲಯದಲ್ಲಿವಾಯುವಿನಲ್ಲಿಯೇ ಸೇರುತ್ತವೆ; 
ಆದ್ದರಿಂದ ವಾಯುವನ್ನು "ಬ್ರಹ್ಮದ ಪರಿಮರ' ಎಂದು ಐತರೇಯಬ್ರಾಹ್ಮಣದಲ್ಲಿ 
ವರ್ಣಿಸಿರುತ್ತದೆ. ಇದರಂತೆ ಅಧ್ಯಾತ್ಮವಾದ ಪ್ರಾಣದಲ್ಲಿಯೇ ವಾಕ್ಕು, ಚಕ್ನುಸ್ಸು 
ಶ್ರೋತ್ರ, ಮನಸ್ಸು - ಎಲ್ಲವೂ ಸೇರಿಕೊಳ್ಳುವವು, ಅದರಿಂದ ಹೊರಕ್ಕೆ ಬರುವವು. 
ಹೀಗೆ ಒಳಗಿರುವ ವಾಗಾದಿಕರಣಗಳೂ ಆಧಿದೈವಿಕವಾದ ಅಗ್ನ್ಯಾದಿಗಳೂ ಪ್ರಾಣನ 
ಅಥವಾ ವಾಯುವಿನ ವಶವಾಗಿಯೇ ಉದಯಾಸ್ತಗಳನ್ನು ಹೊಂದುತ್ತಿರುವದರಿಂದ 
ಗಾಡಿಯ ಚಕ್ರದ ಗುಂಬದಲ್ಲಿ ಹಾರೆಕೋಲುಗಳೆಲ್ಲವೂ ಬಂದು ಸೇರಿಕೊಳ್ಳುವಂತೆ 
ಅವೆಲ್ಲವೂ ಈ ಪ್ರಾಣನ ಅಧೀನವಾಗಿಯೇ ಇರುತದೆ. ಮೇಲೆ ವರ್ಣಿಸಿರುವಂತೆ ಆ 
ಪ್ರಾಣನು ಬ್ರಹ್ಮಕ್ಕಿಂತ ಅತಿರಿಕನಲ್ಲದೆ ಅವ್ಯಾಕೃತೋಪಾಧಿಯುಳ್ಳ ಬ್ರಹ್ಮದಿಂದ 
ಹೋರತೋರಿಕೊಳ್ಳುತಿರುವನಾದ್ದರಿಂದ ಈ ಬ್ರಹ್ಮವು ಸರ್ವಾತ್ಮಕವೆಂದಾಯಿತು. 
ಅದನ್ನು ಬಿಟ್ಟು ಯಾವದೊಂದು ಇಲ್ಲವೇ ಇಲ್ಲ 


ಕಾಶಕೋಪನಾ,ಸಮಂಜರಿ ೧೯೭ 


ಇದುವರೆಗೆ ಬ್ರಹ್ಮವೇ ಪ್ರಾಣ ಅಥವಾ ಹಿರಣ್ಯ ಗರ್ಭ ; ವಿರಾಟ್‌, 
ದೇವತೆಗಳು- ಎಲ್ಲವೂ ಈ ಪರಬ್ರಹ್ಮ ರವೇ ಎಂದಾಯಿತು. EE ಡಭಸಾರೂನು 
ಎರಡು ಮಂತ್ರಗಳಿಂದ ವರ್ಣಿಸುತಿದಾನೆ : 

ಬ್ರಹ್ಮವೇ ಅವ್ಯಕ್ತ ಹಿರಣ್ಯಗರ್ಭಾದಿಯಾಗಿ ಸ್ಥಾವರಾಂತವಾದ 
ಜಗತಾಗಿರುತ್ತದೆ. ಪ್ರ ವ್ಯಾಕೃತಜಗತಿನಲ್ಲಿ ತೋರುವ ಯಾವದೊಂದೂ ಬ್ರಹ್ಮಕ್ಕಿಂತ 
ಬೇರೆಯಾಗಿರುವದಿಲ್ಲ ಹೇಗೆ ನಾಟಕದಲ್ಲಿ ಅಭಿನಯಿಸುವ ನಟನು ತಾನೊಬ್ಬನೇ ಇದ್ದು 
ಬಗೆಬಗೆಯ ಪಾತ್ರಗಳನ ನ ವಹಿಸಿ ತೋರಿಕೊಳ್ಳುವನೋ ಹಾಗೆಯೇ ಭ್ಯ 
ಪರಬ್ರ ಹೃವೊಂದೇ 'ಬ್ರಹ್ಮಾದಿಸಂಬಪರ್ಯಂತವಾಗಿ ತೋರುತ್ತಿರುವದು. ನಟನು 
ಒಂದು ಪಾತ್ರ ವನ್ನು ಅಭಿನಯಿಸಿ ತೋರುವಾಗಲೇ ಮತ್ತೊಂದು ವೇಷವನ್ನು 
ತೋರಿಸುವದಕ್ಕೆ ಆಗುವದಿಲ್ಲ ಆದರೆ ಮಾಯಾವಿಯಾದವನು ತಾನೊಬ್ಬನೇ ಅದ್ದು 
ಬಗೆಬಗೆಯ ಮನುಷ್ಯ ರು, ಪ್ರಾಣಿಗಳು, ವಸ್ತುಗಳು - ಮುಂತಾದವುಗಳನ್ನು 
ಮಾಯೆಯಿಂದ ರಚಿಸಿ ತೋರಿಸುವಂತೆ ಈ ಬ್ರಹ್ಮವೇ ಚಿತ್ರವಿಚಿತ್ರವಾದ 
ಪ್ರಪಂಚವಾಗಿ ತೋರಿಕೊಳ್ಳುತಿರುವದು - ಎಂಬುದು ಇನ್ನೂ ಹೆಚ್ಚು ಒಪ್ಪುವ 
ದೃಷ್ಟಾಂತವಾಗಿದೆ. ಮಾಯಾವಿಯುತಾನೊಬ್ಬನೇ ಹೇಗೆ ಅನೇಕರಾಗುತ್ತಾನೆಂಬುದನ್ನು 
ಸಾಮಾನ್ಯರು ಕಲ್ಪಿಸಿಕೊಳ್ಳಲಾರರು. ಆದರೆ ಇದಕ್ಕಿಂತಲೂ ಪ್ರಕೃತವಿಷಯವನ್ನು ಹೆಚ್ಚು 
ಸಮಂಜಸವಾಗಿ ನಮಗೆ ಮನದಟ್ಟು ಮಾಡಿಕೊಡುವ ದೃಷ್ಟಾಂತವೊಂದಿದೆ. 
ಮನುಷ್ಯನು ತಾನೊಬ್ಬನೇ ನಿದ್ರೆಯನ್ನು ಅನುಭವಿಸುತ್ತಿರುವಲ್ಲಿ ವಿಚಿತ್ರ ದೃಶ್ಯಗಳನ್ನು 
ತೋರಿಸುವ ಕನಸೊಂದು ಅವನಿಗೆ ಆಗುತದೆ. ಆ ಕನಸಿನಲ್ಲಿ ತಾನು, ತನಗಿಂತ 
ವ್ಯತಿರಿಕವಾದ ಆಧಿಭೌತಿಕ ಮತ್ತು ಆಧಿದೈವಿಕ ಪ್ರಪಂಚ - ಎಲ್ಲವೂ ಅವನಲ್ಲಿಯೇ 
ನಿದ್ರಾದೋಷದಿಂದ ಕಲ್ಪಿತವಾಗಿ ಕಾಣುವದು ನಮ್ಮೆಲ್ಲರ ಅನುಭವದಲ್ಲಿದೆಯಲ್ಲವೆ ? 
ಹಾಗೆಯೇ ನಿರ್ವಿಶೇಷವಾಗಿ ದೇಶಕಾಲನಿಮಿತ್ರಗಳ ಸಂಪರ್ಕವೇ ಇಲ್ಲದ ಬ್ರಹ್ಮವು 
ಜಗತ್ತಾಗಿ ತೋರಿಕೊಳ್ಳುವದೆಂಬುದನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ. 

`ಈ ವ್ಯಾಕೃತಪ್ರ ಪಂಚದಲ್ಲಿ ಅವಿದ್ಯಾ ತ್ಮಕವಾದ sid ಉಪಾಧಿಗಳಿಂದ 
ಯಾವದು ANN ಕಾರ್ಯಕರಣೋಪಾಧಿಗಳಿಂದೊಡಗೂಡಿ ಸಂಸಾರ 
ಧರ್ಮವನ್ನನುಭವಿಸುವ ಲಕ್ಷಗಟ್ಟಲೆಯ ಜೀವರುಗಳಾಗಿ ತೋರುತಿರುವದೋ, 
ಅದೇ ಜ್ಞಾನದೃಷ್ಟಿಯಿಂದ ನೋಡುವಾಗ ತನ್ನ ರೂಪದಿಂದ 
ನಿತ್ಯವಿಜ್ಞಾನಘನಸ್ನರೂಪವುಳ್ಳದ್ದಾಗಿ ಸರ್ವಸಂಸಾರಧರ್ಮಾತೀತವಾಗಿರುತದೆ. ಆ 
ಆತ್ಮರೂಪದಿಂದ ಇರುವ ಅದ್ವಿತೀಯಚ್ಛೆತನ್ಯವಸ್ತುವೇ ಈ ಪ್ರಪಂಚದಲ್ಲಿ 
ನಾಮರೂಪಗಳಿಂದಾಗಿರುವ ಕಾರ್ಯಕರಣೋಪಾಧಿಗಳಿಂದ ಇಷ್ಟು ವಿವಿಧವಾಗಿ 


೧೯೮ ವಿಶ್ವವೆಲ್ಲವೂ ಪರಮಾತ್ಮನ ರೂಪವೆ; 


ಕಾಣಿಸಿಕೊಳ್ಳುತಿದೆ. ಹೀಗೆ ಈ ಏಕರಸವಾದ ಬ್ರಹ್ಮದಲ್ಲಿ ) ಉಪಾಧಿಸ್ಪಭಾವದಿಂದಾದ 
ಭೇದದೃಷ್ಟಿಯಂಬ ಅವಿದ್ಯೆ ಯಿಂದ ಮೋಹಿತನಾಗಿ ಯಾವನು ನಾನು ಬೇರೆ, 
ಪರಬ ಹವು ನನಗಿಂತೆ ಚೇಕೆ- ಎಂದು ಭೇದವಿದ್ದಂತೆ ತಿಳಿದುಕೊಳ್ಳುವನೋ ಅವನಿಗೆ 
ಮತ್ತೆ ಮತೆ ಕಾಮಕರ್ಮಾನುಗುಣವಾಗಿ. ದೇಹ ರಣೆ ಮಾಡುವದು 
ತಪ್ಪಿದ್ದಲ್ಲವಾದ್ದರಿಂದ ಸಾವಿನ ಮೇಲೆ ಸಾವು ಬರುತಿರುವದು. ಆದ್ದರಿಂದ ಹಾಗೆ 
ಕಾಣಬಾರದು. ವಿಜ್ಞಾನೈಕರಸವಾಗಿರುವ ಆಕಾರದಂತೆ ಎಡೆಬಿಡದೆ "ಎಲ್ಲೆಲ್ಲಿಯೂ 
ತುಂಬಿಕೊಂಡಿರುವ ಬ್ರಹ್ಮವೇ ನಾನೆಂದು ಅರಿತುಕೊಳ್ಳ ಬೇಕು. 

"ನಾನುಬ್ರ ಹ್ಮ ದು ಅರಿತುಕೊಳ್ಳ ಬೇಕು' ಎಂದದ್ದರಿಂದ " ಇದು ಘಟವೆಂದು 
ಅರಿಯಬೇಕು ಜಿ ಜ್ಲಾತ್ಸ ಜ್ಞಾನ, ಜ್ಞೇಯ - ಎಂಬ ಮೂರು ರಾಶಿಗಳನ್ನು 
ವಿಂಗಡಿಸಿಕೊಂಡು ಜ್ಞಾನವನ್ನು 'ಸಂಪಾದಿಸಿಕೊಳ್ಳಬೆ ನೀತು ಎಂದು ಭಾವಿಸ ಬಾರದು. 
ಹಾಗಿಲ್ಲದಿದ್ದರೆ ಅರಿಯುವದಾದರೂ ಹೇಗೆ ? "ಅರಿವೆಂದರೇ ಅರಿಯುವಾತನು, 
ಅರಿವು, ಅರಿಯಲ್ಪಟ್ಟದ್ದು. ಈ ಮುಕ್ಕುಪ್ಪೆಯ ಅರಿವನ್ನು ಸಂಪಾದಿಸಿಕೊಳ್ಳಬೇಕೆಂದೇ 
ಅರ್ಥವಲ್ಲದೆ? - ಎಂದು ಯಾರಾದರೂ ಶಂಕಿಸಬಹುದು. ಇದು ಸಕಾರಣವಾದ 
ಶಂಕೆಯೂ ಆಗಿದೆ. ಏಕೆಂದರೆ ನಾವು ಯಾವದನ್ನು ಅರಿತರೂ ಮನಸಿನಿಂದಲೇ 
ಅರಿಯಬೇಕಾಗಿರುತದೆ. ಆದ್ದರಿಂದ ನಾನು, ಮನಸ್ಸಿನ ವೃಶ್ತಿ ಅರಿಯುವ ವಸ್ತು - 
ಎಂಬ ಭೇದವಿಲ್ಲದೆ "ಆರಿಯುವದೆಂಬುದೇ ಆಗುವ ಂತಿಲ್ಲ "ಅದರಿಂದ ಈ ಶಣಿಗೆ 
ಉತರವನ್ನೂ ಪರಿಹಾರವನ್ನೂ ಕಂಡುಕೊಳ್ಳುವದು ಅತ್ಯಂತ ಅವಶ ವಾಗಿರುತದೆ. 

ಇದಕ್ಕೆ ಕೊನೆಯ ಮಂತ್ರದಲ್ಲಿ ಹೇಳಿರುವಂತೆ ಪರಿಹಾರವನ್ನು 
ಕಂಡುಕೊಳ್ಳಬೇಕು. ನಿಜ, ಮನಸಿನಿಂದಲೇ ಈ ಬ್ರಹ್ಮವನ್ನು ತಿಳಿದುಕೊಳ್ಳ ಬೇಕಾಗಿದೆ ; 
ಮನಸಿಗಿಂತ ಬೇರೆಯಾದ ಯಾವ ಸಾಧನವೂ ನಮಗೆ ಇರುವದಿಲ್ಲ ಆದರೆ ಈ 
ಪ್ರಾಕೃತವಾದ ಮನಸಿನಿಂದ ಆ ಬ್ರಹ್ಮವನ್ನು ಅರಿಯುವುದಕ್ಕೆ ಪ್ರಯತ್ನಿಸಬಾರದು, 
ಇದರಿಂದ ಅರಿತುಕೊಳ್ಳುವದು ಆಗುವದೂ ಇಲ್ಲ ಈ ಮನಸಿಗೆ ಶಾಸ್ತ್ರದ ಮತ್ತು 
ಆಚಾರ್ಯರ ಉಪದೇಶದಿಂದಲೂ ಶಮದಮಾದಿಗಳಿಂದಲೂ 
ಸಂಸ್ಕಾರವಾಗಬೇಕು. ಆಗ ನಮಗೆ ನಿರ್ದೊೋಷವಾಗಿ ಬ್ರಹ್ಮದ ಅರಿವು ಆಗುವದು. 
ಹೇಗೆಂದರೆ ಶಾಸ್ತವು ಅಭಿಧಾತೃ ಅಭಿಧಾನ, ಅಭಿಧೇಯ - ಎಂಬ ರೂಪದಿಂದ 
ಬ್ರಹ್ಮವನ್ನು ತಿಳಿಸುವದಿಲ್ಲ "ಈ ಭೇದವು ಆತ್ಮನಲ್ಲಿಲ್ಲ ಎಲ್ಲವೂ ಆತ್ಮನಲ್ಲಿ ಕಲಿತವಾಗಿದೆ' 
ಎಂದೇ ಬೋಧಿಸುತದೆ. ಹೀಗೆಯೇ ಆಚಾರ್ಯರು "ಮನಸ್ಸು ಮಂತ್ರ ಮಂತವ್ಯ - 
ಎಂಬ ಭೇದರೂಪದಿಂದ ಬ್ರಹ್ಮವನ್ನು ಅರಿಯುವದಕ್ಕೆ ಹೋಗದಿರು ; ಈ ಭೇದಕ್ಕೆಲ್ಲ 
ಸಾಕ್ಷಿಯಾದ ಆತ್ಮನೇ ನಾನೆಂದು ಅರಿತುಕೊ' ಎಂದು ಬೋಧಿಸಿದರೆ ಸಂಸ್ಕೃತವಾದ 
ಮನಸಿನ ಅಧಿಕಾರಿಗೆ ಒಂದಾನೊಂದು ಪ್ರಾತಿಭದ ಅರಿವಾಗುವದು, ಅದನ್ನು 


ಕಾಠಶಕೋಪನ್ಯಾಸಮಂಜರಿ ೧೯೯ 
ಅನುಭವ ಎಂದು ಕರೆಯಬಹುದು. ಈ ರೀತಿಯಲ್ಲಿ ಮನಸ್ಸು ಆತ್ಮನನ್ನು 
ಅನುಭವಿಸುವಾಗ ಅದನ್ನುವಿಷಯಾಕರಿಸಿಕೊಂಡು ಅರಿಯುವದಿಲ್ಲ ತಾನೇ ಆತ್ಮನಲ್ಲಿ 
ಮುಳುಗಿ ಆತ್ಮನೇ ಆಗಿ ಹೊರಕ್ಕೆ ಬಂದು "ನಾನು ಆತ್ಮನನ್ನು ಅರಿತೆನು' ಎಂದು 
ತಿಳಿಸಿಕೊಡುತ್ತದೆ. ಆಗ ಬ್ರಹ್ಮದಲ್ಲಿನಾನಾತ್ರವನ್ನು ಕಲಿಸಿ ಮುಂದೊಡ್ಡುವ ಅವಿದ್ಯೆಯು 
ಮನಸಿನಿಂದ ಹಾರಿ ಹೋಗುತದೆ. ಆದ್ದರಿಂದ ಆಗ ನನ್ನ ಆತ್ಮನಾದ ಬ್ರಹ್ಮವೇ ಹೀಗೆ 
ನಾನಾತ್ತದಿಂದ ಕಾಣುವ ಪ್ರಪಂಚದ ಸಾರವಾಗಿದೆ ಎಂಬ ಅರಿವಾಗುವದು. ಯಾರು 
ಅವಿದ್ಯೆಯೆಂಬ ಬಗೆಗಣ್ಣಿನ ಪರೆಯ ನೋ ಟವನ್ನು ಬಿಡದೆ ಪ್ರಾಕೃತದೃಷ್ಟಿಯಿಂದಲೇ 
ಕಾಣುವರೋ ಅವರು ಎಂದೆಂದಿಗೂ ಜನನಮರಣಗಳ ನಾಲಿನ ಸ ಸಂಸಾರದಲ್ಲಿ 
ತೊಳಲುತಿರುವರು. ಜ್ಞಾನಿಗಳ ದೃಷ್ಟಿಯಲ್ಲಾದರೋ ಸಂಸಾರಿಗಳಾದ ಜೀವರಾಗಲಿ 
ಸಂಸಾರವಾಗಲಿ ನಿಜ ರು ದೇ ಇಲ್ಲ ; ಎಲ್ಲವೂ ನಿರ್ಭೇದವಾದ 
ನಿರ್ವಿಶೇಷವಾದ ಬ್ರಹ್ನಾತ್ಮ ರೂಪವಾಗಿಯೇ ಇರುತದೆ. 


೨೬. ಸಂಸಾರಿಗಳ ಪರಮಾರ್ಥರೂಪವೇ ಪರಮಾತ್ಮನು 


ಅಂಗುಷ್ಕಮಾತ್ರಃ ಪುರುಷೋ ಮಧ್ಯ ಆತ್ಮನಿ ತಿಷ್ಕತಿ । 
ಈಶಾನಂ ಭೂತಭವ್ಯಸ್ಯ ನ ತತೋ ವಿಜುಗುಪತೇ [| 
ಏತದ್ವೈತತ್‌ 11 ೧೨ ॥| 


ಅಂಗುಷ್ಕಮಾತ್ರಃ ಪುರುಷೋ ಜ್ಯೋತಿರಿವಾಧೂಮಕ! | 

ಈಶಾನೋ ಭೂತಭವ್ಯಸ್ಯ ಸ ಏವಾದ್ಯ ಸ ಉ ಶ್ಚ 

ಏತದ್ವೈ ತತ್‌ 11 ೧೩ ॥| 

ಯಥೋದಕಂ ದುರ್ಗೇ ವೃಷ್ಟಂ ಪರ್ವತೇಷು ವಿಧಾವತಿ | 

ಏವಂ ಧರ್ಮಾನ್‌ ಫೃಥಕ್‌ ಪಶ್ಯಂಸಾನೇವಾನು ವಿಧಾವತಿ ॥ ೧೪ ॥ 

ಯಥೋದಕಂ ಶುದ್ಧೇ ಶುದ್ಧಮೂಸಿಕ್ತಂ ತಾದೃಗೇವ ಭವತಿ | 

ಏವಂ ಮುನೇರ್ವಿಜಾನತ ಆತ್ಮಾ ಭವತಿ ಗೌತಮ 11 ೧೫ ॥ 

ಯಮನು ನಚಿಕೇತನಿಗೆ ಪರಮಾತ್ಮ ತತ್ತ್ವವನ್ನು ಹೇಳುವದಕ್ಕೆ ಹೊರಟು 

ವ್ಯಾಕೃತಾವ್ಯಾಕೃತರೂಪವಾಗಿ ಕಾಣುವದೆಲ್ಲವೂ ಆ ಪರಮಾತ್ಮನ "ರೂಪವೇ. 

ಪರಮಾತ್ಮನೇ ಕಾರಣಬ್ರಹ್ಮವೂ ಕಾರ್ಯಬ್ರಹ್ಮವೂ ಆಗಿರುತಾನೆ. ಆತನ 

ಪರಮಾರ್ಥವನ್ನು ತಿಳಿಯುವದಕ್ಕೆ ಸುಸಂಸ್ಕೃ ತವಾದ ಮನಸ್ಸು ಬೇಕು. ಹಾಗೆ 

ತಿಳಿದುಕೊಂಡ ಬ್ರಹ್ಮದಲ್ಲಿ ಯಾವ ಬೆ ತೆವೂ ಇರುವದಿಲ್ಲ - ಎಂದು ಹೇಳಿದನು. 

ಅದೇ ಬ್ರಹ್ಮವನ್ನೇ ಈಗ ಮತ್ತೆ ತಿಳಿಯಹೇಳುತಿದಾನೆ. 


೨೦೦ ಸಂಸಾರಿಗಳ ಪರಮಾರ್ಥ ರೂಪವೇ ಪರಮಾತ್ಮನು 


ಘೂ ಆತ್ಮನು ಅಂಗುಷ್ಠ ಮಾತ್ರನು, ಹೆಬ್ಬೆರಳಿನ ಅಳತೆಯವನು. ಏಕೆಂದರೆ 
ಹೆಬ್ಬೆರಳಿನಷ್ಟು ಇರುವ ಪೃದಯಕಮಲದೊಳಗಿನ ಆಕಾಶದಲ್ಲಿ ಕೆಲಸಮಾಡುವ 
ಅಂತಃ ಕ ಇವನಿಗೆ ಉಪಾಧಿಯು. ಹೆಚ್ಚೆರಳಿನಷ್ಟು ಗೆಣ್ಣು ಇರುವ 
ಬಿದಿರುಗಳುವಿನೊಳಗೆ ಇರುವ ಆಕಾಶವನ್ನು ೆಬ್ಜೆರಳಿನಷ್ಟು ಆಕಾರ' ಎನ್ನುವಂತೆಯೇ 
ಇದು. ಆಕಾಶವು ಸ ರ್ಪಗತವಾಗಿರುತನೆ ; "೨ದಕ್ಕೆ ಅಷ್ಟು ಇಷ್ಟು - ಎಂಬ 
ಅಳತೆಯನ್ನು ಹೇಳುವುದಕ್ಕೆ ಹೇಗೂ ಬರುವದಿಲ್ಲ ಹ ವದ ಯಾವ 
ಪಾತ್ರೆ ಯೊಳಗೆ ಇರುವಂತೆ ಮನಸ್ಸಿನ ಕಲನೆಯಾಗುವದೋ ಅದರ ಅಳತೆಗೆ ತಕ ತೆ 
ಅದಕ್ಕೂ ಪರಿಮಾಣವನ್ನು ಹೇಳುವದು ರೂಢಿಯಲ್ಲಿದೆ. "ಈ ಮ 
ವಿಶಾಲವಾಗಿದೆ ; ಇದರೊಳಗೆ ನೂರು ಜನರು ಕೂತು ಉಸಿರಾಡುವುದಕ್ಕೆ ತಕ್ಕಷ್ಟು 
ಅವಕಾಶವಿದೆ' ಎನ್ನುವಾಗ ಅವಕಾಶಕ್ಕೂ ಒಂದು ಅಳತೆಯನ್ನು ಕೊಟ್ಟಂತೆ ಜನರು 
ವ್ಯವಹರಿಸುತ್ತಾರಲ್ಲವೆ 9 ಆದರೆ ನಿಜವಾಗಿಯೂ ಆಕಾಶಕ್ಕೆ ನೂರುಜನ ಹಿಡಿಸುವಷ್ಟು 
ಅವರಿಗೆ ಸಾಕಾದ ಗಾಳಿಯನ್ನು ಒದಗಿಸುವಷ್ಟು - ಎಂದು ಮಿತಿಯನು 
ಕಲ್ಪಿಸುವದಕ್ಕೆ ನೂ ಬರುವದಿಲ್ಲ ಏಕೆಂದರೆ ಆಕಾಶವು ಜೂ ಮಾತ್ರವೇ ಇಲ್ಲ 
ಬಸಳೆ ಅದರ ಗೋಡೆಗಳೊಳಗೆ, ಗೋಡೆಗಳಿಂದ ಆಚೆಗೆ - ಎಲ್ಲೆಲ್ಲಿಯೂ 
ಆಕಾಶವೇ ಇರುತದೆ. ಇದರಂತೆ ಮನೆಯಲ್ಲಿರುವ ಹಂಡೆ, ಕೊಡ, ಚಂಬು, ಥಾಲಿ, 
ಉದ್ದರಣೆ - ಮುಂತಾದವುಗಳೊಳಗೆ ಇರುವ ಅವಕಾರವನ್ನು ಅಳತೆಗೆ ಒಳಪಡಿಸಿ 
ಜನರು ವ್ಯವಹರಿಸುತ್ತಿರುವರು. ಈ ಹಂಡೆ ದೊಡ್ಡದು, ಇದರಲ್ಲಿರ ಏಪುತ್ತುಕೊಡ ನೀರು 
ಹಿಡಿಸುವಷ್ಟು ಅವಕಾಶವಿದೆ ; ಈ ಕೊಡದಲ್ಲಿ ಮೂರು ತಂಬಿಗೆ ನೀರು 
ಹಾಕಬಹುದಾದಷ್ಟು ಅವಕಾಶವಿದೆ ; ಈ ಚಂಬಿನಲ್ಲಿ ಏಳೆಂಟು ಥಾಲಿ ಹಾಲು 
ಹಿಡಿಸುವಷ್ಟು ಸ್ಥಳಾವಕಾಶವಿದೆ ; ಈ ಥಾಲಿಯಲ್ಲಿ ಇಪತು ಉದ್ದರಣೆಯಷ್ಟು ಹಾಲು 
ಹಾಕಬಹುದು; ಈ ಉದ್ದರಣೆಯ ಹಾಲು ಮಗುವಿಗೆ ಒಂದು ಗುಟುಕು ಆಗುವಷ್ಟಿದೆ! 
ಎಂದು ಮುಂತಾಗಿ ವ್ಯವಹರಿಸುವರಲ್ಲವೆ ? ಇಲ್ಲೆಲ್ಲ ಒಂದೇ ಸರ್ವಗತವಾದ 
ಆಕಾಶವನ್ನೇ ಜನರು ಬೇರೆ ಬೇರೆಯಾಗಿರುವಂತೆ ವ್ಯವಹರಿಸುತ್ತಾರೆ. ಅಲ್ಲವೆ? 
ಹೀಗೆಯೇ ಸರ್ವವ್ಯಾಪಿಯಾಗಿರುವ ಲದ್ದಿ ಿಶೀಯಾತ್ಸನನ್ನು ಎಡ ಅಂಗುಷ ಸ ಮಾತ್ರನು 
ಎಂದು ಶ್ರುತಿಯು ವ್ಯವಹರಿಸುತಿದೆ. 
ಇಲ್ಲಿ ಒಂದು ಶಂಕೆ ಎದ್ದುಕೊಳ್ಳ ಬಹುದು. ಅನಂತನಾಗಿರುವ 
ದೇಶಪರಿಚ್ಛೆ ದವೇ ಇಲ್ಲದ ಪರಮಾತೃನನ್ನು ಹೀಗೆ ಉಪಚಾರಕ್ಕೆ ಅಂಗುಷ್ಕ 


ಟ್ರಿ 
ಮಾತ್ರ ಸ ಶ್ರುತಿಯಲ್ಲಿ ಹೇಳಿದೆ ಎನುವ ತಃ ಲಲಿ MRE ಚ 


ಟೆ ಈ ಕಿ ಹ ಟ“್‌ ಕ್ರ 
ಮಾತ್ರನೆಂಬ ಪರಿಮಿತಿಯನ್ನು ಕೊಟ್ಟ ದೃಷ್ಠಾಂತವು  ಶಶಿದಲ್ಲಿಯೇ ಸಿಕ್ಕುತಣೆ. 


ಕಾಶಕೋಪನ್ತಾಸಮಂಜರಿ ೨೦೧ 

ಅಥ ಸತ್ಯವತಃ ಕಾಯಾತ್‌ ಪಾಶಬದ್ದಂ ವಶಂ ಗತಮ್‌ | 

ಅಜ್ಜುಷ್ಠ ಮಾತ್ರಂ ಪುರುಷಂ ನಿಶೃಕರ್ಷ ಯಮೋ ಬಲಾತ್‌ ॥ 

ಸಾವಿತ್ರೆಯ ಗಂಡನಾದ ಸತ್ಯವಂತನಿಗೆ ಅಲ್ಟಾಯುಸ್ಸು ಇತ್ತು ಆದರೆ 
ಸಾವಿತ್ರೆಯು ಪತಿವ್ರತೆಯಾಗಿ ಆತನನ್ನು ಎಡೆಬಿಡದೆ ಹಿಂಬಾಲಿಸಿಕೊಂಡಿದ್ದರಿಂದ 
ಆಕೆಯ ಪಾತಿವ್ರತ್ಯಕ್ಕೆ ಅಂಜಿ ಯಮದೂತರು ಕೂಡ ಸತ್ಯವಂತನ ಪ್ರಾಣವನ್ನು 
ಹಾರಿಸಿಕೊಂಡು ಹೋಗಲಾರದೆ ಇದ್ದರು. ಆದರಿಂದ ಯಮನೇ ಈ ಕೆಲಸಕ್ಕೆ 
ಬರಬೇಕಾಯಿತು. ಒಮ್ಮೆ ಸತ್ಯವಂತನು ವಿಶ್ರಾಂತಿಗಾಗಿ ಕಾಡಿನಲ್ಲಿ ಮಲಗಿರುವಲ್ಲಿ 
ಯಮನು ಅವನ ಶರೀರದಿಂದ ಅಂಗುಷ್ಠ ಮಾತ್ರನಾದ ಪುರುಷನನ್ನು ಪಾಶದಿಂದ 
ಬಿಗಿದುಕಟ್ಟಿ ಬಲಾತ್ಕಾರದಿಂದ ಎಳೆದುಕೊಂಡನು - ಎಂದು ಈ ಶ್ಲೋಕದಲ್ಲಿ 
ಹೇಳಿರುತದೆ. ಜೀವನು ಎಿಜ್ಞಾನಾತ್ಮನು, ಎಂದರೆ ಅಂತಃಕರಣದ ವಿಜ್ಞಾನವೃತಿಗಳ 
ಪ್ರಾಚುರ್ಯದಿಂದ ಕೂಡಿದವನು. ಅಂತಃಕರಣವು ಹೃದಯದಲ್ಲಿ ಕೆಲಸ 
ಮಾಡುತಿರುವದೆಂದು ಜನರ ವಿಶ್ವಾಸವಿರುವದರಿಂದಲೂ ಹೃದಯವು ಹೆಬ್ಬೆರಳಿನ 
ಅಳತೆಯದಾಗಿರುವದರಿಂದಲೂ ಆ ಜೀವನನ್ನು ಯಮನು ಎಳೆದುಕೊಂಡನು 
ಎಂಬರ್ಥವು ಶ್ಲೋಕಕ್ಕೆ ಹೊಂದುಗಡೆಯಾಗುತುದೆ. ಅಲ್ಲಿಹೇಳಿರುವ ಅಂಗುಷ್ಕಮಾತ್ರ 
ಪುರುಷನು ಪರಮೇಶ್ರಧನಾಗಿದ್ದರೆ ಯಮನು ಬಲಾತ್ಕಾರದಿಂದ ಅವನನ್ನುಪಾಶದಿಂದ 
ಬಿಗಿದು ಕಟ್ಟಿ ಸೆಳದುಕೊಂಡನು - ಎಂದು ಹೇಳಿರುವದು ಹೊಂದಲಾರದಲ್ಲ! 

ಇದಕ್ಕೆ ಪರಿಹಾರವೇನೆಂದರೆ, ಈ ಪ್ರಕರಣವು ಪರಮಾತ್ಮನದಾಗಿರುತ್ತದೆ. 
ನಚಿಕೇತನು ಧರ್ಮಾಧರ್ಮಗಳನ್ನು ಮಾರಿರುವ ಆತ್ಮ ತತ್ತ್ವವೊಂದುಂಟೆ ? - 
ಎಂದಲ್ಲವೆ, ಕೇಳಿರುವದು 9? ಇದರ ಚೊತೆಗೆ ಇದೇ ಮಂತ್ರದಲ್ಲಿ "ಈ ಆತ್ಮನು 
ಭೂತಭವ್ಯಗಳಿಗೆ ಒಡೆಯನು' ಎಂದು ಹೇಳಿರುತ್ತದೆ. ನಚಿಕೇತನೂ "ಅನ್ಯತ್ರ 
ಭೂತಾಚ್ಚಭವ್ಯಾಚ್ಛ ಭೂತಭವಿಷ್ಯತುಗಳ ಸಂಬಂಧವಿಲ್ಲದ ತತ್ತ್ವವನ್ನು ಹೇಳೆಂದೇ 
ಕೇಳಿಕೊಂಡಿರುತಾನೆ. ಭೂತಭವ್ಯಗಳಿಗೆ ಅತೀತನಾಗಿ ಭೂತಭವ್ಯಗಳ 
ಒಡೆಯನಾಗಿರುವವನು ಎಂಬ ವಿಶೇಷಣವು ಪರಮಾತ್ಮನಿಗಲ್ಲದೆ ಮತ್ತೆ ಯಾರಿಗೆ 
ತಾನೆ ಹೊಂದೀತು ? ಹಿಂದೆ ಆಗಿಹೋಗಿರುವೆದನ್ನು ಮಾರ್ಪಡಿಸುವದು ಯಾವ 
ಜೀವಾತ್ಮನಿಂದಲೂ ಆಗಲಾರದು, ಮುಂದೆ ಆಗುವದನ್ನು ಆಗದಂತೆ ಮಾಡುವದೂ 
ಯಾವನಿಂದಲೂ ಆಗಲಾರದು ; ಆದ್ದರಿಂದ ಜೀವನನ್ನು ಭೂತಭವ್ಯಗಳೊಡೆಯ 
ಎಂದು ಯಮನು ಹೇಳಿದ್ದಾನೆನ್ನುವದಕ್ಕಿಲ್ಲ ಈಶ್ವರನಾದರೆ ಎಲಕೂ, 
ಸಾಕ್ಷಿಯಾಗಿರುವದರಿಂದ ಕಾಲಕ್ಕೂ ಒಡೆಯನಾಗಿರುತ್ತಾನೆ; ಭೂತಭವ್ಯಭವನ್ನಾಥನು 
ಎಂದು ಪರಮಾತ್ಮನಿಗೆ ವಿಶೇಷಣವನ್ನು ವಿಷ್ಣುಸಹಸ್ರನಾಮದಲ್ಲಿ ಕೊಟ್ಟಿರುತ್ತದೆ. ಹಿಂದೆ 


0೨ ಸಂಸಾರಿಗಳ ಪರಮಾರ್ಥರೂಪವೇ ಪರಮಾತ್ಮನು 


ಆಗಿರುವದರ ಫಲವು ಹೀಗೇ ಆಗಬೇಕೆಂಬುದೂ ಈಗಿನ ಸ್ಥಿತಿಗೆ ಹೊಂದಿಕೊಂಡು 
ಮುಂದಿನದು ಹೀಗೇ ಆಗಬೇಕೆಂಬುದೂ ಸರ್ವಜ್ಞನೂ ಸವ ೯ನಿಯಂತ್ಸವೂ ಆಗಿರುವ 
ಪರಮೇಶ್ವರನ ವಶದಲ್ಲಿರುತದೆ ಎನ್ನುವುದು ಯುಕ್ತಿಯುಕವೂ ಆಗಿರುತ್ತದೆ. ಆದ್ದರಿಂದ 
ಯಮನು "ಹೀಳಿರುವದು ಪರಮಾತ್ಮನನ್ನೇ ಎಂದು ನಿಶ್ಚಯಿಸಬೆ ಶೇಕು. 

ಹಾಗಾದರೆ ಅಳತೆಯಿಲ್ಲದ ಪರಮಾತ್ಮನನ್ನು ಅಂಗುಷ್ಠ ಮಾತ್ರನೆಂದಿರುವದು 
ಹೇಗೆ ಸರಿ) - ಎಂದರೆ ಅದಕ್ಕೆ ಉತರವಿದು; ಪರಮಾತ್ಮನು ಸ ರ್ವಗತನಾದರೂ 
ಜನರ ಹೃದಯದಲ್ಲಿದ್ದುಕೊಂಡು ಅವರವರ ಜೀವನಾಗಿ ಕಾಣಿಸುತಿರುತಾನೆ; ಟ್ರ 
ಜೀವನು ಮನುಷ್ಯರ ಹೃದಯದಲ್ಲಿ ಅಂತಃಕರಣದ ವೃತ್ತಿಗಳ ಉಪಾಧಿಯಿಂದ 
ನೋಡುತ್ತಾ ಕೇಳುತ್ತಾ ಅರಿಯುತ್ತಾ ಅವರ ಆತ್ಮನಾಗಿರುವದರಿಂದ ಇಲ್ಲಿ ಅವನನ್ನು 
ಅಂಗುಷಮಾತ್ರ ನೆಂದಿದೆ. ಜೀವರು ಲಕ್ಷಗಟ್ಟಲೆ ಇರುತಿದ್ದರೂ ಶಾಸ್ತ್ರವನ್ನು 
ಅಧ್ಯ ಯನಮಾಡಿ ಅರ್ಥವನ್ನು ತಿಳಿದುಕೊಂಡು ಕೃತಾರ್ಥರಾಗಬಲ್ಲ ಅಧಿಕಾರಿಗಳು 
ಮನುಷ್ಯರಲ್ಲಿಯೇ ಇರುವದರಿಂದಲೂ ಆ ಮನುಷ್ಯರ ಶರೀರಕ್ಕೆ ತಕ ಕಂತೆ ಜೀವನು 
ಅಂಗುಷ್ಕ ಮಾತ್ರನಾಗಿಯೇ ಇರುತಾನೆ. ಆ ಅಂಗುಷ ಮಾತ್ರ ನಾದ ಜಸು ನಿಜವಾಗಿ 
ಭೂತಭವ್ಯ ಗಳೊಡೆಯನಾದ ಪರಮಾತ್ಮನೇ ಪ ಇಲ್ಲಿಯಮನು ಹೇಳಿರುತಾನೆ. 
ಪರಮಾತ್ಮನ ಸ್ವರೂಪವರ್ಣನೆಯನ್ನು ಮಾಡುವ 'ವಾಕ್ಕ ಗಳು, ಜೀವಾತ್ಮನ 
ಪರಮಾರ್ಥರೂಪವು ಪರಮಾತ್ಮನೇ ಎಂದು ಹೇಳುವ ವಾಕ್ಯ ಗಳು - ಎಂದು 
ವೇದಾಂತವಾಕೃಗಳು ಎರಡು ಬಗೆಯಾಗಿದುತವೆ. ಈ ವಾಕ್ಯದಲ್ಲಿ ಅಂಗುಷ್ಕಮಾತ್ರ ನಾಗಿ 
ಕಾಣುತಿರುವ ಜೀವನು ನಿಜವಾಗಿ "ಪುರುಷನು' ಪೂರ್ಣನಾಗಿರುವವನು, ಎಲ್ಲವನ್ನೂ 
ತುಂಬಿಕೊಂಡಿರುವವನು, ಇವನು ಮನುಷ್ಯನ ಶರೀರದಲ್ಲಿದ್ದುಕೊಂಡು 
ಸಂಸಾರಿಯಾಗಿ ಕಾಲವಶನಾಗಿರುವಂತೆ ತೋರುತಿದರೂ ನಿಜವಾಗಿ 
ಸರ್ವಕಾಲಗಳಿಗೂ ಒಡೆಯನಾಗಿರುತಾನೆ - ಎಂದು ಹೇಳಿರುತ್ತದೆ. ಯಾವನು 
ಹೀಗೆಂದು ತಿಳಿದುಕೊಳ್ಳುತ್ತಾನೋ ಅವನು ತನ್ನನ್ನು ಯಾವ ಅಂಜಿಕೆಯಿಂದಲೂ 
ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುವದಿಲ್ಲ ಎಂದು ಹೇಳಿರುತ್ತದೆ. ಇದೇ 
ಅಭಿಪ್ರಾಯವನ್ನು ಹಿಂದೆ ಆರನೆಯ ಮಂತ್ರದಲ್ಲಿಯೂ ಹೇಳಿತ್ತು ಪರಮಾತ್ಮನೇ 
ತಾನೆಂದು ತಿಳಿದವನಿಗೆ ಅಂಜಿಕೆಯಿರಲಾರದೆಂಬುದು ಯುಕವೇ ಅಪ್ಪೆ? ಆದ್ದರಿಂದ 
ಎಲೈ ನಚಿಕೇತನೆ, ಇದೇ ನೀನು ಕೇಳಿದ ತತ್ತ್ವವ್ರು ಎಂದು ಯಮನು ಮತೊಂದು 
ಬಾರಿ ಹೇಳಿರುತಾನೆ. 

ಘಃ ಸಂಸಾರಿಯಾದ ಜೀವನು ಹೀಗೆ ಪರಿಚ್ಛಿನ್ನನಾ ಗಿ ಸಂಸಾರಿಯಂತೆ 
ತೋರುತಿದ್ದರೂ ಇವನೇ ಕಾಲಾತೀತನಾದ ಪ ಪರಮಾತ್ಮನು- ಎಂಬೀ ಅಭಿಪ್ರಾಯವನ್ನು 
ಮುಂದಿನ ವಾಕ್ಯದಿಂದಲೂ ಯಮನು ಹೇಳಿರುತಾನೆ. ಈ ಅಂಗುಪ್ಕ ಮಾತ್ರನಾದ 


ಕಾಶಕೋಪನಾಸಮಂಜರಿ ೨೦೩ 


ಆತ್ಮನು ಹೊಗೆಯಿಲ್ಲದ ಬೆಂಕಿಯಂತೆ, ಯಾವ ಅಜ್ಞಾನದ ಆವರಣವೂ ಇಲ್ಲದ ಚೈತನ್ಯ 
ಸ್ವರೂಪನೆಂಬುದನ್ನು ಆತ್ಮತತ್ತ್ವವನ್ನೇ ಲಕ್ಷ :ದಲ್ಲಿಟ್ಟುಕೊಂಡು ನಿದಿಧ್ಯಾಸನಮಾಡಿದ 
ಯೋಗಿಗಳು ಕಂಡುಕೊಳ್ಳುತ್ತಾರೆ. ಕೂಟಸ್ವಚ್ಛೆತನ್ಯಸ್ವರೂಪನಾಗಿರುವ ಪರಮಾತ್ಮನೇ 
ಈಗ ಜೀವಾತ್ಮನಾಗಿ ಪ್ರಾಣಿಗಳಲ್ಲಿ ತೋರಿಕೊಳ್ಳುತ್ತಿರುವನು ; ಅವನೇ ನಾಳೆಗೂ 
ಎಂದೆಂದಿಗೂ ಇರುವವನು, ಆತ್ಮನೆಂದರೆ ಹುಟ್ಟಿಹೋಗುವ ಕೃಣಿಕ ವಿಜ್ಞಾನದ 
ಸ್ವರೂಪದವನು ಎಂದು ಭಾವಿಸಬಾರದು. ಏಕೆಂದರೆ ಈ ಕ್ಷಣಿಕ ವಿಜ್ಞಾನಗಳು ಹುಟ್ಟಿ 
ಹುಟ್ಟಿ ಮೈಗರೆಯುತ್ತಿವೆ- ಎಂಬುದನ್ನು ತಾನು ನಿರ್ವಿಕಾರನಾಗಿ ನೋಡುತಿರುವ ಸಾಕ್ಷಿಗೆ 
ಯಾವ ಕಾಲಕೃತವಾದ ವಿಕಾರವೂ ಇರಲಾರದು. ಅವನು ಕಾಲಕ್ಕೂ 
ಸಾಕ್ಷಿಯಾಗಿದುಕೊಂಡಿರುತಾನೆ. ಇಂಥ ಸಾಕ್ಸಿಗಳು ಅನೇಕರು ಎಂದು 
ಭಾವಿಸುವದಕ್ಕೂ ಬರುವದಿಲ್ಲ ಏಕೆಂದರೆ ಅನೇಕವನ್ನು ನೋಡುವ ಸಾಕ್ಷಿಯು 
ಅನೇಕನಾಗಲಾರನು. ಆದ್ದರಿಂದ ಈ ಜೀವನಾಗಿ ತೋರುತಿರುವ ಆತ್ಮನು ಸಕಲ 
ಪ್ರಾಣಿಗಳಿಗೂ ಆತ್ಮನಾಗಿರುವ ನಿತ್ಯ ಚೈತನ್ಯ ಸ್ವರೂಪನಾದ ಪೂರ್ಣ ಸ್ವಭಾವದವನೇ 
ಆಗಿರುತಾನೆ. ಈ ಆತ್ಮಸ್ತರೂಪವೇ ನೀನು ಕೇಳಿದ ಧರ್ಮಾಧರ್ಮಾತೀತತತ್ತ್ವವು, 
ಕಾಲಾತೀತತತ್ತ್ವೃವು ಎಂದು ಯಮನು ಉಪಸಂಹಾರಮಾಡಿರುತಾನೆ. 


ಈಗ ಆ್ಠಾರುಗಳು ಅನೇಕರಲ್ಲ ಎಲ್ಲರಿಗೂ ಒಬ್ಬನೇ ಆಗಿರುತಾನೆ -ಎಂಬ 
ಸಮ ಗ್ಹ್ವಾನವನು, ಯಮನು ಹೇಳಿದ್ದನ್ನು ಮುಂದಿನ ಎರಡು ಮಂತ್ರಗಳಿಂದ 
ಸ್ಥಪಡಿಸಿರುತ್ತದೆ. ಆತ್ಮನಲ್ಲಿ ಯಾವ ನಾನಾತ್ತವೂ ಇಲ್ಲವೆಂಬುದನ್ನು ಸಂಸ್ಕೃತವಾದ 
ನಿನಸ್ಫುಳ್ಳವರು ಅರಿತುಕೊಳ್ಳಬಹುದಾಗಿದೆ ; ಇಲ್ಲಿ ನಾನಾತ್ಸವಿರುವಂತೆ 
ತಿಳಿದುಕೊಳ್ಳುವವನು ಸಾವಿನ ಮೇಲೆ ಸಾವನ್ನು ಪಡೆಯುತಾನೆ ಎಂದು ಹಿಂದೆ 
ಹೇಳಿತಷ್ಟ? ಅದರ ವಿವರವನ್ನೇ ಈ ವಲ್ಲಿಯ ಕೊನೆಯಲ್ಲಿ ಮತ್ತೊಮ್ಮೆ 
ಪ್ರಕಾರಾಂತರದಿಂದ ಹೇಳಿರುತದೆ. ದುರ್ಗಮವಾದ ಎತರವಾದ ಪರ್ವತದ 
ಕೋಡುಗಲ್ಲಿನ ಮೇಲೆ ಸುರಿದ ಮಳೆಯುಸಿಡಿದು ಕವಲುಕವಲಾಗಿ ಹೇಗೆ ಪರ್ವತದ 
ತಪ್ಪಲಿನ ಬೇರೆಯ ಪ್ರದೇಶಗಳಲ್ಲಿ ರುರಿಗಳಾಗಿ ಹರಿಯುವದೋ, ಹಾಗೆಯೇ 
ಆತ್ಮರುಗಳು ಬೇರೆಬೇರೆಯೆಂದು ಅರಿಯುವಾತನು ರಾಗದ್ದೇಷಾದಿಗಳಿಂದ, 
ವರ್ತಿಸುತ್ತಾ ಧರ್ಮಾಧರ್ಮಗಳನ್ನು ಮಾಡಿ ಬೇರೆ ಬೇರೆಯ ಶರೀರಗಳನ್ನು 
ಪಡೆಯುತಿರುವನು. ಬೇರೆಬೇರೆಯಶರೀರಗಳನ್ನು ಪಡೆಯುತ್ತಾ ಶರೀರಕ್ಕೊಂದು ಆತ್ಮ 
ಎಂಬ ತಪ್ಪುತಿಳಿವಳಿಕೆಯನ್ನು ಗಟ್ಟಿಗೊಳಿಸಿಕೊಳ್ಳುತ್ತಾ ಆ ಆತ್ಮರನ್ನೇ ಬೆನ್ನಟ್ಟಿ ಓಡುವನು, 
ಬೇರೆ ಬೇರೆಯ ಶರೀರವನ್ನು ಪಡೆದು ಆಯಾ ಶರೀರದ ಅಭಿಮಾನಿಯಾದ 
ಸಂಸಾರ್ಯಾತ್ಮನು ತಾನೆಂದು ತಿಳಿದುಕೊಳ್ಳುತಿರುವನು. ಇದು ಅಜ್ಜರ ಗತಿ. 


2 ೭೬೩ 


£ 


ತೆ 


೨೦೪ ಸಂಸಾರಿಗಳ ಪರಮಾರ್ಥರೂಪವೇ ಪರಮಾತ್ಮನು 


ಆದರೆ ಯಾರು ಪರಮಾರ್ಥವನ್ನು ಅರಿತುಕೊಂಡು ಉಪಾಧಿಗಳಿಂದಾದ 
ಭೇದವನ್ನುಒರಸಿ ಹಾಕಿ ವಿಶುದ್ಧವಾದ ಎಜ್ಞಾನಫನೈಕರಸವಾದ, ಚೈತನ್ಯವೆಂಬ ಒಂದೇ 
ರೂಪಿನಿಂದ ಇರುವ ಪರಮಾರ್ಥತತ್ತ್ವವನ್ನು ತಿಳಿದುಕೊಂಡು ತತ್ತ್ವದ 
ಮನನಶೀಲನಾದ ಮುನಿಯಾಗಿರುವನೋ ಅವನಿಗೆ ಆತ್ಮನು ಹೇಗೆ ಇರುತಾನೆ ?- 
ಎಂದರೆ ಅತ್ಯಂತ ಶುದ್ಧವಾದ ನೀರನ್ನು ಅತ್ಯಂತ ಶುದ್ಧವಾದ ನೀರಿನೊಳಕ್ಕೆ ಸುರಿದರೆ- 
ಇದು ಹಾಕಿದ ನೀರು, ಇದರೊಳಕ್ಕೆ ಹಾಕಿದೆವು ಎಂಬ ಭೇದವು ತೋರದೆ - ನೀರು 
ಎಂಬ ಒಂದೇ ಆಕಾರದಿಂದ ಹೇಗೇ ತೋರುವದೋ, ಹಾಗೆಯೇ ಈ ನಾನು 
ಶರೀರೇಂದ್ರಿಯಗಳ ಸಂಘಾತಕ್ಕೆ ಕಟ್ಟು ಬಿದ್ದ ಸಂಸಾರಿಯು, ಈ ಪರಮಾತ್ಮನು 
ಅಶರೀರಿಯಾಗಿ ಧರ್ಮಾಧರ್ಮಾತೀತನಾಗಿ ಶ್ರಿಕಾಲಾತೀತನಾಗಿರುವ ಹರನು - 
ಎಂಬ ಭೇದವು ಒಂದಿಷ್ಟೂ ತೋರದೆ ಇದೆಲ್ಲವೂ ಪರಮಾತ್ಮನೇ, ಪರಮಾತ್ಮನನ್ನು 
ಬಿಟ್ಟು ನಾನು, ನೀನು, ಇವರು, ಇವು - ಎಂಬ ಯಾವ ಭೇದವು ನಿಜವಾಗಿಲ್ಲವೇ 
ಇಲ್ಲಎಂಬ ಅನುಭವವುಂಟಾಗುತದೆ. 

ಹೀಗಿರುವದರಿಂದ ಕುತಾರ್ಕಿಕರ ಆತ್ಮಭೇದದೃಷ್ಟಿಯನ್ನೂ ನಾಸಿಕರ ಅನಾತ್ಮ 
ದೃಷ್ಟಿಯನ್ನೂ ಬಿಟ್ಟು ಸರ್ವರಿಗೂ ಅಸಂಸಾರಿಯಾದ ಪರಮಾತ್ಮನೊಬ್ಬನೇ ಆತ್ಮನು 
ಎಂಬ ಸಮ್ಯಗ್ಗರ್ಶನವನ್ನು ಶಾಂತದರ್ಪರಾಗಿ ಅರಿತುಕೊಂಡು ಸುಖಿಸಬೇಕು ಎಂದು 
ಯಮನು ಬೋಧಿಸಿರುತಾನೆ. 

ಪರಮಾತ್ಮ ಸ್ವರೂಪವನ್ನು ಉಪದೇಶಿಸುವಾಗ ತಿಳಿದವನ ಪೂರ್ಣದೃಷ್ಟಿ 
ತಿಳಿಯದವನ ಪರಿಚ್ಛಿನ್ನ ದೃಷ್ಟಿ - ಎಂಬ ದೃಷ್ಟಿಭೇದವನ್ನಿಟ್ಟುಕೊಂಡೇ 
ಹೇಳಬೇಕಾಗುತ್ತದೆ. ಸಮುದ್ರದಲ್ಲಿಯೇ ನೀರು, ನೊರೆ, ಗುಳ್ಳೆ, ಅಲೆ- ಎಂಬ ಭೇದವು 
ಕಾಣಿಸುತಿರುವಂತೆ ಅಜ್ಜನಿಗೆ ಅಖಂಡೈಕರಸವಾದ ಚೈತನ್ಯರೂಪ ಪರಮಾತ್ಮನಲ್ಲಿಯೇ 
ಚೇತನಜೀವರು, ಅಚೇತನವಸುಗಳು, ಜೀವರ ದೇಹೇಂದ್ರಿಯಸಂಘಾತಗಳು - 
ಎಂದು ಬಗೆ ಬಗೆಯ ಭೇದಗಳು ಕಾಣಿಸುತಿರುವವು. ಸಮುದ್ರದಲ್ಲಿಯೇ 
ಇದ್ದುಕೊಂಡಿರುವ ಮಾನುಗಳಿಗೆ ಸಮುದ್ರದ ಆಳ, ಸಮುದ್ರದ ಆಚೆಯ ದಡ - 
ಯಾವುದರ ಅರಿವೂ ಇಲ್ಲದಂತೆ, ಪ್ರಶಾಂತನಾಗಿರುವ ಅಖಂಡ ಚೈತನ್ಯ ಸಾಗರನಾದ 
ಪರಮಾತ್ಮನ ತತ್ತ್ವವು ಪರಿಚ್ಚಿನ್ನ ದೃಷ್ಟಿಗಳಾದವರಿಗೆ ತಿಳಿಯದೆ ಇರುತದೆ. ನಾವು ಈ 
ಸಾಗರದ ಏಕದೇಶದಲ್ಲಿದ್ದುಕೊಂಡು ಹೇಗೋ ಕಾಲಹಾಕಿಕೊಂಡು ಹೋಗುವ 
ಜೀವರು ಎಂದೇ ಅವರ ಭಾವನೆಯಿರುತದೆ. ಆದರೆ ಅರಿತವರ ದೃಷ್ಟಿಯಿಂದಲೊ 
ಎಂದರೆ ದೇಶಕಾಲವಸುಕ್ಕತಪರಿಚ್ಛೇದವು ಯಾವದೂ ಇಲ್ಲದೆ ಅನಂತಸಚ್ಚಿದಾನಂದ 
ಸಾಗರನಾಗಿರುವ ಪರಮಾತ್ಮನೊಬ್ಬನೇ ನಿಜವಾಗಿ ಇರುವನು. ಅಂತಃಕರಣವೆಂಬ 


ಕಾಶಕೋಪನಾಸಮಂಜರಿ ೨೦೫ 


ಉಪಾಧಿಯ ಧರ್ಮದಿಂದ ಸಂಸಾರಿಗಳಂತೆ ಕಾಣುತ್ತಿರುವ ನಾವುಗಳೆಲ್ಲರೂ 
ಪರಮಾರ್ಥವಾಗಿ ಆತನೇ ; ಈ ಶರೀರಾದ್ಯುಪಾಧಿಗಳು ಬಾಹ್ಯವಸುಗಳೂ ಎಲ್ಲವೂ 
ಆ ಸಮುದ್ರದಲ್ಲಿ ಕಲಿತವಾಗಿರುವ ನೀರು, ನೊರೆ, ಗುಳ್ಳೆ, ಅಲೆ- ಮುಂತಾದವುಗಳು 
ಸಮುದ್ರವೇ ಆಗಿರುವಂತೆ - ಆ ಪರಮಾತ್ಮನೇ. ಈ ಅಭಿಪ್ರಾಯವನ್ನು ಅಂಗುಷ್ಟ 
ಮಾತ್ರದ ಹದಯದಲ್ಲಿರುವ ಜೀವರು, ಪರ್ವತದ ಮೇಲಿಂದ ಹರಿದು ಬರುವ 
ರುರಿಗಳು-ಇವುಗಳ ದೃಷ್ಟಾಂತದಿಂದ ಯಮನು ನಚಿಕೇತನಿಗೆ ಮನಗಾಣಿಸಿ 
ಕೊಟ್ಟಿರುತಾನೆ. 

ಲೋಕದೃಷ್ಟಿಯಿಂದ ನೋಡುವಾಗ, ನಾವು ಶರೀರಿಗಳು. ಶರೀರ, ಇಂದ್ರಿಯ, 
ಮನಸ್ಸು ಬುದ್ಧಿ ಅಹಂಕಾರ - ಎಂಬ ಸಂಘಾತದ ಒಟ್ಟಿಗೆ ಒಡೆಯರು. ಅಥವಾ 
ನಾವು ಅದಕ್ಕೆ ಒಡೆಯರು ಎನ್ನುವದಕ್ಕಿಂತ, ಆ ಸಂಘಾತವೇ ನಮಗೆ 
ಒಡೆಯನಾಗಿರುವದು - ಎನ್ನುವದೇ ಯುಕತರವಾಗಿರುತದೆ. ಏಕೆಂದರೆ ನಮ್ಮ 
ಅವಿದ್ಯಾಕಾಮಕರ್ಮಗಳ ಫಲವಾಗಿ ಆಯಾ ಸುಖದುಃಖಗಳನ್ನು 
ಭೋಗಿಸುವದಕ್ಕೆಂದೇ ಈ ಸಂಘಾತವು ನಮಗೆ ಗಂಟುಬಿದ್ದಿರುವದು. ನಾವು 
ಬೇಡೆವೆಂದರೂ ಅದರಿಂದಾಗುವ ಸುಖದುಃಖಗಳನ್ನು ಅನುಭವಿಸಲೇಬೇಕು. ಆದರೆ 
ಪರಮಾರ್ಥದೃಷ್ಟಿಯಿಂದ ನೋಡಿದರೆ ನಮಗೆ ಈ ಸಂಘಾತದ ಹಂಗು ಒಂದಿಷ್ಟೂ 
ಇರುವದಿಲ್ಲ ನಮ್ಮ ಜ್ಞಾನ, ಕ್ರಿಯೆ - ಮುಂತಾದವುಗಳನ್ನು ಅಳತೆಗೆ ಸಿಕ್ಕಿಸಿರುವ 
ಯಾವದೊಂದು ಸುತ್ತುಗಟ್ಟೂ ಇರುವದಿಲ್ಲ ನಾವು ದೇಶಕಾಲನಿಮಿತಗಳ 
ಪರಿಚ್ಛೇದವಿಲ್ಲದ ಪರಮಾತ್ಮನೇ ಆಗಿರುವೆವು - ಎಂಬುದು ಯಮನ ಉಪದೇಶದ 
ಸಾರವು. 

೨೭. ಆತತತ ಸಿದಿಗೆ ಯುಕಿಗಳು 
ಆ ಎನ ಇ ಹೆ 

ಪುರಮೇಕಾದಶದ್ದಾರಮಜಸ್ಯಾವಕ್ರಚೇತಸಃ 
ಅನುಷ್ಠಾಯ ನ ಶೋಚತಿ ವಿಮುಕಶ್ಚ ವಿಮುಚ್ಯತೇ ॥ 
ಏತದ್ದೆ ತತ್‌ WO 
ಹಂಸಃ ಶುಚಿಸದೃಸುರನರಿಕ್ಟಸದ್ಧೋತಾ ವೇದಿಷದತಿಥಿ- । 
ರ್ದುರೋಣಸತ್‌ | ನೃಷದ್ಧರಸದೃತಸದ್ದ್ಯೋಮಸದಬ್ಬಾ 
ಗೋಜಾ ಖುತಜಾ ಅದ್ರಿಜಾ ಯತಂ ಬೃಹತ್‌ | 11.೨ || 
ಊರ್ಧ್ವಂ ಪ್ರಾಣಮುನ್ನಯತ್ಯಪಾನಂ ಪ್ರತ್ಯಗಸ್ಯತಿ | 
ಮಧ್ಯೇ ವಾಮನಮಾಸೀನಂ ವಿಶ್ವೇ ದೇವಾ ಉಪಾಸತೇ 1 ೩ | 


೨೦೬ ಆತತತ ಸಿ ಗ್ಗೆ ಯುಕ್ತಿಗಳು 


೬ ಎಂದ 


ಅಸ್ಯ ಎಸ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ | 
ದೇಹಾದ್ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೇ ॥1 


ಏತದ್ದೆ ತತ್‌ 11 ೪ || 
ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ । 
ಆತರೇಣ ತು ಜೀವನ್ಮಿ ಯಸ್ಸಿನ್ನೇತಾವುಪಾಶ್ರಿತ? 11 ೫ ॥| 


ವ್ಯಾಕ್ಸತಾವ್ಯಾಕ್ಸತ ಜಗತೆಲ್ಲವೂ ಪರಮಾತ್ಮನೇ. ಜಗತಿನ ತತ್ತ್ವವು 
ಪರಮಾತ್ಮನೇ ಆಗಿರುತ್ತದೆ. ಅದರಂತೆ ಜೀವನತತ್ತ್ವವೂ ಪರಮಾತ್ಮನೇ. ಈ ಜೀವನು 
ಈಗ ಪರಿಚ್ಚಿನ್ನವಾಗಿ ಕಾಣುತಿರುತಾನಾದರೂ ಅವನು ನಿಜವಾಗಿ ಅನಂತನಾದ 
ಪರಮಾತ್ಮನೇ ಆಗಿರುತ್ತಾನೆಂಬುದನ್ನು ವೇದಾಂತದ ಶ್ರವಣ ಮನನಗಳಿಂದ 
ಕಂಡುಕೊಳ್ಳಬಹುದು.. ಅವನು ಸಂಸಾರಿಯಾಗಿ ಕಾಣುತಿದ್ದರೂ ನಿಜವಾಗಿ ಯಾವ 
ಕಲ್ಕಹವೂ ಇಲ್ಲದ ನಿತ್ಯತುದ್ಧಪರಮಾತ್ಮನೇ ಆಗಿರುತಾನೆ. ಶರೀರೇಂದ್ರಿಯಗಳ 
ಅಭಿಮಾನದಿಂದಲೇ "ನಾವುಗಳು ಜೀವರುಗಳು, ದೇಶಕಾಲ ವಸ್ತು ಪರಿಚ್ಛಿನ್ನರು, 
ಪರಿಮಿತಜ್ಜಾನ ಕ್ರಿಯಾಶಕಿಗಳುಳ್ಳವರು, ಸಂಸಾರದ ಸುಖ ದುಃಖಗಳನ್ನು ಎಡೆಬಿಡದೆ 
ಅನುಭವಿಸುವವರು' ಎಂಬ ಭ್ರಾಂತಿಯು ನಮ್ಮನ್ನು ಕಾಡುತ್ತಿರುವದು. ಈ 
ಭ್ರಾಂತಿಯಿಂದಲೇ ನಾವು ಹೊರಗೆ ನಮಗಿಂದ ವ್ಯತಿರಿಕವಾದ ಜಗತ್ತನ್ನೂ ನಮ್ಮಂತೆ 
ಇರುವ ಹಲವರು ಜೀವರುಗಳನ್ನೂ ಕಾಣುತಿರುವೆವು. ಆದರೆ ಬಲ್ಲವರ 
ದೃಷ್ಟಿಯನ್ನನುಸರಿಸಿ ತತ್ತ್ವ ಎವೇಚನೆಯನ್ನು ಮಾಡಿ ನೋಡಿಕೊಂಡರೆ 
ಅಖಂಡೈಕರಸವಾದ ಚಿನ್ನಾತ್ರಬ್ರಹ್ಮವೊಂದೇ ಪರಮಾರ್ಥವು ; ಅದಕ್ಕಿಂತ 
ವ್ಯತಿರಿಕವಾದ ಜಗತಾಗಲಿ ಜೀವರುಗಳಾಗಲಿ ಇರುವದೇ ಇಲ್ಲ; ನಮ್ಮ ನಿಜವಾದ 
ಸ್ವರೂಪವು ಆ ಪರಬ್ರಹ್ಮವೇ, ಅದಕ್ಕಿಂತ ನಾವು ಎಳ್ಳಷ್ಟೂ ಹೊರಚ್ಚಾಗಿಲ್ಲ- ಎಂಬ 
ಅರಿವು ಉದಯಿಸುವದು. ತಿಳಿಯಾದ ನೀರಿನಲ್ಲಿ ತಿಳಿಯಾದ ನೀರನ್ನು ಸೇರಿಸಿದರೆ 
ಹೇಗೆ ಆ ಎರಡನ್ನೂ ವಿಂಗಡಿಸಿ ತಿಳಿಯುವದಕ್ಕೆ ಆಗದೆ ಇರುವದೊ, ಹಾಗೆಯೇ ಆ 
ತಿಳಿವಿನ ದೃಷ್ಟಿಯಲ್ಲಿ ಜೀವ ಪರಮೇಶ್ವರರಿಗೆ ಯಾವ ಭೇದವೂ ಇರುವದೇ ಇಲ್ಲ; 
ಹೀಗೆಂದು ಯಮನು ನಚಿಕೇತನಿಗೆ ಬೋಧಿಸಿರುತಾನೆ. 

ಬ್ರಹ್ಮವು ಬಹಳ ಸೂಕ್ಷ್ಮವಾಗಿರುವದರಿಂದ ಅದರ ನಿಜವನ್ನು 
ಅರಿತುಕೊಳ್ಳುವದು ಬಲುಕಷ್ಟ ಆದ್ದರಿಂದ ಯಮನು ಮತೊಂದು ಪ್ರಕಾರದಿಂದ 
ಅದೇ ತತ್ತ್ವವನ್ನು ಗೊತ್ತುಮಾಡಿ ತಿಳಿಸುವದಕ್ಕೆ ಹೊರಟಿರುತಾನೆ. | 

ಈ ಶರೀರವೆಂಬುದು ಒಂದು ಕೋಟೆಯಂತೆ ಇರುತದೆ. ಹೇಗೆ ಕೋಟೆಗೆ 
ಹಲವು ಜಾಗಿಲುಗಳು, ದ್ವಾರಪಾಲಕರು, ಮೇಲುವಿಚಾರಣೆ ಮಾಡುತ್ತಾ 


ಕಾಶಕೋಪನಾ.ಸಮಂಜರಿ ೨೦೭ 


ನೋಡಿಕೊಳ್ಳುವವರು - ಮುಂತಾದ ಅನೇಕ ಉಪಕರಣಗಳಿರುವವೋ ಅದರಂತೆ 
ಪ್ರ ಶರೀರಕ್ಕೂ ಅನೇಕ ಉಪಕರಣಗಳು ಇರುತವೆ. ಉಪಕರಣಗಳಿಂದೊಡ 
ಗೂಡಿರುವ ಕೋಟೆಯು ಹೇಗೆ ತನ್ನ ಒಡೆಯನಿಗಾಗಿ ಇದ್ದುಕೊಂಡಿರುವದೋ, 
ಹಾಗೆಯೇ ಈ ಶರೀರವೂ ತನಗಿಂತ ವೃತಿರಿಕವಾಗಿರುವ, ತನ್ನಸಂಬಂಧವಿಲ್ಲದ, ಒಬ್ಬ 
ಒಡೆಯನ ಪ್ರಯೋಜನಕ್ಕಾಗಿ ಇದ್ದುಕೊಂಡಿದೆ ಎಂದು ಭಾವಿಸುವದು ಯುಕ್ತ 
ತಲೆಯಲ್ಲಿಏಳು, ಹೊಕ್ಕುಳು ಸೇರಿ ಕೆಳಗಡೆಗೆ ಮೂರು, ನೆತ್ತಿಯಲ್ಲಿ ಒಂದು - ಹೀಗೆ 
ಪ್ರ ಶರೀರಪುರಕ್ಕೆ ಹನ್ನೊಂದು ಬಾಗಿಲುಗಳಿರುತವೆ. ಇಂದ್ರಿಯಗಳೆಂಬ 
ದ್ವಾರಪಾಲಕರಿರುತಾರೆ, ದಿಗ್ನೇವತೆಗಳೆಂಬ ಮೇಲು ವಿಚಾರಣೆ ಮಾಡುವ 
ಧಣಿಗಳಿರುತಾರೆ, ಕೋಟೆಗೆ ಚರ್ಮಮಾಂಸಾದಿಸಹ್ಮ ಧಾತುಗಳೆಂಬ 
ಸುತುಗೋಡೆಗಳಿವೆ ; ಕಾಲುಗಳೆಂಬ ಯಂತ್ರಗಳಿವೆ. ಈ ಪುರದ ಸ್ವಾಮಿಯು 
ಹುಟ್ಟುಹೊಂದುಗಳಿಲ್ಲದ, ಯಾವ ಮಾರ್ಹಾಡೂ ಇಲ್ಲದ, ಸೂರ್ಯಪ್ರಕಾಶದಂತೆ 
ನಿತ್ಯವಾಗಿ ಏಕರೂಪವಾಗಿರುವ ಚೈತನ್ಯ ಸ್ವರೂಪವಾಗಿರುವ ಪರಮಾತ್ಮನು. ಆ 
ಪುರದೊಡೆಯನನ್ನು ಅರಿತು ಧ್ಯಾನಮಾಡಿಕೊಂಡಿದ್ದರೆ, ಲೋಕತ್ರಯಗಳ 
ಬಯಕೆಯನ್ನು ತೊರೆದು ಸಮನೂ ಸರ್ವಪ್ರಾಣಿಗಳ ಹೃದಯದಲ್ಲಿರುವವನೂ 
ಆಗಿರುವ ಆ ಹ ಮಾತ್ಮನನ್ನು ಅನುಚಿಂತನೆ ಮಾಡುತ್ತಿದ್ದರೆ, ಎಂದಿಗೂ 
ಶೋಕವಿರುವದಿಲ್ಲ ಅವನನ್ನು ಅರಿತುಕೊಂಡ ಮಾತ್ರದಿಂದ 
ಅಭಯವುಂಟಾಗುವದು; ಆದರಿಂದ ಇನ್ನು ಮೇಲೆ ಯಾವ ಶೋಕಕ್ಕೂ 
ಅವಕಾಶವಿರುವದಿಲ್ಲ ಬದುಕಿರುವಾಗಲೇ, ಅವಿದ್ಯೆಯಿಂದುಂಟಾಗಿರುವ 
ಕಾಮಕರ್ಮಗಳ ಬಿಗಿತವು ಬಿಚ್ಚಿಕೊಳ್ಳುವದು. ಅವನು ವಿಮುಕನೇ ಆಗಿರುತಾನೆ. 
ಹೀಗೆ ಬದುಕಿರುವಾಗಲೇ ಸರ್ವಬಂಧವಿಮುಕನಾಗಿರುವದರಿಂದ 
ಅಂಥವನ ಶರೀರವು ಬಿದ್ದು ಹೋದಮೇಲೂ ಅವನಿಗೆ ವಿಮುಕ್ತಿಯ ; ಎಂದರೆ 
ಅವನಿಗೆ ಮತ್ತೆ ಸಾಮಾನ್ಯರಂತೆ ಶರಿಃರಗ್ರಹಣವೆಂಬುದು ಆಗುವದಿಲ್ಲ 
ಜ್ಞಾನಿಯಾಬವನು ಈಗಲೂ ವಿಮುಕನಾಗಿದ್ದುಕೊಂಡು ದೇಹಪಾತವಾದ 
ಬಳಿಕ ವಿಮುಕನಾಗುತಾನೆ - ಎಂಬ ವೇದಾಂತವಾಕ್ಕವನ್ನು ಕೆಲವರು ಬೇರೊಂದು 
ಬಗೆಯಲ್ಲಿ ವರ್ಣಿಸುತಾರೆ. ಹೇಗೆಂದರೆ ಜ್ಞಾನವು ಹುಟ್ಟಿದ ಮೇಲೆ, 
ಅಜ್ಞಾನಾವಸ್ಥೆಯಲ್ಲಿ ಕೂಡಿಹಾಕಿಕೊಂಡಿದ್ದ ಕರ್ಮಗಳು ಇನ್ನುಮೇಲೆ ಅವನಿಗೆ ಯಾವ 
ಫಲವನ್ನೂ ಕೊಡುವಹಾಗಿರುವದಿಲ್ಲ ಆದ್ದರಿಂದ ಅವನ ಸಂಚಿತಕರ್ಮಗಳೆಲ್ಲವೂ 
ಕ್ಷಯವಾಗಿಹೋಗುತವೆ. ಇದರಂತೆ ಅವನು ವ್ಯವಹಾರದೃಷ್ಠಿಯಿಂದ ಇನ್ನು ಮೇಲೆ 
ಮಾಡಬಹುದಾದ ಕರ್ಮಗಳ ಫಲವೂ ಅವನಿಗೆ ಅಂಟುವದಿಲ್ಲ ಆದರೆ ಪ್ರಾರಬ್ಬ 
ಕರ್ಮವು ಭೋಗದಿಂದಲೇ ಕ್ಹಯವಾಗುತ್ತದೆಯಾದ್ದರಿಂದ ಅಷ್ಟರ ಮಟ್ಟಿಗೆ ದೇಹವು 


೨೦೮ ಆತ್ಮತತ್ತ ಸಿದ್ದಿಗೆ ಯುಕಿಗಳು 


೬ ಎಂದ 


ಕಾಣುತ್ತಿರುವವರೆಗೂ ಅವಿದ್ಯಾಲೇಶವೋ, ಅವಿದ್ಯೆಯ ಸಂಸ್ಕಾರವೋ, ಅದರ 
ಅವಸ್ಥಾಂತರವೋ, ಅದರ ವಿಕ್ಷೇಪಶಕ್ತಿಯೋ, ಯಾವುದೋ ಒಂದು ಕಾರಣವು 
ಇದ್ದುಕೊಂಡಿರುತದೆ. ತತ್ತ್ವಜ್ಞಾನದ ಅನುಸಂಧಾನದಿಂದ ಅದೂ ನಾಶವಾಗಲು 
ವಿದೇಹಮುಕಿಯಾಗುತದೆ - ಎಂಬುದು ಅವರ ಅಭಿಪ್ರಾಯವು. ಈ ವಾದವು 
ಸರಿಯಲ್ಲ; ನಿಕಿಂದರೆ ಜ್ಞಾನಿಯ ದೃಷ್ಟಿಯಿಂದ ಶರೀರವಾಗಲಿ, ಅದರಿಂದಾಗುವ 
ಕರ್ಮಫಲಭೋಗವಾಗಲಿ, ಇರುವದೇ ಇಲ್ಲ ಮಿಕ್ಕವರ ದೃಷ್ಟಿಯಿಂದ 
ನೋಡಿದರೋ, ಜ್ಞಾನಿಯು ಸತ್ತಬಳಿಕವೂ ಸತ್ಯವಾಗಿದ್ದು ಶರೀರವೇ 
ನಾಶವಾಗಿರುವದರಿಂದ ಅವನಿಗೆ ಮುಕ್ತಿಯಾಯಿತೋ ಇಲ್ಲವೊ, ಅವನು 
ಬ್ರಹ್ಮದಲ್ಲಿಯೇ ಸೇರಿಹೋದನೊ, ಅಥವಾ ಮತ್ತೆ ಹುಟ್ಟುತ್ತಾನೊ 9 - ಎಂಬುದನ್ನು 
ನಿಶ್ಚಯಿಸುವದಕ್ಕೆ ಯಾವ ಆಧಾರವೂ ಇರುವದಿಲ್ಲ ಆದ್ದರಿಂದ ಶರೀರವು ಸತ್ಯವೆಂಬ 
ಬುದ್ದಿಯಿಂದ ಮಾಡಿದ ಸಾಧನವಿಶೇಷಗಳ ಫಲವಾಗಿ ಜ್ಞಾನವು ಉಂಟಾದಮೇಲೆ, 
ಹಿಂದೆಯೂ ತನಗೆ ಶರೀರಾದಿಗಳು ಇರಲೇ ಇಲ್ಲವೆಂಬ ನಿಶ್ಚಯವು 
ಉಂಟಾಗಿಬಿಡುವದರಿಂದ ಅವನ ದೃಷ್ಟಿಯಿಂದ ಮತೊಮ್ಮೆ ಶರೀರ ಸತ್ಯತ್ವ 
ಬುದ್ಧಿಯುಂಟಾಗುವ ಸಂಭವವೇ ಇಲ್ಲವೆಂಬುದನ್ನೇ ಶ್ರುತಿಯು ವಿಮುಕನಾಗಿದ್ದವನೇ 
ವಿಮುಕನಾಗುತಾನೆ ಎಂದು ಹೇಳಿದೆ ಎಂದು ಭಾವಿಸುವದೇ ಯುಕ್ತ 

ಪ್ರ ಪರಮಾತ್ಮನು ಮೇಲೆ ವರ್ಣಿಸಿರುವಂತೆ ಯಾವನೋ ಒಬ್ಬನ ಶರೀರ 
ಪುರದಲ್ಲಿರುವನೆಂದು ತಿಳಿಯಬಾರದು. ಏಕೆಂದರೆ ಬ್ರಹ್ಮಾದಿಸಂಬಪರ್ಯಂತ 
ವಾಗಿರುವ ಸಕಲಶರೀರಪುರಗಳಲ್ಲಿಯೂ ಆ ಒಬ್ಬ ಆತ್ಮನೇ ಸ್ವಾಮಿಯಾಗಿ 
ಇದ್ದುಕೊಂಡಿರುತಾನೆ. ಹೇಗೆಂದರೆ ಸಂಚರಿಸುವ ಆದಿತ್ಯ ರೂಪದಿಂದ ಆಕಾಶದಲ್ಲಿದ್ದು 
ಕೊಂಡಿರುವನು. ಅಂತರಕ್ಕದಲ್ಲಿ ಲ್ಲಿವಾಯುರೂಪ ಪದಿಂದ ಇದ್ದುಕೊಂಡಿರುವನು. ಅಗ್ನಿಯ 
ರೂಪದಿಂದ ಪ ಪೃಥಿವೀರೂಪದ ವೆ ವೇದಿಯಲ್ಲಿದ್ದುಕೊಂಡಿರುವನು. ಅತಿಥಿಯಾದ 
ನೋಮರೂಪದಿಂದ ಕಲಶದಲ್ಲಿದ್ದು ಕೊಂಡಿರುವನು ; ಬ್ರಾಹ್ಮಣನಾದ 
ಅತಿಥಿರೂಪದಿಂದ ಗೃಹಸ್ಥರ ಮನೆಯಲ್ಲಿರುವನು ; ಶ್ರೇಷ್ಠರಾದ ದೇವತೆಗಳಲ್ಲಿಯೂ 
ಇದ್ದುಕೊಂಡಿರುವನು; ಸುತದಲ್ಲಿ ಅಂದರೆ ಸತ್ಯ ದಲ್ಲಿಯೂ ಯಜ್ಞದಲ್ಲಿಯೂ ಆಯಾ 
ವಿಭೂತಿಯುಳ್ಳ ವನಾಗಿ ಇದ್ದುಕೊಂಡಿರುವನು. ಆಕಾಶದಲ್ಲಿ. ಬಗೆಬಗೆಯ 
ರೂಪಗಳಿಂದಿರುತ್ತಾನೆ. ನೀರಿನಲ್ಲಿ ಶಂಖ, ಕಪ್ಪೆಚಿಪ್ಪು ಮೊಸಳೆ - ಮುಂತಾದ 
ರೂಪಗಳಿಂದ ಇರುತ್ತಾನೆ. ಭೂಮಿಯಲ್ಲಿ ಭತ್ಯ ಜವೆ - ಮುಂತಾದ 
ರೂಪಗಳಿಂದಿರುತಾನೆ. ಯಜ್ಞದ ಬೇರೆ ಬೇರೆಯ ಅಂಗಗಳ ರೂಪದಿಂದ 
ತೋರಿಕೊಳ್ಳುವವನೂ ಆತನೇ ಪರ್ವತಗಳಲ್ಲಿ ನದಿಯೇ ಮುಂತಾದ ರೂಪದಿಂದ 


ಕಾಶಕೋಪನ್ಯಾಸಮಂಜರಿ ೨೦೯ 


ಹುಟ್ಟಿ ತೋರಿಕೊಳ್ಳುತ್ತಿರುವವನೂ ಅವನೇ. ಅವನು ಸತ್ಯ ಸ್ವರೂಪನು, ಎಲ್ಲಕ್ಕೂ 
ಕಾರಣವಾಗಿರುವಾತನು. ಹೀಗೆ ಜಗತ್ತೆಲ್ಲವನ್ನೂ ವ್ಯಾಪಿಸಿಕೊಂಡು 
ಸರ್ವಾತ್ಮನಾಗಿರುವ ಆತ್ಮನು ಒಬ್ಬನೇ; ಆತ್ಮರುಗಳು ಬೇರೆ ಬೇರೆಯೆಂದು ಎಂದಿಗೂ 
ತಿಳಿಯಬಾರದು. 

"ಹಂಸಃ ಶುಚಿಷತ್‌' ಎಂಬ ಮಂತ್ರವು ಬ್ರಾಹ್ಮಣದಲ್ಲಿದೆ. ಇದನ್ನು ಬ್ರಾಹ್ಮಣರು 
ಮಾಧ್ಯಾಹ್ನಿಕದಲ್ಲಿ ಅರ್ಫಮಂತ್ರವಾಗಿಯೂ ಉಪಯೋಗಿಸುವದು ಉಂಟು. 
ಬ್ರಾಹ್ಮಣದಲ್ಲಿ ಸಳಿರುವಂತೆ ಮಂತ್ರಕ್ಕೆ ಆದಿತ್ಯನೇ ಉದ್ದಿಷ್ಟ ದೇವತೆ 
ಎಂದಿಟ್ಟುಕೊಂಡರೂ ಆದಿತ್ಯನೂ ಪರಮಾತ್ಮನೆಂದೇ ಇಟ್ಟುಕೊಂಡು ಇಲ್ಲಿ ಇದನ್ನು 
ಬ್ರಹ್ಮ ನ ರೂಪಕ್ಕೆ ಹೊಂದಿಸಿಹೇಳಿರುವದು ಎಿರುದ್ಧವಾಗುವದಿಲ್ಲ ಸೂರ್ಯ 
ಮಂಡಲದಲ್ಲಿಯೂ ಅಪರಬ್ರಹ್ಮರೂಪದಿಂದ ಪರಮಾತ್ಮನು ಇರುತ್ತಾನೆ - ಎಂದು 
ಶಾಸ್ತ್ರಗಳು ಹೇಳುತ್ತಿವೆ. ಸೂರ್ಯನಿಗೂ ಅಗ್ನಿಗೂ ಏಕತ್ವವನ್ನು ಬ್ರಾಹ್ಮಣಗಳು 
ಹೇಳುತ್ತವೆ. ಪರಮಾತ್ಮನು ಅಧ್ಯಾತ್ಮವಾಗಿ ನಮ್ಮಹೃದಯದಲ್ಲಿ ಅಧಿಭೂತವಾಗಿ ನದಿ, 
ಬೆಟ್ಟ ಸಮುದ್ರ - ಮುಂತಾದವುಗಳಲ್ಲಿ ಅಧಿದೈವತವಾಗಿ ಸೂರ್ಯಾದಿಗಳಲ್ಲಿ ಹೀಗೆ 
ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡಿರುತಾನೆ. ಆತನನ್ನು ನಮ್ಮ ನಮ್ಮ 
ಹೃದಯದಲ್ಲಿರುವವನೆಂದು ಮೊದಲು ಕಂಡುಕೊಳ್ಳಬೇಕು ; ಆಮೇಲೆ ಆತನು 
ಎಲ್ಲೆಲ್ಲಿಯೂ ಎಲ್ಲಕ್ಕೂ ಆತ್ಮನಾಗಿರುತಾನೆ ಎಂಬುದು ಮನವರಿಕೆಯಾಗುತದೆ - 
ಎಂಬುದು ಈ ಮಂತ್ರದ ಅಭಿಪ್ರಾಯ. 

ಮುಂದಿನ ಮಂತ್ರಗಳ ಅಭಿಪ್ರಾಯವನ್ನು ಮನದಟ್ಟುಮಾಡಿಕೊಂಡರೆ 
ಅಧ್ಯಾತ್ಮವಾಗಿ ಪರಮಾತ್ಮನನ್ನು ನಮ್ಮಲ್ಲಿಯೇ ಹೇಗೆ ಕಂಡುಕೊಳ್ಳಬಹುದೆಂಬುದರ 
ಅರಿವಾಗುವದು. ಮನುಷ್ಯಶರೀರದಲ್ಲಿ ಪ್ರಾಣವೂ ಚಕ್ಬುರಾದಿಕರಣಗಳೂ 
ವ್ಯಾಪಾರಮಾಡುತ್ತಿರುವವಪ್ಟೆ? ಪ್ರಾಣಾಪಾನರೂಪವಾಗಿ ಕೆಲಸ ಮಾಡುತಿರುವ 
ಶಕ್ತಿಯು ಯಾರ ಆಧಾರದಿಂದ ಆಗುತಿರುವದೋ ಅವನೇ ನಮ್ಮ ಆತ್ಮನು. ನಮ್ಮ 
ಶರೀರದಲ್ಲಿ ಆಗುತ್ತಿರುವ ವ್ಯಾಪಾರಗಳೆಲ್ಲ ಯಾರಿಗಾಗಿ ಆಗುತ್ತಿರುವವೋ ಅವನ 
ಪರಮಾರ್ಥಸ್ತರೂಪವೇ ಪ್ರಕ್ಕತನಾದ ಪರಮಾತ್ಮನೆಂದು ತಿಳಿಯಬೇಕು. 
ಪ್ರಾಣವ್ಯಾಪಾರವು ಯಂತ್ರದಲ್ಲಿ ನಡೆಯುವಂತೆ ಸುಮ್ಮನೆ ತನ್ನಷ್ಟಕ್ಕೆ ತಾನೇ 
ನಡೆಯುತಿರುವದಿಲ್ಲ ಪ್ರತಿಯೊಂದು ಶರೀರದಲ್ಲಿಯೂ ಇರುವ ಆತ್ಮನಿಗಾಗಿಯೇ ಆ 
ವ್ಯಾಪಾರವು ನಡೆಯುತಿರುವದು ; ಆತನು ಕ್ರಿಯಾರೂಪವಾದ ಪ್ರಾಣವನ್ನೇ ಅಲ್ಲದೆ 
ಜ್ಞಾನ ಪ್ರಧಾನವಾದ ಬುದ್ಧಿಯನ್ನೂ ಉಪಯೋಗಿಸಿಕೊಳ್ಳುತಿರುತಾನೆ. ಕಣ್ಣು ಕಿವಿ - 
ಮುಂತಾದವುಗಳಲ್ಲಿದುಕೊಂಡು ಕೆಲಸಮಾಡುತಿರುವ ಚಕ್ಚುರಾದೀಂದ್ರಿಯಗಳಿಂದ 


೨೦೦ ಯುಕಿಗಳು 


ಬರುವ ರೂಪಾದಿ ವಿಜ್ಞಾನಗಳ ನೆರವಿನಿಂದಲೇ ಆಯಾ ವಿಜ್ಞಾನವೃತಿಗಳು 
ಎದ್ದುಕೊಳ್ಳುತಿರುವವು. ಈಗ. ನನಗೆ ಇಂಥ ರೂಪದ, ಇಂಥ ಶಬ್ದದ, ಅಂಥ ಸರ್ಶೆದ, 
ಇಂಥ ಸವಿಯ, ಇಂಥ ವಾಸನೆಯ ಅರಿವಾಗುತಿದೆ ; ಈ ರೂಪಾ ದಿಗಳು ನನಗೆ 
ಇಷ್ಟವಾಗಿರುತವೆ, ಅಥವಾ ಅನಿಷ್ಕವಾಗಿರುತ್ತವೆ - ಎಂದಲ್ಲವೆ , ಬುದ್ಧಿಯು 
ಅರಿತುಕೊಳ್ಳುತ್ತರುವದು ೧ ಹೀಗೆ ಬುದ್ದಿಯ ಮೂಲಕವಾಗಿ ಹೃದಯಪುಂಡರೀಕ 
ದಲ್ಲಿರುವ ಜಾತ ಆತ್ಮನಿಗೆ - ರಾಜನಿಗೆ ಕಪ್ಪವನ್ನು ಸಲ್ಲಿಸುವ ಪ್ರಜೆಗಳಂತೆ 
ಇಂದ್ರಿ ಯಾದಿಗಳು ತಮ್ಮ ತಮ್ಮ ವಿಜ್ಞಾನ ರೂಪ ವಾದ ಕಾಣಿಕೆಯನು 
ಒಪ್ಪಿಸುತ್ತಿರುವವೋ, ಯಾವನಿಗಾಗಿ ಹೀಗೆ ಎಡೆಬಿಡದೆ ವ್ಯಾ ಪಾರೆ 
ಮಾಡುತ್ತಿರುವವೋ ಅವನ ಪರಮಾರ್ಥರೂಪವೇ ಪರಮಾತ್ಮನು. ೪ 
ಕಾರ್ಯಕರಣಸಂಘಾತದ ವ್ಯಾಪಾರವನ್ನೂ ನೋಡುತ್ತಿರುವ ಸಾಕಿಚ್ಛ ತನ್ಯ ವೇ 
ಪರಮಾತ್ಮನೆಂದು ಅರಿಯತಕ್ಕದ್ದು 

ಶರೀರದಲ್ಲಿ ಜೀವ ನ ತೋರಿಕೊಳ್ಳುತಿರುವ ಆತ್ಮನಿಗಾಗಿಯೇ 
ಪ್ರಾಣಾಃನಿನಗಳೂ ಕರಣಗಳೂ ವ್ಯಾಪಾರಮಾಡುತಿರುವವು, ಆ ಆತ್ಮನೇ ನಮಗೆಲ್ಲ 
ಅತ್ಯ ಂತಪ್ರೀಎಳ”ಗಿರುವವನು. ಈ ಹೃದಯಾಕಾಶದಲ್ಲಿ ಆನಂದರೂಪನಾದ 
ಪರವ ಮಾತ್ರನಿಲ್ಲದಿದ್ದರೆ ಯಾರುತಾನೆ ಬದುಕಿದ್ದಾರು ತ ಯಾರುತಾನೆ ಕರಣ 
ವಾ ಪಾರಗಳನ್ನು ಮಾಡಿಯಾರು ೧ - ಎಂದು ಬೇರೊಂದು ಶ್ರುತಿಯು 
ಹೇಳುತ್ತಿರುವದು. ಈ ಅಂತರ್ಬಹಿಃಕರಣಗಳ ವ್ಯಾಪಾರವು ಆ ಆತ್ಮನಿಗಾಗಿಯೇ 
ನಡೆಯುತಿದೆ, ಆತನ ಸಂನಿಧಿಯಿಂದ ಪ್ರೇರಿತವಾಗಿಯೇ ನಡೆಯುತಿದೆ. 

ಇನ್ನೊಂದು ರೀತಿಯಲ್ಲಿಯೂ ಈ ಆತ್ಮ ಸ್ವರೂಪವನ್ನು ನಾವು 
ಅರಿತುಕೊಳ್ಳ ಬಹುದು. ಒಲೆಯಲ್ಲಿ ಬೆಂಕಿಯಿರುವಾಗ ಕಟಗೆಯು ಉರಿಯುತಿರುವಂತೆ 
ವ ಸಂನಿಧಿಯಿಂದ ಈ ಕರಣಗಳು ತಮ್ಮ ತಮ್ಮ ಮ ವಿಷಯಗಳನು 
ಅರಿಯುತಿರುವವೋ ತಮ್ಮ ತಮ್ಮ ಕ್ರಿಯೆಯನ್ನು ಮಾಡುತಿರುವವೋ ಆ ಆತ್ಮನಿಗೂ 
ದೇಹ ಕ್ಸ ಸಂಬಂಧವು ತಪಿದರೆ, ಹಣ್ಣು ತೊಟ್ಟಿನಿಂದ ಕಳಚಿಕೊಂಡು ಬೀಳುವಂತೆ 
ಅವನು ಠಃ ದೇಹದಿಂದ ಯಾವಾಗ ಕಳಚಿಕೊಂಡು ಹೋಗುವನೋ ಆಗ ಈ 
ಶರೀರದಲಿ ಏನು ಉಳಿಯುತದೆ ? ಆತ್ಮನ ನಿಜವಾದ ಸರೂಪವು 
ಸರ್ವವ್ಯಾಪಕವಾಗಿರುವದರಿಂದ, ಆತ್ಮನು ಶರೀರವನ್ನು ಬಿಡುತಾನೆಂದು ಅಕ್ಷರಶಃ 
ಅರ್ಥಮಾಡಿಕೊಳ್ಳುವುದಕ್ಕೆ ಬರುವದಿಲ್ಲ ಈ ಶರೀರೇಂದ್ರಿಯ ಸಂಘಾತದ 
ಅಭಿಮಾನವನ್ನು ಬಿಡುವದೇ, ಶರೀರವನ್ನು ಬಿಟ್ಟು ಹೋಗುವದೆಂಬಮಾತಿನ ಅರ್ಥ. 
ಹೀಗೆ ಶರೀರಾಭಿಮಾನವನ್ನು ಬಿಟ್ಟು ಜೀವನು ಹೊರಚ್ಚಾದರೆ ಈ ಮೇಲೆ ಹೇಳಿದ 
ಪ್ರಾಣಮನೋಬುದೀಂದ್ರಿಯಗಳ ವಾ ಪಾರವು ಯಾವದಾದರೂ 


ಕಾಶಕೋಪನಾಸಮಂಜರಿ ೨೧೧ 


ಉಳಿದುಕೊಳ್ಳುವದೇ ? ಇಲ್ಲ ಯಾವನು ಸಂನಿಹಿತನಾಗಿರುವದರಿಂದಲೇ ಈ 
ಸಂಘಾತದ ವ್ಯಾಪಾರವು ಎಡೆಬಿಡದೆ ಇರುವದೊ ಯಾವನ ಸಂಬಂಧವು ತಪ್ಪಿದ 
ಮಾತ್ರದಿಂದ ಈ ವ್ಯಾಪಾರಗಳೆಲ್ಲ ತಟ್ಟನೆ ನಿಂತುಬಿಡುವದೋ ಅವನೇ ಆತ್ಮನು. ಆ 
ಆತ್ಮನ ನಿಜವನ್ನೇ ಅರಿತುಕೊಳ್ಳಬೇಕಾಗಿದೆ. 

ಈಗ ಯಾರಾದರೂ ಹೀಗೆಂದು ಶಂಕಿಸಬಹುದು : ಪ್ರಾಣ, ಅಪಾನ - ಈ. 
ವಾಯುಗಳೂ ಮಿಕ್ಕ ಕರಣಗಳೂ ಬಿಡದೆ ವ್ಯಾಪಾರಮಾಡುತಿರುವದರಿಂದಲೇ 
ಮನುಷ್ಯನು ಬದುಕಿಕೊಂಡಿರುತಾನೆ ; ಇವಕ್ಕಿಂತ ಬೇರೆಯಾದ ಆತ್ಮನೆಂಬ 
ಪದಾರ್ಥವೇ ಇಲ್ಲ ಏಕೆಂದರೆ ಪ್ರಾಣಾಪಾನಾದಿಗಳು ನಮ್ಮ ಅನುಭವದಲ್ಲಿರುತವೆ; 
ಅವುಗಳ ವ್ಯಾಪಾರವು ಬದುಕಿರುವಾಗ ತೋರುತಿರುವದೂ ಮರಣ ಕಾಲಕ್ಕೆ 
ನಿಂತುಹೋಗುವದೂ ನಮ್ಮೆಲ್ಲರ ಅನುಭವದಲ್ಲಿಯೂ ಇದೆ. ಹೀಗಿರುವಾಗ ಆತ್ಮನೆಂಬ 
ಬೇರೊಂದು ಪದಾರ್ಥವಿದೆ ಎಂದು ಏತಕ್ಕೆ ಅನವಶ್ಯವಾಗಿ ಕಲಿಸಿಕೊಳ್ಳಬೇಕು 0) 

ಈ ಶಂಕೆಯು ಸರಿಯಲ್ಲ ಏಕೆಂದರೆ ಬರಿಯ ಪ್ರಾಣೇಂದ್ರಿಯಗಳಿಂದಲೇ 
ಮನುಷ್ಯನು ಬದುಕಿದಾನೆಂದು ಕಲ್ಪಿಸುವದಕ್ಕೆ ಆಗುವದಿಲ್ಲ ಈ ಶರೀರದಲ್ಲಿರುವ 
ಪ್ರಾಣಾದಿಗಳು ಒಂದಕ್ಕೊಂದು ಸೇರಿಕೊಂಡು ಒಂದಕ್ಕನುಗುಣವಾಗಿ ಇನ್ನೊಂದು 
ಕಾರ್ಯವನ್ನು ಮಾಡುತಿವೆಯಾದ್ದರಿಂದ ಇವುಗಳಲ್ಲಿ ಯಾವದೊಂದನ್ನೂ 
ಸ್ಪಪ್ರಧಾನವೆಂದು ಹಿಡಿಯುವದಕ್ಕೆ ಆಗುವದಿಲ್ಲ ಹೀಗೆ ಸಂಹತವಾಗಿ ಕೆಲಸ 
ಮಾಡುವದು ಪರಾರ್ಥವಾಗಿರುತದೆ ಎಂಬದು ಲೋಕದಲ್ಲಿಕಂಡಿದೆ. ಹೇಗೆಂದರೆ 
ಗೋಡೆ, ಕಂಬ, ಬೆಂಗಟೆ, ಪಿಳ್ಳೆಕಾಲು- ಮುಂತಾದವುಗಳು ಸಂಹತವಾಗಿ ತಮಗಿಂತ 
ಬೇರೆಯಾದ ಮನೆಯೊಡೆಯನಿಗಾಗಿ ಇದ್ದುಕೊಂಡಿರುತವೆ. ಹಾಗೆಯೇ ಮಂಚ, 
ಜಮಖಾನೆ, ಮೆತ್ತೆ ಮಗ್ಗಲುಹಾಸಿಗೆ, ಹೊದಿಕೆಯದುಪ್ಪಟಿ, ಕಂಬಳಿ - ಇವುಗಳೆಲ್ಲ 
ಸೇರಿಕೊಂಡು ಇವುಗಳೊಡನೆ ಸೇರದೆ ಇರುವ ಮತ್ತೊಬ್ಬನ ಉಪಯೋಗಕ್ಕಾಗಿಯೇ 
ಇದ್ದುಕೊಂಡಿರುತದೆ. ಇದರಂತೆಯೇ ಈ ಪ್ರಾಣಾಪಾನೇಂದ್ರಿಯಾದಿಗಳೂ 
ಸಂಹತವಾಗಿರುವದರಿಂದ ತಮ್ಮೊಡನೆ ಸೇರಿಕೊಳ್ಳದೆ ಇರುವ ಸ್ಪತಂತ್ರನಾದ ಒಬ್ಬ 
ಆತ್ಮನಿಗಾಗಿಯೇ ಕೆಲಸವನ್ನು ಮಾಡುತಿರುತ್ತದೆ ಎಂದು ಕಲ್ಪಿಸುವುದು ಯುಕವಾಗಿದೆ. 
ಆದ್ದರಿಂದ ಪ್ರಾಣಾದಿಗಳಿಗಿಂತ ವ್ಯತಿರಿಕನಾದ ಆತ್ಮನೊಬ್ಬನಿದಾನೆಂದು ಕಲ್ಪಿಸುವದು 
ಯುಕ್ತ 

ಇದುವರೆಗೆ ಹೇಳಿರುವದು ಹೊರಗಣ್ಣಿನ ನೋಟದಿಂದ ವಿಷಯವಿವೇಚನೆ 
ಮಾಡುವವರ ಸಲುವಾಗಿ ಹೇಳಿದ ಸಂಭಾವನಾಯುಕಿಗಳು. ಪ್ರತ್ಯಕ್ಷವೇ 
ಪ್ರಧಾನವಾಗಿರುವ ಚಾರ್ವಾಕರೂ, ಅನುಮಾನವನ್ನು ಒಪ್ಪಿದರೂ ವಿಜ್ಞಾನಕ್ಕಿಂತ 


೨೧೨ ಆತ್ಮತತ್ನ ಸಿದ್ದಿಗೆ ಯುಕಿಗಳು 


ವ್ಯ ತಿರಿಕವಾಗಿರುವ ಆತ್ಮನನ್ನು ಒಪ್ಪದ ಬೌದ್ಧರೂ, ಈ ಕಣ್ಣಿನಿಂದ ನೋಡಿದ್ದರಿಂದಲೇ 
ಅವರಿಗೆ ಆತ್ಮನೊಬ್ಬನು ಮ ಮಾತಿನಲ್ಲಿ ಶ್ರದ್ಧೆಯಿಲ್ಲದೆ ಹೋಯಿತು. 
ಚಾರ್ವಾಕರಿಗೆ ಸ್ಮೂಲವಾಗಿರುವ ದೇಹ 'ಮೊಂದೇ. ನಿಜವಾಗಿದೆ ಎಂದು 
ಮನದಟ್ಟಾಗಿತ್ತು ಇಂದ್ರಿ ಯಗಳು, ಮನಸ್ಸು ಬುದ್ಧಿ - ಮುಂತಾದವುಗಳಿಂದ ನಾವು 
ವಿಷಯಗಳನ್ನು, 'ಅರಿಯುತೇವೆಂಬ ಭಾವನೆಯಿದ್ದರೂ ಈ ಅರಿವೆಂಬುದೂ ಶರೀರದ 
ಧರ್ಮವೇ ಜು ಅವರ ನಂಬಿಕೆ. ಬೌದ್ಧರು ಕ್ಷಣಿಕವಾದ ವಿಜ್ಞಾನವನ್ನೂ 
ಕೃಣಿಕವಾದ ಬಾಹ್ಯ ಪದಾರ್ಥಗಳನ್ನೂ ಃ ಒಪ್ಪವವರು ಕಲವರು ; ಬರಿಯ ಕ್ಷಣಿಕ 
ವಿಜ್ಞಾನವನ್ನೇ ಒಪ್ಪದವರು ಕೆಲವರು - ಹೀಗೆ ಮುಖ್ಯವಾಗಿ ಎರಡು 
ಪಂಗಡವಾಗಿದ್ದರು. ಬರಿಯ ತರ್ಕವನ್ನೇ ನಂಬಿದ ಶೂನ್ಯವಾದಿಗಳೂ 
ಬೌದ್ಧರಲ್ಲಿದ್ದರು; ಅವರ ವಿಷಯವನ್ನು ಮುಂದೆ ಮತೊಮ್ಮೆ ಪ್ರಸಾಪಿಸಲಾಗುವದು. 
ಸದ್ಯಕ್ಕೆ ಚೈತನ್ಯವಿಶಿಷ್ಟಶರೀರವೇ ಆತ್ಮನು ಅಥವಾ ಕ್ಷಣಿಕ ವಿಜ್ಞಾನವೇ ಆತ್ಮನು- ಎಂದು 
ವಾದಿಸುತಿದ್ದವರ ಪ್ರಭಾವಕ್ಕೆ ಜಿಜ್ಞಾಸುಗಳು ಒಳಗಾಗದಂತೆ 
ಶರೀರೇಂದ್ರಿಯಸಂಘಾತಕ್ಕಿಂತ ವ್ಯತಿರಿಕನಾದ ಆತ್ಮನೊಬ್ಬನು ಇರಬೇಕೆಂಬುದಕ್ಕೆ 
ಸಂಭಾವನಾಯುಕಿಗಳನ್ನು ಇಲ್ಲಿ ಕೊಟ್ಟಿದೆ. 

ಆತ್ಮನೊಬ್ಬನು ಇರುವ ಸಂಭವವಿದೆ. ಏಕೆಂದರೆ ಶರೀರಾದಿ ಸಂಘಾತವು 
ಪರಾರ್ಥವಾಗಿರುವದು ಯುಕವಾಗಿದೆ - ಎಂದು ಹೇಳಿದ ಮಾತ್ರದಿಂದ 
ಆತ್ಮನಿದಾನೆಂಬುದು ದೃಢವಾಗುವದಿಲ್ಲ ಆತ್ಮನು ಇದಾನೆ ಎಂದು ನಿಶ್ಚಯವಾದ 
ಹೊರತು ಪರಮಾತ್ಮ ವಿದ್ಯೆಗೆ ಅವಕಾಶವಿರುವದಿಲ್ಲ ಆದ್ದರಿಂದ ಮೇಲೆ ವರ್ಣಿಸಿರುವ 
ಹೊರಗಣ್ಣಿನ ನೋಟಕ್ಕಿಂತ ಬೇರೆಯಾದ ಮತೊಂದು ದೃಷ್ಟಿಯನ್ನು ವೇದಾಂತದಲ್ಲಿ 
ಜಿಜ್ಞಾಸುಗಳಿಗೆ ತೋರಿಸಿಕೊಟ್ಟಿದೆ. ಆ ದೃಷ್ಟಿಯಿಂದ ನೋಡಿದಾಗ ಆತ್ಮನು ಇರಬೇಕು 
ಎಂಬ ಸಂಭಾವನಾಯುಕಿಗೆ ಹೆಚ್ಚಿನ ಬೆಲೆಯಿಲ್ಲ ಆದ್ದರಿಂದ ಪ್ರತ್ಯಗ್ಹೃಷ್ಟಿ 
ಒಳಗಣ್ಣಿನ ನೋಟ - ಎಂಬ ವೇದಾಂತ ದೃಷ್ಟಿಯನ್ನು ನಾವು 
ಪರಿಚಯಮಾಡಿಕೊಳ್ಳುವದು ಅವಶ್ಯ. ಇಂದ್ರಿಯಗಳಿಂದ ನೋಡುವದು 
ಹೊರನೋಟ; ಅನುಭವದಿಂದಲೇ ಎಲ್ಲವನ್ನೂನೋಡುವದು ಒಳನೋಟ. ನಾನು 
ಇದ್ದೇನೆ ಎಂಬುದಕ್ಕೆ ಯಾವ ಪ್ರಮಾಣವಾದರೂ ಏತಕ್ಕೆ ಬೇಕು? ಪ್ರಮಾಣಗಳೆಲ್ಲ 
ಹೊರಗಿನ ವಸ್ತುಗಳ ನಿಜವನ್ನು ಗೊತುಮಾಡುವದಕ್ಕೆ ನನಗೆ ಬೇಕಾಗಿರುತದೆ. ನಾನು. 
ಪ್ರಮಾಣಗಳ ಹಂಗಿಲ್ಲದೆ ಸ ಸ್ವಯಂ ಸದ್ಧನಾಗಿರುತ್ತೇನೆ 1೫ ಮ ಒಳಗೆಣ್ಣಿನ ದೃಷ್ಟಿ 
ಈ ದೃಷ್ಟಿಯನ್ನೇ ಹಿಂದೆ ಮ 'ಉಪನಿಷತಿನಲ್ಲಿ ಉಪಯೋಗಿಸಿದೆ. ಯಾವ ಅನುಭವಕ್ಕೆ 
ಶರೀರವಾಗಲಿ, ಇಂದ್ರಿಯಗಳಾಗಲಿ, ವಿಜ್ಞಾನವಾಗಲಿ ಗೋಚರವಾಗಿರುವದರಿಂದ 


ಕಾಶಕೋಪನಾಾಸಮಂಜರಿ ೨೧೩ 


ಅವುಗಳು ಇವೆಯೆಂದು ನಂಬಬಹುದಾಗುವದೋ ಆ ಅನುಭವವು ಸ್ವತಃಸಿದ್ಧವೆಂದು 
ಒಪ್ಪಬೆ ಕಲ್ಪವೆ? ಆ ಅನುಭವಸ ಸರೂಪವಾಗಿರುವದೇ ಆತ್ಮನು, ನಮ್ಮ ನಿಜವಾದ 
ರೂಪವು. ಆ ಆತ್ಮನನ್ನೇ ಸರ್ವರ ಆತ್ಮನು ಎಂದು ವೇದಾಂತಗಳಲ್ಲಿ, ತಿಳಿಸಿಕೊಟ್ಟಿರುತ್ತದೆ 


| ೪ ಸು 


೨೮. ಗುಹ್ಯವಾದ ಬ್ರಹ್ಮ 


ಹನ್ನತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಮ್‌ । 
ಯಥಾ ಚ ಮರಣಂ ಪ್ರಾಪ್ಯ ಆತ್ಮಾ ಭವತಿ ಗೌತಮ || & || 


ಯೋನಿಮನ್ಯೇ ಪ್ರಪದ್ಯಂತೇ ಶರೀರತ್ವಾಯ ದೇಹಿನಃ | 
ಸ್ಮಾಣುಮನ್ಯೇಠ ನು ಸಂಯನ್ನಿ ಯಥಾಕರ್ಮ 
ಯಥಾಶ್ರುತಮ್‌ |! ೭ ॥ 


ಯ ಏಷ ಸುಪ್ಮೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ 
ನಿರ್ಮಿಮಾಣಃ | ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತಮುಚ್ಯತೇ । 
ತಸ್ಮಿನ್‌ ಲೋಕಾಃ ಶ್ರಿತಾಃ ಸರ್ವೇ ತದು ನಾತ್ಯೇತಿ ಕಶ್ಚನ ! 
ಏತದ್ವೈತತ್‌ 1 ೮ ॥| 

ಪರಮಾತ್ಮನನ್ನು ನಮ್ಮ ನಮ್ಮ ಶರೀರದೊಳಗೇ ಗುರುತಿಸುವದಕ್ಕೆ 
ಉಪಾಯವನ್ನು ತಿಳಿಸಿದ್ದಾಯಿತು. ಈಗ ಯಮನು ಮತೊಂದು ಬಗೆಯಿಂದ ಆ 
ಬ್ರಹ್ಮಾತ್ಮ ಸ್ವರೂಪವನ್ನು ತಿಳಿಸಿಕೊಡುವದಕ್ಕೆ ಹೊರಟರುತಾನೆ. 

ಎಲ್ಫೆ ನಚಿಕೇತನೆ, ಈ ಗುಹ್ಯವಾ ಗಿರುವ, ಯಾರೊಬ್ಬರಿಗೂ ತಿಳಿಯದೆ ಇರುವ, 
ಅನಧಿಕಾರಿಗಳಿಗೆ ಎಂದಿಗೂ ತಿಳಿಯಿಸಬಾರದ ಬ್ರಹ್ಮವನ್ನು ನಿನಗೆ ಹೇಳಿ ಕೊಡುವೆನು 
ಕೇಳು. ಯಾವ ಬ್ರಹ್ಮವನ್ನು ಅರಿತುಕೊಂಡರೆ ಸರ್ವಸಂಸಾರದಿಂದಲೂ 
ಬಿಡುಗಡೆಯಾಗುವದೋ, ಮತ್ತು ಯಾವದನ್ನು ಅರಿಯದ್ದರಿಂದ ಆ ಜೀವನು 
ಸಂಸಾರದಲ್ಲಿ ತೊಳಲುತಿರುವನೋ ಆ ಬ್ರಹ್ಮನ ತತ್ತ್ವವನ್ನುನಿನಗೆ ಹೇಳುವೆನು ಕೇಳು. 
ಆತ್ಮನನ್ನು ಅರಿತುಕೊಳ್ಳಲಾರದ ಕೆಲವರು ಮೂಢರು ಅನಾತ್ಮವಾದ ನಾಮರೂಪ 
ಕೃತಕಾರ್ಯಕರಣಸಂಘಾತದಲ್ಲಿಯೂ ತನ್ಮೂಲಕವಾಗಿ ಬಾಹ್ಯವಿಷಯಗಳಲ್ಲಿಯೂ 
ತಾವೆಂಬ ಅಭಿನಿವೇಶವುಳ್ಳವರಾಗಿ ಬಗೆಬಗೆಯ ಜನ್ಮಗಳನ್ನು ಪಡೆಯುತಿರುವರು. ಆ 
ಅರ್ಥವನ್ನು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಿಂದ ಸಂಗ್ರಹಿಸಲಾಗಿದೆ : 

ಪುರುಷಃ ಪ್ರಕೃತಿಸ್ಟೋ ಹಿ ಭುಜಕ್ಕೆ ಪ್ರಕೃತಿಜಾನ್‌ ಗುಣಾನ್‌ | 
ಕಾರಣಂ ಗುಣಸಜ್ಟೋತಸ್ಯ ಸದಸದ್ಯೋನಿಜನ್ಮಸು (೧೩-೨೧) 


೨೧೪ ಗುಹ್ಯವಾದ ಬ್ರಹ್ಮ 


ಈ ಶ್ಲೋಕದ ಅಭಿಪ್ರಾಯವನ್ನು ವಿವರಿಸಿ ತಿಳಿದರೆ ಪ್ರಕೃತಮಂತ್ರಾರ್ಥದ 
ಅಭಿಪ್ರಾಯವನ್ನುತಿಳಿದುಕೊಂಡಂತೆ ಆಗುತ್ತದೆ. ಪುರುಷನೆಂದರೆ ಶರೀರ, ಇಂದ್ರಿಯ, 
ಮನಸ್ಸು - ಇವುಗಳ ಒಟ್ಟಿನಲ್ಲಿತಾನುತನ್ನದೆಂಬ ಅಭಿಮಾನವನ್ನುಮಾಡಿಕೊಂಡಿರುವ 
ಭೋಕ್ಪರೂಪನಾದ ಆತ್ಮನು. ಈ ಕಾರ್ಯಕರಣಗಳ ರೂಪವಾಗಿ ಪರಿಣಮಿಸಿರುವ 
ಪ್ರಕೃತಿಯನ್ನೇ ತಾನೆಂದು ತಿಳಿದಾತನೇ ಅಲ್ಲವೆ, ಆಯಾ ವಿಷಯಗಳನ್ನು ತಾನು 
ಅನುಭವಿಸುವೆನು ಎಂಬ ಬ್ರಾಂತಿಗೆ ಪಕ್ಕಾಗಿರುವವನು ? ಪ್ರಕೃತಿಯಿಂದಾಗಿರುವ 
ಗುಣಗಳು ಎಂದರೆ ಸುಖ, ದುಃಖ, ಮೋಹ - ಎಂಬ ರೂಪದ ಪ್ರಕೃತಿ 
ಪರಿಣಾಮಗಳು. ಇವುಗಳು ತನಗೇ ಆಗುತ್ತಿರುವವೆಂಬ ಗಟ್ಟಿಯಾದ ಭಾವನೆಯೇ 
ಸಂಸಾರಕ್ಕೆ ಕಾರಣವು. "ಪ್ರಕೃತಿಸ್ಥನೆಂದರೆ ಪ್ರಕೃತಿಯನ್ನೇ ತಾನೆಂದು ತಪ್ಪಾಗಿ 
ತಿಳಿದುಕೊಂಡಿರುವವನು ಎಂದರ್ಥ. ಗುಣಸಂಗವೆಂದರೆ ಕಾಮವು' ಇಂಥ ಸುಖವು 
ತನಗೆ ಆಗಬೇಕು, ಇಂಥ ದುಃಖವು ತನಗೆ ಬೇಡ, ಈ ಸುಖವನ್ನು ಕೊಡುವ 
ವಿಷಯಗಳ ತತ್ತ್ವವನ್ನು ನಾನು ಅರಿತುಕೊಳ್ಳ ಬೇಕು - ಎಂಬ ತಪ್ಪು ತಿಳಿವಳಿಕೆಯೇ 
ಸದಸದ್ಯೋನಿಜನ್ಮಗಳಿಗೆ ಕಾರಣವು. ಸದ್ಯೋನಿಗಳೆಂದರೆ ದೇವಾದಿಯೋನಿಗಳು, 
ಅಸದ್ಯೋನಿಗಳೆಂದರೆ ಪಶ್ಚಾದಿಯೋನಿಗಳು, ಸದಸದ್ಯೋನಿಗಳೆಂದರೆ ಮನುಷ್ಯ 
ಯೋನಿಗಳು. ಈ ಮೂರು ರಾಶಿಯ ಯೋನಿಗಳಲ್ಲಿ ಹುಟ್ಟುತಿರುವದೇ ಸಂಸಾರವು. 
ಮನುಷ್ಯನಿಗೆ ಎಂಥ ಕಾಮವಾಗುವದೋ ಅಂಥ ಮನೋನಿಶ್ಚಯವಾಗುವದು. 
ಮೊದಲು ಸಂಕಲ್ರ ಆಮೇಲೆ ಕಾಮ, ಬಳಿಕ ಹೀಗೆ ಮಾಡುವೆನೆಂಬ ನಿಶ್ಚಯ, ಆಮೇಲೆ 
ಆ ನಿಶ್ಚಯದಂತೆ ಕರ್ಮದಲ್ಲಿಪ್ರವರ್ತಿಸುವದು - ಇವು ಒಂದರಹಿಂದೊಂದು ಅಜ್ಲರಿಗೆ 
ಆಗುತ್ತಲೇ ಇರುವವು. 

ಕರ್ಮವೆಂದರೆ ಧರ್ಮವೆಂದೂ ಅದಧರ್ಮವೆಂದೂ ಎರಡು 
ಬಗೆಯಾಗಿರುತದೆ. ಧರ್ಮವನ್ನು ಬೇರೆ ಬೇರೆಯ ಪ್ರಮಾಣದಿಂದ ಆಚರಿಸಿ ಬೇರೆ 
ಬೇರೆಯ ಪ್ರಮಾಣದ ಪುಣ್ಯವನ್ನು ಸಂಪಾದಿಸಿದ್ದರಿಂದ ಜೀವರಿಗೆ ತಾರತಮ್ಯದಿಂದ 
ಸದ್ಯೋನಿಗಳಲ್ಲಿ ಜನ್ಮವಾಗುವದು ತ ಅದಕ್ಕೆ ತಕ್ಕಂತೆ ಅವರು ಅನುಭವಿಸುವ 
ಸುಖದಲ್ಲಿಯೂ ತಾರತಮ್ಯವು ಕಾಣಬರುವದು. ಶರೀರಪ್ರಧಾನವಾದ ಕರ್ಮದ 
ಜೊತೆಗೆ ಮನಃಪ್ರಧಾನವಾದ ಉಪಾಸನೆಯೂ ಸೇರಿಕೊಂಡು 
ಫಲತಾರತಮ್ಯವನ್ನುಂಟು ಮಾಡಬಹುದು. ಈ ಕಾರಣದಿಂದಲೂ ಪ್ರಾಣಿಗಳ ಸುಖ 
ತಾರತಮ್ಯ ಉಂಟಾಗುವದು. ಹೀಗೆ ಮನುಷ್ಯ ಜನ್ಮದ ಮೇಲೆ ಇರುವ ಬ್ರಹ್ಮಾಂತವಾದ 
ಜನ್ಮಗಳಲ್ಲಿ ಹುಟ್ಟಿ ಸುಖವನ್ನನುಭವಿಸುವದಕ್ಕೆ ಜೀವರ ಧರ್ಮವೇ 
ಕಾರಣವಾಗಿರುತ್ತದೆ. ಇವೆಲ್ಲಸ ಶೀನಿಗಳಲ್ಲಿ ಆಗುವ ಸುಖವು. 


ಕಿ 


ಕಾಠಕೋಪನ್ಯಾಸಮಂಜರಿ ೨೧೫ 


ಸದ್ಯೋನಿಗಳಲ್ಲಿದುಖುವೇ ಇಲ್ಲವೆನ್ನಲಾಗದು. ಬ್ರಹ್ಮನು ಜ್ಞಾನ ವೈರಾಗ್ಯಾದಿಗಳ 
ಅತಿಶಯದಿಂದ ಕೂಡಿದವನಾಗಿದ್ದರೂ ಅವನ ಸುಖಕ್ಕೂ ಕಾಲದ ಪರಿಮಿತಿ 
ಯುಂಟಾದ್ದರಿಂದ ಅದೂ ನಿರಪೇಕ್ಷವಾಗಿ ನಿರತಿಶಯಸುಖವೆನ್ಸಸಿಕೊಳ್ಳುವದಕ್ಕೆ 
ತಕ್ಕದ್ದಲ್ಲ ಇನ್ನು ಬ್ರಹ್ಮನಿಂದ ಹಿಡಿದು ಮನುಷ್ಯನವರೆಗೆ ಕೆಳಕ್ಕೆ ಇಳಿಯುತ್ತ ಇಳಿಯುತ್ತ 
ಅಪ್ಪಿಷ್ಟು ದುಃಖಮಿಶ್ರಣವೂ ಇದ್ದೇ ಇರುತ್ತದೆ. ಈ ದುಃಖಕ್ಕೆ ಅಧರ್ಮವೇ ಕಾರಣವು. 
ಕೆಳಕ್ಕೆ ಇಳಿದ ಹಾಗೆಲ್ಲ ಪಾಪದ ಮಿಶ್ರಣವು ಹೆಚ್ಚಾಗುತ್ತಾ ಬಂದು ಮನುಷ್ಯಜನ್ಮದಲ್ಲಿ 
ಪಾಪಪುಣ್ಯಗಳ ಫಲವಾದ ಸುಖವೂ ದುಃಖವೂ ಸಮಾನವಾಗಿರುವದರಿಂದ 
ಮನುಷ್ಯಯೋನಿಯು ಸದಸದ್ಯೋನಿ ಎನಿಸುವದು. 

ಹೀಗೆ ಸದ್ಯೋನಿ, ಸದಸಮ್ಯೋನಿ - ಇವುಗಳನ್ನು ಕೈ ಬಿಟ್ಟು ಮನುಷ್ಯ 
ಯೋನಿಗಿಂತ ಕೆಳಗಿನ ಯೋನಿಗಳಿಗೆ ಇಳಿದವರಿಗೆ ಸುಖವು ಕಡಿಮೆಯಾಗುತಲೂ 
ದುಃಖವು ಹೆಚ್ಚುತಲೂ ಹೋಗುತಿರುವದು. ಇಂಥವುಗಳಲ್ಲಿ ತಿರ್ಯಕ್ಟ್ರಾಣಿಗಳೂ 
ಪ್ರೇತಜನ್ಮದ ಪ್ರಾಣಿಗಳೂ ಅಲ್ಲದೆ ಕ್ರಿಮಿಕೀಟಾದಿಗಳಿಗಿಂತಲೂ ಕಡಿಮೆಯಾದ 
ನಾರಕಸ್ನಾವರಾಂತವಾದ ಜನ್ಮವನ್ನು ಪಡೆಯುವ ಪಾಪಿಷ್ಠ ಜೀವರುಗಳೂ ಉಂಟು. 
ಎಲ್ಲಕ್ಕೂ ಕೀಳು ಜನ್ಮವಾದ ಸ್ಥಾವರಜನ್ಮದಲ್ಲಿ ದುಃಖವು ಬಹಳ, ಸುಖದ ಲೇಶವೂ 
ಇರಬಹುದು. ಇದನ್ನೇ "ಸ್ಮಾಣುಮನ್ಯೇನ ನುಸಂಯನಿ' ಸ್ಥಾಣುಜನ್ನವನ್ನೇ ಇತರ ಅಧಮ 
ಜೀವರು ಪಡೆದುಕೊಳ್ಳುತ್ತಾರೆ ಎಂದು ಮಂತ್ರದ ಉತ್ತರಾರ್ಧದಲ್ಲಿ ಹೇಳಿರುತದೆ. 

ಇದೆಲ್ಲ ಧರ್ಮಾಧರ್ಮಗಳ ಫಲವಾಗಿ ಜೀವರು ಪಡೆಯುವ ಸುಖದುಃಖ 
ತಾರತಮ್ಯವಾದ್ದರಿಂದ ಸಂಸಾರವೆನಿಸುವದು. ಈ ಅಭಿಪ್ರಾಯವನ್ನು"ಯಥಾಕರ್ಮ 
ಯಥಾಶ್ರುತಮ್‌' ಅವರವರು ಮಾಡಿದ ಕರ್ಮ ಮತ್ತುಸಂಪಾದಿಸಿಕೊಂಡ ವಿಜ್ಞಾನ- 
ಇವುಗಳಿಂದ ಈ ಜನ್ಮಗಳನ್ನು ಪಡೆದುಕೊಳ್ಳುವರೆಂದು ಮಂತ್ರದಲ್ಲಿ ಹೇಳಿರುತದೆ. 
ಇದಿಷ್ಟೂ ಆತ್ಮಜ್ಞಾನವಿಲ್ಲದ ಅವಿದ್ಯಾವಂತರಾದ ಜೀವರು ಪಡೆದುಕೊಳ್ಳುವ 
ಸಂಸಾರವು. ಈ ಸಂಸಾರದ ಫಲವೇ ವ್ಯಾಕೃತಪ್ರಪಂಚವು. ವ್ಯಾಕೃತಪ್ರಪಂಚವು 
ಪ್ರಲಯವಾದಾಗ - ನೊರೆಯು ನೀರಿನಲ್ಲಿ ಒಂದಾದಂತೆ - ಬ್ರಹ್ಮದಲ್ಲಿಯೇ ಒಂದಾಗಿ 
ಬಿಡುವದಾದರೂ ಮತೆ ವ್ಯಾಕ್ಟತ ಪ್ರಪಂಚವಾಗುವ ಬೀಜರೂಪವನ್ನು ಇಟ್ಟುಕೊಂಡೇ 
ಇರುವದು. ಜೀವರು ಧರ್ಮಾಧರ್ಮಗಳು ಇರುವವರೆಗೆ ಅವುಗಳ ಫಲವನ್ನುಅವರು 
ಅನುಭವಿಸಿಯೇ ತೀರಬೇಕು. ಆದ್ದರಿಂದ ಎಲ್ಲಾ ಜೀವರ ಕರ್ಮದ ಫಲವಾಗಿ 
ಪ್ರಲಯದಲ್ಲಿ ಒಂದಿಷ್ಟು ವಿಶ್ರಾಂತಿಯು ದೊರಕಿದರೂ ಜೀವರುಗಳು ಮತ್ತೆ ಮತ್ತೆ 
ಈ ವ್ಯಾಕೃತ ಪ್ರಪಂಚದ ವ್ಯವಹಾರಕ್ಕೆ ಬಂದೇ ತೀರುವರು. ಇದೇ ಜೀವರ 
ಕರ್ಮಾನುಸಾರವಾಗಿ ಆಗುವ ಸೃಷ್ಟಿ 


೨೧೬ ಗುಹ್ಯವಾದ ಬ್ರಹ್ಮ 


ಹೀಗೆ ಸೃಷ್ಟಿ ಸ್ಥಿತಿಪ್ರಬಯಗಳು ಬಿಡುವಿಲ್ಲದೆ ಆಗುತಲೇ ಇದ್ದರೂ 
ಪರಮಾರ್ಥದ ದೃಷ್ಟಿಯಿಂದ ನೋಡಿದರೆ ಪ್ರಪಂಚವೆಂಬುದು ಪರಮಾತ್ಮನಲ್ಲಿಯೇ 
ಇದ್ದಕೊಂಡಿರುತದೆ. ನೊರೆಯು ನೀರಿನ ರೂಪದಲ್ಲಿರುವಾಗಲೂ ನೊರೆಯ 
ರೂಪದಲ್ಲಿರುವಾಗಲೂ ಅದರ ನಿಜವು ನೀರೇ ಆಗಿರುವಂತೆ ಪ ಪ್ರಪಂಚದ ಮತ್ತು 
ಜೀವರುಗಳ ನಿಜವು ಎಂದೆಂದಿಗೂ ಪರಮಾತ್ಮನೇ ಆಗಿರುತದೆ. ಆದರೆ ಅಜ ರು 
ಇದನ್ನು ಅರಿಯರು. ಅವರಿಗೆ ಬ್ರಹ್ಮವು ಅಥವಾ ಪರಮಾತ್ಮ ತತ್ತ ವು ಎಂದೆಂದಿಗೂ 
ಗುಹ್ಯವಾಗಿರುತ್ತದೆ. ಆ ಬ್ರಹ್ಮ ಸ್ವರೂಪವೇ ಜೀವರದು ; ಅದು ಸನಾತನವಾದದ್ದು 
ಜೀವರ ನಿಜವಾದ ಸ್ಪರೂಪವಾಗಿ ಎಂದೆಂದಿಗೂ ಇರತಕ್ಕದ್ದು ಆದರೂ ಅಜ್ಜರು 
ಇದನ್ನು ಅರಿಯರು. ಅವರಿಗೆ ಶರೀರೇಂದ್ರಿಯಗಳೇ ಆತ್ಮನಾಗಿಬಿಟ್ಟಿವೆ ; ಅವುಗಳಲ್ಲಿ 
ಅಭಿಮಾನದಿಂದ ಅವರು ಮತ್ತೆ ಮತ್ತೆ ಜನನ ಮರಣಗಳನ್ನು ಪಡೆಯುತಿದಾರೆ. 
ಆದ್ದರಿಂದಲೇ ಯಮನು "ಗುಹ್ಯವಾದ ಸನಾತನಬ್ರಹ್ಮವನ್ನು ನಿನಗೆ ಹೇಳುವೆನು ; 
ಮರಣವನ್ನು ಹೊಂದಿದ ಮೇಲೆ ಜೀವಾತ್ಮರು ಹೇಗೆ ಹೇಗೆ ಯಾವ ಯಾವ 
ರೂಪವನ್ನು ಪಡೆಯುತಾನೆ ಎಬುದನ್ನು ಹೇಳುವೆನು' ಎಂದಿರುತ್ತಾನೆ. 
"ಶರೀರೇಂದ್ರಿಯಗಳ ಸಂಘಾತಕ್ಕಾಗಿ, ಅವುಗಳ ಸುಖಕ್ಕಾಗಿ ನಾನಿರುವೆನು' ಎಂದು 
ತಿಳಿಯುವವನು ಮೂರ್ಯನು. "ಶರೀರೇಂದ್ರಿಯಗಳು ನನಗಾಗಿ ಅವೆ' ಎಂದು ತಿಳಿದು 
ಸರಿಯಾಗಿ ಆಚರಣೆಯನ್ನಿಟ್ಟಕೊಂಡವನು ಈ ಗುಹ ಬ್ರಹ್ಮವನ್ನು ಅರಿತುಕೊಳ್ಳುತಾನೆ. 
ಹೆನಿ ಎಂಬ ದೊರೆಯೊಬ್ಬನು. ಕೆಟ್ಟನಡತೆಯ ಗೆಳಯರೊಡನೆ ಸೇರಿ ತುಂಟತನದಿಂದ 
ಸೆ ೇಚ್ಛಾವೃತ್ತಿಯಿಂದ ಇರುತಿದ್ದನು ; ಆದರೆ ಅವನು ರಾಜನಾಗುತಲೂ 
ರಾಜಧರ್ಮವನ್ನು ಅನುಸರಿಸಿ ಯುಕಾಚಾರವನ್ನು ಕೈಕೊಂಡು ತನ್ನ ಹಿಂದಿನ 
ಗೆಳೆಯರಿಗೂ ಸರಿಯಾಗಿ ನಡೆದುಕೊಳ್ಳುವಂತೆ ಬುದ್ಧಿ ಹೇಳಿದನು - ಎಂದು 
ಇಂಗ್ಲೆಂಡಿನ ಇತಿಹಾಸದಲ್ಲಿದೆ. ಇದರಂತೆ "ಜೀವನು ಭಾ ನಿಜವಾಗಿ ಬ್ರಹ್ಮವೇ 
ಆಗಿರುವೆನೆಂಬ ರಹಸ ವನ್ನು ರಾಣ ಮತ್ತೆಮತೆ ಈ ದೇಹಧಾರಣೆ ಮಾಡುವ 
ಸಂಸಾರವು ಅವನಿಗೆ ಬರುವ "ಆತ್ಮಜ್ಞಾ ್ಲಿನದಿಂದ ನಿತ್ಯಸುಖವೇ 
ಕೈವಶವಾಗುವದಾದರೆ ನಾನೇಕೆ ಪ ಈ ಕಾರ್ಯಕರಣಸಂಘಾತಕ್ಕೆ ಸಿಕ್ಕಿಬಿದ್ದು 
ಬದ್ದಾಡಲಿ 9” - ಎಂಬ ಯೋಚನೆಯು ಜೀವರಿಗೆ ಬರಲಿ | - ಡೆ ಶ್ರುತಿಯು. 
ಯಮನ ವೇಷದಿಂದ ನಚಿಕೇತನನ್ನು ನಿಮಿತವಾಗಿಟ್ಟುಕೊಂಡು ನಮಗೆಲ್ಲ ಈ 
ತತ್ತ್ವವನ್ನು ಉಪದೇಶಿಸುತಿದೆ. 

ತತ ವೆಂದರೆ ಇದ್ದಂತೆ ಇರತಕ್ಕ ದ್ದು; ; ಅದ್ದರಿಂದ ಜ್ಞಾನಮಾತ್ರದಿಂದ 
ಸಂಸಾರವು ಇಲವಾಗುವದೆಂದಾದರೆ ಸ ಸಂಸಾರವು ಅವಿದ್ಯಾಕೃತ ಎಂದೇ 


ಕಾಠಕೋಪನ್ಯಾಸಮಂಜರಿ ೨೧೭ 


ಸ್ಪಷ್ಟವಾಗುತ್ತದೆ. ಹೀಗಿರುವದರಿಂದ ಜನ್ಮವೂ ಜನ್ಮಾಂತರಪ್ರಾಪ್ತಿಯೂ 
ಸುಖದುಃಖಗಳ ಭೋಗವೂ ಎಲ್ಲವೂ ಕಲ್ಪನಾ ಮಾತ್ರವೇ ಆಗಿರುತಿದ್ದರೂ ಈವರೆಗೆ 
ವರ್ಣಿಸಿರುವ ಸಂಸಾರವು ಅವಿದ್ಯಾವಂತರಾದ ಜೀವರಿಗೆ ಪರಮ ಸತ್ಯವಾಗಿಯೇ 
ಇರುತದೆ. ಕನಸು ನಿದ್ರಾದೋಷದಿಂದ ಉಂಟಾಗಿರುವದೆಂದು ಎಚ್ಚತವರು 
ಹೇಳಿಕೊಂಡರೂ ಕನಸುಕಾಣುವವರಿಗೆ ಆ ಕನಸಿನ ಅನುಭವವು ಸತ್ಯವೇ ಆಗಿದ್ದು 
ಅಲ್ಲಿ ಸುಖದುಃಖಗಳ ಅನುಭವದಿಂದ ಅವರ ಮನಸ್ಸು ಏರಿಳಿತಗಳನ್ನು 
ಹೊಂದುತಿರುವದು ನಮ್ಮೆಲ್ಲರಿಗೂ ತಿಳಿದೇ ಇದೆಯಲ್ಲವೆ ? ಇದರಂತೆಯೇ 
ಆತ್ಮಜ್ಞಾನವಿಲ್ಲದವರಿಗೆ ಜನ್ಮವೂ ಜನ್ಮಾಂತರವೂ ಸತ್ಯವೇ ಆಗಿರುತದೆ. ವ್ಯವಹಾರ 
ದೃಷ್ಟಿಯಿಂದ ನೋಡಿದಾಗ ಜನ್ಮಾಂತರವನ್ನು ಅಲ್ಲಗಳೆಯುವದು ಅವಿವೇಕವು. 
ಕರ್ಮಕ್ಕೆ ತಕ್ಕ ಫಲವು ಆಗುತದೆ ; ಜನರ ಶರೀರ, ಇಂದ್ರಿಯ ಪಾಟವ, ಬುದ್ದಿ - 
ಮುಂತಾದವುಗಳು ಒಂದೇ ಸಮನಾಗಿಲ್ಲದಿರುವುದಕ್ಕೆ ಅವರವರು ಹಿಂದೆ ಮಾಡಿರುವ 
ಕರ್ಮವೇ ಕಾರಣವು ಎಂಬುದು ಯುಕ್ತಿಯುಕವೂ ಆಗಿರುತದೆ. ಈ ವಾದವನ್ನು 
ಕ್ರಿಸಿಯನ್ನರೂ ಹಿಂದಕ್ಕೆ ಒಪ್ಪಿದ್ದು ಈಚೆಕೆ ಏಕೋ ಕೈ ಬಿಟ್ಟಿರುತಾರೆ. ಚಿಕ್ಕ ಮಕ್ಕಳು ಸತರೆ 
ಅವರಿಗೆ ಯಾವ ಪಾಪಪುಣ್ಯಗಳೂ ಇಲ್ಲದ್ದರಿಂದ ಅವರಿಗೆ ಸ್ಪರ್ಗವಾಗುವದೊ, 
ನರಕವಾಗುವದೊ ? - ಎಂದು ಕ್ರಿಸಿಯನ್‌ ಜನರು ಸಂಶಯಪಡುತಿದ್ದರು ; 
ಜನ್ಮಾಂತರವನ್ನು ನಂಬದವರಾದ್ದ್ಧರಿಂದ ಈ ಪ್ರಶ್ನೆಗೆ ಅವರಲ್ಲಿ ಉತ್ತರವಿರಲಿಲ್ಲ 
ಒಬ್ಬಾನೊಬ್ಬಕ್ಳಪಾಳುವು "ಅಂಥ ಮಕ್ಕಳನ್ನು ಸ್ವರ್ಗದಲ್ಲಿ ದೇವತೆಗಳು ತೊಟ್ಟಿಲಲ್ಲಿಟ್ಟು 
ತೂಗುವರು' ಎಂದು ಉತರಕೊಟಿದ್ದರಿಂದ ಅವರಿಗೆ ಸ್ವಲ್ಪ ಸಮಾಧಾನವಾಯಿತಂತೆ | 
ಕರ್ಮಗಳಿಗೆ ಫಲವಿರಲೇ ಬೇಕು; ಆದ್ದರಿಂದ ಈ ಜನ್ಮದಲ್ಲಿ ಫಲವನ್ನು ಕೊಡದಿರುವ 
ಕರ್ಮಗಳಿಗೆ ಜನ್ಮಾಂತರದಲ್ಲಿ ಫಲವಾಗುತದೆ ಎಂದು ಭಾವಿಸುವದೇ ಯುಕವಾಗಿದೆ. 
ಅವರವರ ಅನುಭವ, ವಾಸನೆ, ಇಚ್ಛೆ, ಪ್ರವೃತ್ತಿ ಜನ್ಮ- ಹೀಗೆ ಒಂದರಹಿಂದೊಂದು 
ಆಗುತವೆ ಎಂದು ಶಾಸ್ತ್ರ ದೃಷ್ಟಿಯ ಜನರು ಹೇಳುವದನ್ನು ನಂಬುವದು ಯುಕಿಯುಕ್ತ 
ವಲ್ಲವೆ? ದೆಹಲಿಯಲ್ಲಿ ಒಬ್ಬಹುಡುಗಿ ತನ್ನ ಜನ್ಮಾಂತರದ ವೃತಾಂತವನ್ನೆಲ್ಲ ಜನರಿಗೆ 
ನಂಬಿಕೆಯಾಗುವಂತೆ ತಿಳಿಸಿ ತನ್ನ ಸ್ಥಳಕ್ಕೆ ಬಹುದೂರದಲ್ಲಿದ್ದಆ ಜನ್ಮದ ಗಂಡನ ಮನೆ, 
ಗಂಡನ ಸ್ವಭಾವ - ಮುಂತಾದವುಗಳನ್ನು ವರ್ಣಿಸಿದ್ದು, ಅನೇಕರು ಅದನ್ನು ಪರೀಕ್ಷಿಸಿ 
ಅಚ್ಚರಿಪಟಿದ್ದು - ಇದೆಲ್ಲ ವೃತಾಂತ ಪತ್ರಿಕೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಪ್ರಕಟ 
ವಾದದ್ದನ್ನು ಓದುಗರು ತಿಳಿದಿರಬಹುದು. ಅಂತೂ ವ್ಯವಹಾರ ದೃಷ್ಟಿಯಿಂದ ಕರ್ಮಕ್ಕೆ 
ತಕ್ಕ ಫಲವಾಗುವದೆಂದೂ ಸದಸದ್ಯೋನಿಗಳಲ್ಲಿ ಜನ್ಮಾಂತರ ಪ್ರಾಪಿಯಾಗುವದೆಂದೂ 
ಶಾಸ್ತ್ರದಲ್ಲಿ ಹೇಳಿರುವದು ವಿಶ್ಷಸನೀಯವೆಂದೇ ಇದರಿಂದ ಸಿದ್ಧವಾಗುತದೆ. 


೨೧೮ ಗುಹ್ಯವಾದ ಬ್ರ 


SL 


ಇದೆಲ್ಲ ಅಜ್ಜರಿಗೆ ಸತ್ಯವಾಗಿರುವದೆಂಬುದನ್ನು ಕನಸಿನ ದೃಷ್ಟಾಂತದಿಂದ 
ಮನಗಾಣಿಸಿಕೊಟ್ಟಿರುತ್ತೇವೆ. ಆದರೆ ದೃಷ್ಟಾಂತವನ್ನು ಇನ್ನೂಒಳಹೊಕ್ಕು ನೋಡಿದಾಗ 
ಕನಸು ಯಾವದು, ಎಚ್ಚರವು ಯಾವದು? - ಎಂಬುದನ್ನು ಗೊತ್ತು ಪಡಿಸುವದೇ 
ಅಸಾಧ್ಯವಾಗುವಂತೆ, ಪರಮಾರ್ಥದೃಷ್ಟಿಯಿಂದ ನೋಡಿದಾಗ ಈ ಜನ್ಮ ಮರಣ 
ಜನ್ಮಾಂತರಗಳು, ಸೃಷ್ಟಿಸ್ಥಿತಿ ಪ್ರಲಯಗಳು - ಎಲ್ಲವೂ ಬರಿಯ ಕನಸೇ ಆಗಿಬಿಡುತದೆ. 
ಒಂದಕ್ಕಿಂತ ಇನ್ನೊಂದು ಯಾವ ರೀತಿಯಿಂದಲೂ ವಿಲಕ್ಷಣವಾಗಿರುವದಿಲ್ಲ, 
ಹೀಗಿದ್ದರೂ ಘು ವ್ಯಾವಹಾರಿಕಾನುಭವವನ್ನೇ ಅವಲಂಬಿಸಿ ಪರೀಕ್ಷೆ ಮಾಡುವದರಿಂದ 
ಪರಮಾರ್ಥತತ್ತ್ವವನ್ನು ನಿಶ್ಚಯಿಸುವದಕ್ಕೂ ಆಗುತದೆ. ಆಗ ನೋಡಿದರೆ 
ಸಂಸಾರಿಗಳಾದ ಜೀವರೇ ಅಸಂಸಾರಿಯಾದ ಬ್ರಹ್ಮವೆಂದು ನಿಶ್ಚಯವಾಗಿಬಿಡುತದೆ. 
ಇದನ್ನು ಯಮನು ಹೀಗೆ ನಚಿಕೇತನಿಗೆ ತೋರಿಸಿಕೊಡುತ್ತಿದಾನೆ. ನಮಗೆ ಎಚ್ಚರ, 
ಕನಸು, ತನಿನಿದ್ರೆ - ಎಂಬ ಮೂರು ಅವಸ್ಥೆಗಳು ಒಂದರ ಹಿಂದೆ ಒಂದರಂತೆ ಬರುತಲೇ 
ಇರುತ್ತವೆ. ಎಚ್ಚರದಲ್ಲಿಕಾಣುವ ವಿಚಿತ್ರಪ್ರಪಂಚವು ಕನಸಿನಲ್ಲಿರುವದಿಲ್ಲ. ಆದರೆ ಕಣ್ಣು 
ಮುಚ್ಚಿದ ಮಾತ್ರದಿಂದ ಕನಸನ್ನುಕಂಡು ವಿಚಿತ್ರವಾದ ನವೀನತರಪ್ರಪಂಚವೊಂದನ್ನು 
ಪ್ರತಿದಿನವೂ ಕಾಣುತಿರುತೇವಲ್ಲ! ಆ ಪ್ರಪಂಚವು ಯಾವದು? ಅದು ಎಂದೆಂದಿಗೂ 
ಇರುವಂತೆ ಇರುತ್ತದೆ. ಎಚ್ಚರದ ಪ್ರಪಂಚದಲ್ಲಿಯೇ ವಿಚಿತ್ರವಾಗಿರುತ್ತದೆ. 
ಅದರಲ್ಲಿಯೂ ದೇಶಕಾಲನಿಮಿತಗಳಿಗನುಗುಣಬಾಗಿ ಕ್ರಿಯಾ ಫಲಗಳು ಆಗುವಂತೆ 
ತೋರುತಿರುತ್ತದೆ. ಅಲ್ಲಿ ಯಾವ ನಿಯಮವೂ ಇಲ್ಲದೆ ಘಟನೆಗಳು ಆಗುವವೆಂದು 
ಎಚ್ಚರವಾಗುತ್ತಲೂ ನಮಗೆ ತೋರುವದು ನಿಜ; ಆದರೆ ಆ ಕಾಲಕ್ಕೆ ನಾವು ಒಬ್ಬರೇ 
ಮಲಗಿರುವೆವೆಂದಾಗಲಿ ಅಲ್ಲಿಕಾಣುವ ದೃಶ್ಯವೆಲ್ಲಮಿಥೈಯೆಂದಾಗಲಿ ನಮಗೆ ಸ್ವಲವೂ 
ತೋರುವದಿಲ್ಲ ಅಲ್ಲವೆ ? ಇದಲ್ಲದೆ ಒಬ್ಬನ ಕನಸಿನಂತೆ ಇನ್ನೊಬ್ಬನ ಕನಸು 
ಇರುವದಿಲ್ಲ; ಒಬ್ಬನಿಗೇ ಒಂದು ಕನಸಿನ ದೃಶ್ಯ ಪ್ರಪಂಚದಂತೆ ಇನ್ನೊಂದು ಇರುವದಿಲ್ಲ 
ಆದ್ದರಿಂದ ಅವನವನ ಕರ್ಮಕ್ಕನುಗುಣವಾಗಿ ಅವನವನು ಆಯಾ ಕನಸಿನ ಪ್ರಪಂಚದ 
ತೋರಿಕೆಗೆ ನಿಮಿತನಾಗಿರುತಾನೆ ; ಆಯಾ ಸುಖದುಃಖಗಳನ್ನು ತತ್ಕಾಲಕ್ಕೆ 
ಅನುಭವಿಸಿದಂತೆ ಕಾಣುತಿರುತಾನೆ ಎನ್ನಬೇಕಾಯಿತು. ವ್ಯವಹಾರದಲ್ಲಿಯೂ 
ಹೀಗೆಯೇ ಆಯಾ ಜೀವನ ಕರ್ಮಕ್ಕೆ ಅನುಗುಣವಾಗಿ ದೇಹಧಾರಣೆಯೂ ಆಯಾ 
ಸುಖದುಃಖಗಳ ಭೋಗವೂ ಆಗುತಿರುತದೆ ಎನ್ನಬೇಕು. ಆದರೆ ಇದೇ ಕನಸನ್ನು 
ಪರಮಾರ್ಥದೃಷ್ಠಿಯಿಂದ ನೋಡಿದರೆ ಹೇಗೆ ಕಾಣುತದೆ ? ಇಷ್ಟೆಲ್ಲ ವಿಚಿತ್ರವಾದ 
ಪ್ರಪಂಚವು ಆಗ ತೋರುತಿದ್ದರೂ ನಿಜವಾಗಿದ್ದವನು ಕನಸನ್ನು ಕಾಣುವ ಜೀವಾತ್ಮನು 
ಒಬ್ಬನೇ ಅಲ್ಲವೆ ೧ 


ಕಾಠಶಕೋಪನಾಸಮಂಜರಿ ೨೧೯ 


ಇದರಂತೆ ಎಚ್ಚರ ಕನಸುಗಳು ನಮಗೆ ಎಷ್ಟು ತೋರಿಹಾರುತಿದ್ದರೂ 
ಅವುಗಳನ್ನು ಶಾನು ಇದಂತೆಯೇ ಇದ್ದು ನೋಡುತ್ತಿರುವ ಸಾಕ್ಷಿ ಚೈತನ್ಯವು ಒಂದೇ 
ಆಗಿರುತದೆ. ಅದಕ್ಕೆ ಎಚ್ಚರದ ಅಥವಾ ಕನಸಿನ ಸುಖದುಃಖಗಳು ಯಾವವೂ 
ಅಂಟಿರುವುದಿಲ್ಲ; ಸುಖದುಃಖಗಳಿಗೆ ಕಾರಣವಾಗಿರುವ ಯಾವ ದೃಶ್ಯವೂ ಅದನ್ನು 
ಮುಟ್ಟಿರುವದಿಲ್ಲ ಯಾವ ಹೊರಗಿನ ದೃಶ್ಯವಿಕಾರದಿಂದಲೂ ಅದರ ಸ್ವರೂಪದಲ್ಲಿ 
ಯಾವದೊಂದು ಮಾರ್ಪಾಡೂ ಆಗಿರುವದಿಲ್ಲ ಕನಸಿನಲ್ಲಾಗಲಿ ಎಚ್ಚರದಲ್ಲಾಗಲಿ 
ಕಾಣುವ ಆಧ್ಯಾತ್ಮಿಕ ದೃಶ್ಯಗಳ ಅಥವಾ ಆಧಿಭೌತಿಕ ದೃಶ್ಯಗಳಾಗಲಿ, 
ನಾಮರೂಪಕ್ರಿಯೆಗಳಾಗಲಿ ಯಾವದೊಂದೂ ಈ ಸಾಕ್ಷಿಚ್ಛೆತನ್ಯರೂಪನಾದ ಆತ್ಮನಿಗೆ 
ಒಂದಿಷ್ಟೂ ಸೊಂಂಕಿರುವದಿಲ್ಲ ಕನ್ನ ಡಿಗಳಲ್ಲಿಹೊಳೆಯುವ ಪ್ರತಿಬಿಂಬಗಳು ಮನುಷ್ಯನ 
ಶರೀರದಲ್ಲಿ ಯಾವ ಹೆಚು ಕಡಿಮೆಯನೂ ಮಾಡದಿರುವಂತೆ ಈ ಎಚ್ಚರ ಕನಸುಗಳ 
ಯಾವ ದೃಶ್ಯಗಳೂ ಘು ಸಾಕ್ಲಿರೂಪಾತ್ಮನಲ್ಲಿ ಯಾವ ಹೆಚ್ಚು ಕಡಿಮೆಯನ್ನೂ 
ಮಾಡಿರುವದಿಲ್ಲ ಕನಸಿನ ಪ್ರಪಂಚವಾಗಲಿ ಎಚ್ಚರದ ಪ್ರಪಂಚವಾಗಲಿ ತೋರುವಾಗ 
ಆತ್ಮನನ್ನು ಬಿಟ್ಟು ಬೇರೆಯಿರುವದೇ ಇಲ್ಲ; ಒಂದು ಇರುವಾಗ ಮತೊಂದು 
ಇರುವದಿಲ್ಲ ಆತ್ಮನೇ ಅವುಗಳ ತತ್ತ್ವವಾಗಿರುತಾನೆ. ಆತನು ನಿತ್ಯ ಶುದ್ಧಬದ್ಧಮುಕ್ತ 
ಸ್ವಭಾವವುಳ್ಳವನಾಗಿರುತ್ತಾನೆ. ಈ ಆತ್ಮನಲ್ಲಿ ಗುಣವಿಲ್ಲ ಸಂಖ್ಯೆಯಿಲ್ಲ ಕ್ರಿಯೆಯಿಲ್ಲ 
ಯಾವದೊಂದು ವಿಶೇಷವೂ ಇಲ್ಲದ ಅದ್ವಿತೀಯ ಬ್ರಹ್ಮವೇ ಇವನು. 

ಈ ಆತ್ಮನು ಶುದ್ಧನಾಗಿರುವಂತೆ, ಯಾವ ಪರಿಚ್ಛೇದವೂ 
ಇಲ್ಲದವನಾಗಿರುವಂತೆ, ಯಾವ ವಿಕಾರವೂ ಇಲ್ಲದವನಾಗಿರುವದರಿಂದ ಇವನು 
ಜನನಮರಣರಹಿತನಾಗಿಯೂ ಇರುತಾನೆ. ಇಂಥ ಅಮೃತಸ್ಪರೂಪನಿಗೆ ಯಾವ 
ಜನ್ಮಾಂತರದ ಸಂಸಾರ? ಎಲ್ಲಿಯ ಲೋಕಾಂತರಗಮನ? "ಲೋಕಗಳೆಂಬುದೆಲ್ಲವೂ 
ಈ ಆತ್ಮನಿಗೆ ಸೇರಿಕೊಂಡೇ ತೋರುತಿರಬೇಕು. ಲೋಕಗಳಾಗಲಿ ಲೋಕದ 
ದಶ್ಯಗಳಾಗಲಿ ಇವೆ ; ಆದರೆ ಆತ್ಮನಿಲ್ಲ' ಎನ್ನುವದಕ್ಕಿಲ್ಲ ಯಾವ ಲೋಕವಾಗಲಿ 
ಯಾವ ದೃಶ್ರವಾಗಲಿ ಯಾವ ಸುಖದುಃಖಗಳಾಗಲಿಕಾಣದೆ ಇರುವ ತನಿನಿದ್ರೆಯನ್ನೂ 
ನೋಡುತ್ತಾ ತನ್ನ ಸ ರೂಪದಲ್ಲಿಯೇ ಇದ್ದುಕೊಂಡಿರುತ್ತಾನಾದ್ದರಿಂದ ಎಲ್ಲಾ 
ಲೋಕಗಳೂ ಇವನನ್ನೇ ಆಶ್ರಯಿಸಿಕೊಂಡಿರುತ್ತವೆ - ಎನ್ನಬೇಕಾಗಿದೆ. 

ಈಗ ಈ ವಿಚಾರದಿಂದ ಏನು ನಿರ್ಣಯವಾಯಿತು ? ನಮ್ಮ ಶರೀರ, 
ಇಂದ್ರಿಯಗಳು, ಮನಸ್ಸು- ಇವು ಎಚ್ಚರದಲ್ಲಿವ್ಯಾಪಾರಮಾಡುವಾಗ ಮಾತ್ರ ನಮಗೆ 
ಹೊರಗಿನ ಪ್ರಪಂಚದ ಅರಿವೂ ಅದರಿಂದಾಗುವ ಕರ್ತೃತ್ವಭೋಕೃತ್ತವೂ 
ತೋರುತಿರುತವೆ. ಆದಮಾತ್ರದಿಂದ ನಾವು ಆ ಶರೀರಾದಿಗಳಿಗೇ ಕಟ್ಟುಬಿದ್ದವರೆಂದು 


೨೨೦ ಗುಹ್ಮವಾದ ಬ್ರಹ್ಮ” 


ಹೇಳಬಹುದೆ ? ಕೂಡದು. ಏಕೆಂದರೆ ಸ್ವಪ್ಧದಲ್ಲಿ ಎಚ್ಚರದ ಶರೀರಾದಿಗಳು ಒಂದೂ 
ಇರುವದಿಲ್ಲ; ಶರೀರಾದಿಗಳಂತೆ ತೋರುವ ಬೇರೆಯ ಸಂಘಾತವೊಂದು 
ಅಲ್ಲಿರುತದೆ. ಹಾಗಾದರೆ ಯಾವದಾದರೊಂದು ಕಾರ್ಯಕರಣ ಸಂಘಾತಕ್ಕೆ 
ಕಟ್ಟುಬಿದ್ದಿರುವಜೇ ಆತ  ಸ್ವಭಾವವೆನ್ನೋಣವೆ 7 - ಎಂದರೆ ಅದೂ ಕೂಡದು. 
ಏಕೆಂದರೆ ತನನದ ಯಲ್ಲಿ ಯಾವ ಸಂಘಾತದ ಸೋಂಕೂ ಇಲ್ಲದೆ ನ ನಮ್ಮ ಸ್ವರೂಪವು 
ಹಾಗೆಯೇ ಇರುತದೆ. ಯಾವ ರೂಪದಿಂದ ನಾವು ಸುಷುಪ್ತಿಯನ್ನು 
ಅನುಭವಿಸುವೆವೋ "ಅದು ಈಗಲೂ ಇದೆ ಎಂಬ ವಿಷಯಕ್ಕೆ ನಮಗೆ ಯಾವ 
ಸಂಶಯವೂ ಇಲ್ಲ ಆದ್ದರಿಂದ ಇಂದ್ರಿ ಯಾದಿಗಳ ವ್ಯಾಪಾರವು ಇಲ್ಲದಾಗಲೂ 
ಯಾವದು ಇದ್ದುಕೊಂಡೇ ಇರುವದೋ ಅದೇ ನಮ್ಮ ಪರಮಾರ್ಥ ಸ್ನ ಸರೂಪ , ಅದು 
ಬ್ರಹ್ಮವೇ, ಎಂದರೆ ಕಾಲಾದಿಗಳಿಂದ ಪರಿಚ್ಚಿನ್ನ ನ್ನವಲ್ಲದ ಧರ್ಮಾಧರ್ಮಾತೀತವಾದ, 
ಸುಖದುಃ ಖಾದಿಸಂಸಾರಧರ್ಮವಿಲ್ಲದ ಸ ಸ್ವರೂಪ ವೇ. 

ಮಂತ್ರದಲ್ಲಿ"ಯ ಏಷ ಸುಪೇಷು "ಜಾಗರ್ತಿ ಎಂದು ಹೇಳಿರುವದಕ್ಕೆ ಮಿಕ್ಕ 
ಇಂದ್ರಿಯಾದಿಗಳು ಸುಪವಾಗಿದರೂ ಯಾವ ಈತನು ಎಚ್ಚರವಾ ಗಿರುವನೋ ಎಂದು 
ಅಕ್ಬರಾರ್ಥವಾಗುತದೆ. 'ಆದರೆ ಆತ್ಮನಿಗೆ ಯಾವಾಗಲೂ ನಿದ್ರೆ ಯಿಲ್ಲದ್ದರಿಂದ ಇವನಿಗೆ 
ಎಚ್ಚರವೂ ಇಲ್ಲ; ಸೂರ್ಯನು ಹಗಲುರಾತ್ರೆ ಗಳೆಂಬವ್ಯ ವಹಾರವಿಲ್ಲದೆ ಇರುವಂತೆ 
ಈ ಆತ್ಮನು ನಿದ್ರೆ, ಎಚ್ಚರ - ಎಂಬ ವೃವಾಹಾರವಿಲ್ಲದವನೇ ಎ ಎಂದಿಷ್ಟೇ ವಾಕ್ಯದ 
ಅರ್ಥ. 

"ಪ್ರ ಆತ್ಮತತ್ತ ನನ್ನು ಯಾರೊಬ್ಬರೂ ಮಾರಿರುವದಿಲ್ಲ' ಎಂಬ ಮಂತ್ರ 
ಭಾಗವನ್ನು ಹಿಂದಿನ ವಲ್ಲಿಯಲ್ಲಿ ಒಂಬತ್ತನೆಯ ಮಂತ್ರದಲ್ಲಿರುವ ವಾಕ್ಯದಂತೆಯೇ 
ಅರ್ಥಮಾಡಿಕೊಳ್ಳಬೇಕು. ಅವಸ್ಥೆಗಳಾಗಲಿ, ಅವುಗಳಲ್ಲಿ ಕಾಣುವ ಪ್ರಪಂಚವಾಗಲಿ, 
ಜೀವರಾಗಲಿ - ಯಾರೊಬ್ಬರೂ ಈ ಬ್ರಹ್ಮವನ್ನು ಮಾರಿರುವುದಕ್ಕೆ ಆಗುವದಿಲ್ಲ 
ಏಕೆಂದರೆ ಎಲ್ಲಾ ಕಾಲವನ್ನೂ ಎಲ್ಲಾ ದೇಶವನ್ನೂ ವ್ಯಾಪಿಸಿಕೊಂಡಿರುವ ತತ್ತ್ವವಿದು. 
ಆದ್ದರಿಂದ ಅವಸ್ಥೆಗಳೂ ಅವುಗಳಲ್ಲಿರುವ ಪ್ರಪಂಚವೂ ಈ ಬ್ರಹ್ಮವನ್ನು ಬಿಟ್ಟು 
ಇರುವಂತೆಯೇ ಇಲ್ಲ ಬ್ರಹ್ಮ ಚೈತನ್ಯದಿಂದ ವ್ಯಾಪ್ಪವಾಗಿಯೆ ಅವೆಲ್ಲ 
ತೋರಿಕೊಳ್ಳುತಿರುವವು. ತೋರುವ ರೂಪದಿಂದ ಅವು ಈ ಬ್ರಹ್ಮಕ್ಕಿಂತ ಇದೇ 
ಎಂದಾಗಲಿ ಇದಕ್ಕಿಂತ ಬೇರೆಯೆಂದಾಗಲಿ, ಹೇಳುವುದಕ್ಕೆ ಬಾರದ 
ರೂಪವುಳ್ಳವುಗಳಾಗಿರುತವೆ. ಇರುವ ರೂಪದಲ್ಲಿ ಅಲ್ಲವೆ ಈ ಬ್ರಹ್ಮವೇ ಆಗಿರುತ್ತವೆ? 
ಆದ್ದರಿಂದ "ನಾನು', "ನಾನು' - ಎಂದು ಜೀವರು ಕರೆದುಕೊಳ್ಳುತ್ತಿರುವ 
ಜೀವರೂಪವೂ ಈ ಬ್ರಹ್ಮದಲ್ಲಿಯೇ ಕಲಿತವಾಗಿರುತದೆ; ಅದರ ತಿರುಳು ಈ ಬ್ರಹ್ಮವೇ 


ಕಾಠಕೋಪನ್ಯಾಸಮಂಜರಿ 2೨೧ 


ಆಗಿರುತದೆ. ಯಾವನು ನಾನು ಎಂಬ ಈ ತೋರಿಕೆಯ ರೂಪವನ್ನು ನಿಜವಾದ ತನ್ನ 
ರೂಪವೆಂದು ನಂಬಿರುವನೋ, ಅವನು ತ್ರೇತಾಯುಗದಲ್ಲಿದ್ದ ರಾವಣನಂತೆಯೂ 
ಕಲಿಯುಗದಲ್ಲಿಮೊನ್ನೆ ಮೊನ್ನೆ ಆಗಿಹೋದ ಹಿಟ್ಟರನಂತೆಯೂ ಜನರ ಮೆಚ್ಚಿಕೆಯನ್ನು 
ಎಷ್ಟು ಮಟ್ಟಿಗೆ ಪಡೆದಿದ್ದರೂ ಎಲ್ಲರನ್ನೂ ಎಷ್ಟರ ಮಟ್ಟಿಗೆ ಅಂಜಿಸುತ್ತಿದ್ದರೂ, ಕೊನೆಗೆ 
ಅವನ ಐಶ್ಚರ್ಯವೂ ಕಾಮರಾಗಬಲವೂ ಮಣ್ಣು ಮುಕ್ಕುವದರಲ್ಲಿ ಸಂಶಯವಿಲ್ಲ 
ಎಂಥ ನಾಸಿಕನಾದರೂ ಯಾವದಾದರೊಂದು ಅಪಾಯ ಸ್ಥಿತಿ ಬಂದೊದಗಿದಾಗ 
ಅಂಜಿಕೆಯಿಂದ ನಡುಗುವದು ಖಂಡಿತ. ಅದಕ್ಕೆ ಬದಲು "ತದೇವ ಶುಕ್ರಂ ತದ್ಭಷ್ಠ 
ಎಂದು ಯಮನು ಅನುಭವದ ಆಧಾರದಿಂದ ತೋರಿಸಿರುವ ಸತ್ಯ ಸ್ವರೂಪವನ್ನು 
ತಾನೆಂದು ಗಟ್ಟಿಯಾಗಿ ಮನದಟ್ಟು ಮಾಡಿಕೊಂಡರೆ ಎತಲೂ ಭಯವಿಲ್ಲ ಇದೇ 
ನಚಿಕೇತನು ಕೇಳಿದ ಆತ್ಮಸ್ತರೂಪ. 


೨೯. ಆತ್ಮನ ನಾನಾ ದುಃಖಿತ್ತವೂ ಅವಿದ್ಯಾಕಲ್ಲಿತ 


ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ 
ಪ್ರತಿರೂಪೋ ಬಭೂವ । ಏಕಸಥಾ ಸರ್ವಭೂತಾನರಾತ್ಮಾ 
ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ | ೯ ॥ 


ವಾಯುರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ 
ಪ್ರತಿರೂಪೋ ಬಭೂವ | ಏಕಸಥಾ ಸರ್ವಭೂತಾನರಾತ್ಮಾ 
ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ 11 ೧೦ ॥ 


ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಚುರ್ನ ಲಿಪ್ಯತೇ 
ಚಾಕ್ಬುಸೈರ್ಬಾಹ್ಯದೋಷೈೈ: | ಏಕಸಥಾ ಸರ್ವಭೂತಾನರಾತ್ಮಾ 
ನ ಲಿಪ್ಯತೇ ಲೋಕದುಃಖೇನ ಬಾಹ್ಯಃ 1 ೧೧ ॥ 
ಆತ್ಮನು ಎಲ್ಲರಿಗೂ ಒಬ್ಬನೇ ಇರುತ್ತಾನೆಂಬುದು ಶ್ರುತಿ ಪ್ರಮಾಣದಿಂದ 
ಸಿದ್ಧವಾಗಿರುತ್ತದೆ. ಪ್ರಮಾಣಗಳಿಗೆಲ್ಲ ಪರ್ಯವಸಾನಭೂಮಿಯಾದ ಅನುಭವ 
ಸ್ಮರೂಪವೇ ಆಗಿರುವದರಿಂದ ಆತ್ಮೈಕತ್ವವು ಮತ್ತೆಯಾವ ಹೊರಗಿನ ಪ್ರಮಾಣವನ್ನೂ 
ಬಯಸುವಂತೆಯೂ ಇರುವದಿಲ್ಲ ಆದರೂ ಭೇದಬುದ್ಧಿಯ ವಾಸನೆಯು 
ಬಲವಾಗಿರುವವರ ಅಂತಃಕರಣವನ್ನು ಬಗೆಬಗೆಯ ಕುತಾರ್ಕಿಕರು ತಮ್ಮ 
ಕುಬುದ್ಧಿಯಿಂದ ಸುಲಭವಾಗಿ ಅಲುಗಾಡಿಸಿಬಿಡಬಹುದಾಗಿದೆ. ಅಂಥ ಅಲ್ಬಬುದ್ಧಿಯ 
ಜನರಿಗೆ ಆತ್ಮನು ಒಬ್ಬನೇ ಎಂಬುದನ್ನು ಎಷ್ಟು ರೀತಿಯಿಂದ ತಿಳಿಯ ಹೇಳಿದರೂ 


ಸಿ ಆತ್ಮನ ನಾನಾತ್ಮವೂ ದುಃಖತ್ವವೂ ಅವಿದ್ಯಾಕಲ್ಲಿತ 


ಬಗೆಬಗೆಯ ಸಂಶಯಗಳು ತಲೆದೋರುವವು. ನಾವು ಈವರೆಗೆ 
ಪ್ರತಿಪಾದನೆಮಾಡಿರುವ ಉಪನಿಷದ್ವಾಗದ ಅರ್ಥವು ಇಷ್ಟರಲ್ಲಿಸೇರಿಕೊಳ್ಳುವದು ; 
ಆತ್ಮವಸ್ತುಒಂದೇ, ಅದಿತೀಯವಾಗಿರುತನೆ. ಇದನ್ನು ಅರಿತುಕೊಳ ;ಲಾರದವರು ಮತ್ತ 
ಮತ್ತ ಸಂಸಾರವನ್ನು ಪಡೆಯುತಿರುವರು. ಆದರೆ ಯಾರು ಚ ತಮ್ಮ ತಮ್ಮೊಳಗೇ 
ಇರುವ ಪ್ರ ಆತನ್ನ ಅರಿತುಕೊಳ್ಳುವರೋ ಅವರವರು ಕೂಡಲೆ ಆ ಪರಮಾತ್ಮನ 
ಸ್ವರೂಪವನ್ನೇ ಹೊಂದುವರು. ನಮ್ಮಲ್ಲಿಷ ) ಪ್ರತಿಯೊಬ್ಬನ ಸ್ವರೂಪವೂ ಇಡಿಯ ಜಗತಿ 
ನಾಕ್ಷಿಯಾಗಿರುತದೆ. ಜಗತ್ತೆಂಬುದು ನಮ್ಮ ಎಚ್ಚರದಲ್ಲಿ ಕಾಣಬರುತ್ತಿರುವ 
ದೃಶ್ಯ ರಾಶಿಯು. ಕನಸಿನಲ್ಲಿ ಅದರ ಪ್ರ ತಿಕ್ಕತಿಯೊಂದು ಆಗಾಗೆ 
ನಿರ್ಮಿತವಾಗುತ್ತಿರುವದು. ಆದರೆ ಈ ಜಗತ್ತು ಸುಷುಪ್ತಿಯಲ್ಲಿ ತನ್ನ ತೋರಿಕೆಯ 
ರೂಪವನ್ನು ಸಂಪೂರ್ಣವಾಗಿ ಒರಸಿಹಾಕಿ ಆತನಲ್ಲಿ ಒಂದಾಗಿ ಬಿಡುತದೆ. ಆದ್ದರಿಂದ 
ನಮ್ಮ ನಿಜವಾದ ಆತ್ಮನು ಸರ್ವ ಸಂಸಾರ ರಹಿತನಾದ ಪರಮಾತ್ಮನೇ ಎಂದು 
ಸ್ಪಷ್ಟವಾಗುತ್ತದೆ. 
ಆತ್ಮನೆಂಬುದು ನಮ್ಮ ನಮ್ಮ ಸ್ಪರೂಪವಾದ್ದರಿಂದ ಅದು ನಮಗೆ 
ಸೇರಿರಬೇಕೆಂಬುದು ಸ್ಪಷ್ಟವಾಗಿದೆ. ಆದರೆ ಈ ಆತ್ಮನನ್ನು ಯಾರೊಬ್ಬರೂ ತಮ್ಮವನೇ 
ಎಂದು ಸ್ವಂತವಾಗಿ ಮಾಸಲುಮಾಡಿಕೊಂಡು ಇಟ್ಟುಕೊಳ್ಳುವದಕ್ಕೆ ಬರುವದಿಲ್ಲ 
ಈತನು ಎಲ್ಲರಿಗೂ ಸೇರಿದವನಾಗಿರುತಾನೆ, ಚ. ಸಾ ಸೇರದ ಸತಂತ್ರ 
ತತ್ತ್ವವಾಗಿರುತ್ತಾನೆ. ಬ್ರಹ್ಮಾದಿಸಂಬಹರ್ಯಂತವಾಗಿರುವ ಇಡಿಯ ಜೀವರಾಶಿಗೆಲ್ಲ 
ಈತನೇ ಆತ್ಮನಾಗಿರುತಾನೆ. ಇಲ್ಲಿ ಲ ಬ್ರಹ್ಮವೆಂದರೆ ಬ್ರಹ್ಮಲೋಕಕ್ಕೆ ಅಧಿಪತಿಯಾಗಿದ್ದು 
ಜ್ಞಾನೈತ್ಚರ್ಯಧರ್ಮಾದಿಗಳು ಇನ್ನಿಲ್ಲವೆಂಬಷ್ಟು ಐರುವಾತನು. ಆತನು ಮಿಕ್ಕ 
ಟು ಒಡೆಯನು. ಈ ಜೀವರುಗಳಲಿ ) ಧರ್ಮಾಧರ್ಮತಾರತನ್ಮ ದಿಂದ 
ಅವರವರ ಯೋಗ್ಯತೆಗೆ ತಕ್ಕಂಥ ಕಾರ್ಯಕರಣಗಳು ಇರುತವೆ; ಅದಕ್ಷ ನುಗುಣವಾಗಿ 
ಅವರುಗಳಿಗೆ ಸುಖವು ಅಥವಾ ದುಃಖವು ದೊರೆಳುತ್ತಿರುತದೆ. ಇಷ್ಟೆಲ್ಲ 
ತಾರತಮ್ಯ ವಿದ್ದರೂ ಈ ಎಲ್ಲಾ ಜೀವರುಗಳಿಗೂ ಪ ಪ್ರಕೃತ ಯಮನು ಹೇಳುತ್ತಿರುವ 
BONE ಪರಮಾತೃನೊಬ್ಬನೇ ನಿಜವಾದ 'ಅತ್ಯನಾ ನಾಗಿರುತ್ತಾನೆ, ಆತನು 
ಒಬ್ಬೊಬ್ಬರಿಗೆ ಒಂದಿಷ್ಟು ಎಂದು ಮುರುಕಾಗಿ ಆತ್ಮನಾಗಿರುದ 'ದಿಲ್ಪ ಜೀವರುಗಳು 
ಅವರವರ ಉಪಾಧಿಯಿಂದ ಬೇರೆ ಬೇರೆಯಾಗಿ. ಕಾಣುತ್ತಿರಬಹುದು ; ; ಆದರೆ 
ಅವರವರ ಒಳತಿರುಳಾದ ಆತನು ಯಾವ ಉಪಾಧಿಗೂ ಗಂಟುಬಿಪುವನಲ್ಲ ಅವನಿಗೆ 
ಯಾವದೊಂದು ಉಪಾಧಿಯ ಗುಣವಾಗಲಿ CG 


ಕಾಶಕೋಪನಾ,ಸಮಂಜರಿ ೨೨8೩ 


ಸೋಂಕುವಂತಿರುವದಿಲ್ಲ ಇನ್ನೂ ಚೆನ್ನಾಗಿ ನೋಡಿದರೆ ಆತನೊಬ್ಬನೇ 
ಪರಮಾರ್ಥವಾಗಿದ್ದು ಈ ಎಲ್ಲಾ ಉಪಾಧಿಗಳಿಗಿಂತಲೂ ಹೊರಚ್ಚಾಗಿರುತಾನೆ. 

ಇಂಥ ಪರಮಾರ್ಥವನ್ನು ನಮ್ಮಗಳ ಪರಿಚ್ಛಿನ್ನಬುದ್ಧಿಯು 
ನಿಶ್ಚಯಿಸಿಕೊಳ್ಳಲಾರದು. ಏಕೆಂದರೆ ಈಗಿನ ಸ್ಥಿತಿಯಲ್ಲಿ ನಮ್ಮಗಳ ಬುದ್ಧಿಯು 
ದೇಶಕಾಲಗಳಲ್ಲಿ ಒಂದೊಂದೇ ಇರುವ ಕಾರ್ಯಕರಣನಂಘಾತಕ್ಕೆ ಕಟ್ಟುಬಿದ್ದಿರುವಂತೆ 
ತೋರುತ್ತಿರುವದು. ಅತೀಂದ್ರಿಯವಾದ ವಸ್ತುವು ಈ ದೇಶಕಾಲನಿಮಿತ್ತ 
ಪ್ರತಿಬದ್ಧವಾಗಿರುವ ಬುದ್ಧಿಗೆ ನಿಲುಕುವಂತೆಯೇ ಇರುವದಿಲ್ಲ ಆದರೂ ಈ ಬುದ್ದಿಯ 
ದಡ್ಡತನವನ್ನೇನನ್ನೋಣ ! "ನಾನು ಪರಮಾರ್ಥವನ್ನು ನನಗೆ ಗೋಚರವಾಗಿರುವ 
ದೃಷ್ಟವಸ್ತುಗಳ ಬಲದಿಂದ ತರ್ಕಿಸಿ ನಿಶ್ಚಯಿಸಿಕೊಳ್ಳಬಲ್ಲೆನು' ಎನ್ನುತಿರುವದು. 
ಅನುಭವಾನುಸಾರಿಯಾದ ತರ್ಕದಿಂದ ಅವಶ್ಯವಾಗಿ ಕ್ರಮಕ್ರಮವಾಗಿ ಆತ್ಮತತ್ತ್ವದ 
ನಿಶ್ಚಯವಾದೀತಾದರೂ ಬರಿಯ ಪುರುಷ ಬುದ್ಧಿಯಿಂದ ಊಹೆ ಮಾಡುವ ಕುತರ್ಕಕ್ಕೆ 
ಅದು ಎಂದಿಗೂ ಸಿಕ್ಕಲಾರದು. ಆದರೆ ಬೇರೆ ಬೇರೆಯ ಸಿದ್ಧಾಂತಗಳನ್ನು ಕುತರ್ಕದ 
ಬಲದಿಂದಲೇ ಏರ್ಪಡಿಸಿಕೊಂಡಿರುವ ತಾರ್ಕಿಕರು ತಮ್ಮತಮ್ಮಮತದತ್ತ ನಮ್ಮಗಳನ್ನು 
ಎಳೆದೊಯ್ಯುವದಕ್ಕೆ ಪ್ರಯತ್ರಿಸುತಿದಾರೆ. ಹೇಗೆ ನ್ಯಾಯಾಲಯಗಳಲ್ಲಿ ತಮ್ಮ 
ವಾದಕೌಶಲದಿಂದ ನಿಜವನ್ನು ಸುಳ್ಳಾಗಿಯೂ ಸುಳ್ಳನ್ನು ನಿಜವಾಗಿಯೂ ಮಾರ್ಪಡಿಸಿ 
ತೋರ್ಪಡಿಸಬಲ್ಲವಕೀಲರಂತೆ, ಈ ಸಿದ್ಧಾಂತಿಗಳು ಒಬ್ಬರೊಡನೊಬ್ಬರು ವಾದಿಸುತ್ತ 
ಸಾಧಾರಣಮತಿಗಳಾಗಿರುವವರನ್ನು ತಮ್ಮತಮ್ಮಕಕ್ಷಿಗಾರರನ್ನಾಗಿ ಮಾಡಿಕೊಳ್ಳುವದಕ್ಕೆ 
ಪ್ರಯತ್ನಿಸುತಿರುತಾರೆ. ಒಂದಾನೊಂದು ಕಾಲದಲ್ಲಿ ಮೂಗೂ ಕಣ್ಣೂ ಕನ್ನಡಕವು 
ಯಾರಿಗೆ ಸೇರಿದ್ದೆಂಬ ಬಗ್ಗೆ ಬಹಳ ಕಾದುತಿರಲು ನಾಲಗೆ ಎಂಬ ವಕೀಲನು ಒಂದು 
ದೃಷ್ಟಿಯಿಂದ ಮೂಗಿಗೂ ಇನ್ನೊಂದು ದೃಷ್ಟಿಯಿಂದ ಕಣ್ಣಿಗೂ ಅದು ಸೇರತಕ್ಕದ್ದು- 
ಎಂದು ವಾದಿಸಿತೆಂದು ಒಂದು ಕಲಿತಾಖ್ಯಾಯಿಕೆಯಿದೆ. ಅದರಂತೆಯೇ ತಾರ್ಕಿಕರು 
ನಮ್ಮ ಆತ್ಮರುಗಳು ಬೇರೆ ಬೇರೆಯೆಂಬುದನ್ನೇ ಬಗೆಬಗೆಯ ಯುಕ್ತಿಗಳಿಂದ 
ಸಾಧಿಸುತಿದಾರೆ ; ಮತ್ತೆ ಕೆಲವರು ಈ ಆತ್ಮನೆಂಬ ವಸುವೇ ಇಲ್ಲವೆಂದು ಕೂಡ 
ವಾದಿಸಿರುತ್ತಾರೆ! ಈ ಗಡಿಬಿಡಿಯಲ್ಲಿ ದಿಕ್ಕುಗಾಣದೆ ಇರುವ ಮುಮುಕ್ಷು ಜಿಜ್ಞಾಸುಗಳ 
ಉಪಯೋಗಕ್ಕಾಗಿ ಶ್ರುತಿಯು ಯಮನ ರೂಪದಿಂದ ತತ್ತ್ವವನ್ನು ನಮಗೆಲ್ಲ 
ಬೋಧಿಸುತಿದೆ. ನಚಿಕೇತನು ಇಲ್ಲಿನಿಮಿತ್ತಮಾತ್ರದಿಂದ ಶಿಷ್ಯನಾಗಿರುತಾನೆ. ತತ್ತ್ವವನ್ನು 
ಅರಿತುಕೊಂಡು ಕೃತಾರ್ಥರಾಗಬೇಕೆನ್ನುವವರೆಲ್ಲರಿಗೂ ಈ ಬೋದೆಯು 
ಅನ್ವಯಿಸುವಂತಿದೆ. 


೨.೨೪ ಆತ್ಮನ ನಾನಾತ್ಮವೂ ದುಃಖತವೂ ಅವಿದ್ಯಾಕಲಿತ 


ಆದ್ದರಿಂದ ಶ್ರುತಿಯು ಈ ತತ್ತ್ವವನ್ನು ಬೇರೆ ಬೇರೆಯ ದೃಷ್ಟಾಂತಗಳಿಂದ ನಮಗೆ 
ಮನದಟ್ಟು ಮಾಡಿಕೊಡುವದಕ್ಕೆ ಯತ್ನಿಸುತ್ತಿದೆ. ಆತ್ಮನು ಒಬ್ಬನೊ, ಅಥವಾ 
ಅನೇಕಾತ್ಮರಿರುವರೊ ? - ಎಂಬ ಪ್ರಶ್ನೆಗೆ ಅಗ್ಗಿವಾಯುಸೂರ್ಯರುಗಳ 
ದೃಷ್ಟಾಂತದಿಂದ ಇಲ್ಲಿ ಉತರವನ್ನು ಹೇಳಲಾಗಿದೆ. ಬೆಂಕಿಯನ್ನು ನೋಡಿ. ಅದು ಈ 
ಲೋತವನ್ನೆಲ್ಲ ವ್ಯಾಸಿಸಿಕೊಂಡಿರುತದೆ. ಅದು ಕಟ್ಟಿಗೆಯೇ ಮುಂತಾದ ಬಗೆಬಗೆಯ 
ಪದಾರ್ಥಗಳಲ್ಲಿ ತನ್ನ ಕಾರ್ಯವನ್ನುತೋರಿಸುತ್ತರುತ್ತದೆ. ಈ ಸಂದರ್ಭದಲ್ಲಿಬೆಂಕಿಯ 
ನಿಜವಾದ ರೂಪವು ಯಾವದು ? ಅದು ಉದ್ದವಾಗಿದೆಯೊ, ಗಿಡ್ಡವಾಗಿದೆಯೊ ? 
ವಕ್ರವಾಗಿದೆಯೊ, ಗುಂಡಗಿದೆಯೊ ? - ಎಂದು ಮುಂತಾಗಿ ಯಾರಾದರೂ 
ಪ್ರಶ್ನೆಮಾಡುವದು ಎಂಥ ಅವಿವೇಕ ! ಬೆಂಕಿಯು ಏತರಲ್ಲಿ ಪ್ರವಿಷ್ಠವಾಗಿ ಆದನ್ನು 
ಸುಡುತಿರುವದೋ ಆಯಾ ದಾಹ್ಯ ವಸುವಿನ ಆಕಾರವೇ ಉಳ್ಳದ್ದಂಬ ಭಾವನೆಯನ್ನು 
ಉಂಟುಮಾಡುತಿರುವದು. ಆದರೆ ನಿಜವಾಗಿ ಅದಕ್ಕೆ ಯಾವ ಆಕಾರವಿದೆ ? ನೆಟ್ಟಗೆ 
ಅಥವಾ ಡೊಂಕುಡೊಂಕಾಗಿ ಕಂಡ ಮಾತ್ರದಿಂದ ಅದು ಆಯಾ 
ಆಕಾರವುಳ್ಳದ್ದಾಗಿರುವದೆಂದು ಹೇಳಬಹುದೆ ? ಕೂಡದು. ಆ ಆಕಾರಗಳು 
ಬಾಹ್ಯವಸುವಿಗೇ ಸೇರಿದವಾಗಿರುತವೆ. ಅಲ್ಲವೆ? ಇದರಂತೆ ಆತ್ಮನು ಯಾವ ಯಾವ 
ಪ್ರಾಣಿಯ ಶರೀರೇಂದ್ರಿಯಗಳ ಗುಂಪನ್ನು ಹೊಕ್ಕು ಅವುಗಳ ಮೂಲಕ 
ತೋರಿಕೊಳ್ಳುತ್ತಿರುವನೋ, ಆಯಾ ಶರೀರೇಂದ್ರಿಯಗಳ ಗುಣದೋಷಗಳು 
ಅವನವೇ ಎಂಬ ಭ್ರಾಂತಿಯು ಪ್ರಾಕೃತ ದೃಷ್ಟಿಯವರಿಗೆ ಆಗುತಿರುವದು. ನಿಜವಾಗಿ 
ನೋಡಿದರೆ ಶುದ್ಧ ಚೈತನ್ಯ ಸ್ವರೂಪನಾದ ಆತ್ಮನಿಗೆ ಯಾವ ಆಕಾರವು ತಾನೆ 
ನಿಜವಾಗಿದ್ದೀತು? ಹೀಗೆ ಒಂದೊಂದು ವಸುವನ್ನುಸುಡುತಿರುವಾಗ ಬೆಂಕಿಯು ಆಯಾ 
ಪಸುವಿನ ಆಕಾರಾದಿಗಳುಳ್ಳ ದ್ಹಾಗಿ, ಇಲ್ಲಿ ಬೆಂಕಿಯು ಹೊತ್ತಿಕೊಂಡಿದೆ, ಅಲ್ಲಿ ಇನ್ನೂ 
ಹೊತ್ತಿಕೊಳ್ಳುತ್ತಾ ಇದೆ ; ಇಲ್ಲಿ ದೊಡ್ಡದಾಗಿದೆ, ಅಲ್ಲಿ ಸಣ್ಣದಾಗಿದೆ ; ಇಲ್ಲಿ 
ಹೊಗೆಯಿಂದೊಡಗೂಡಿದೆ. ಅಲ್ಲಿ ಹೊಗೆಯ ಸಂಪರ್ಕವಿಲ್ಲದೆ ಧಗಧಗಿಸುತದೆ ಇ 
ಎಂಬ ಭೇದವ್ಯ ವಹಾರಕ್ಕೆ ಕಾರಣವಾಗಿರುವದರಿಂದ ಬೆಂಕಿಯೇ ಬಗೆ 
ಬಗೆಯದಾಗಿರವರೊದು ತೋರುವ ಹಾಗೆ, ಉಪಾಧಿಯಲ್ಲಿಯೇ ನೆಟ್ಟಿದುವ ಪ್ರಾಕೃತ 
ದೃಷ್ಟಿಯವರಿಗೆ ಎಷ್ಟು ಜೀವರುಗಳ ಕಾರ್ಯಕರಣಸಂಘಾತಗಳಿರುವವೋ ಅಷ್ಟು 
ಜೀವಾತ್ಮರು ಪರಸ್ಪರವಾಗಿ ಭಿನ್ನರಾಗಿ ಬಗೆಬಗೆಯ ರೂಪಗಳುಳ್ಳ ವರಾಗಿ, ಬಗೆಬಗೆಯ 
ಕರ್ಮಗಳನ್ನು ಮಾಡಿ ಬಗೆಬಗೆಯ ಸುಖದುಃ ಖಗಳನ್ನು ಅನುಭವಿಸುತ್ತಿರುವರೆಂಬ 
'ತಾರತಮ್ಯವು ಸತ್ಯವೆಂದೇ ಹೊಳೆಯಬಹುದು. ಆದರೆ ಉಪಾಧಿಯಿಂದಾದ 
ಅಧಾ ರೋಪಿತರೂಪವನ್ನು ಲೆಕ್ಕಿಸದೆ ಬೆಂಕಿಯ ಸ ಸ್ವರೂಪವನ್ನೇ ಮನದಂದುಕೊಳ್ಳುವ 


ಕಾಶಕೋಪ ನ್ಯಾಸಮಂಜರಿ ೨೨೫ 


ತತ್ತ್ವವಿವೇಚಕರಿಗೆ ಬೆಂಕಿಗೆ ರೂಪವೆಂದರೇನು, ಗುಣವೆಂದರೇನು, 
ಕ್ರಿಯೆಯೆಂದರೇನು ? ಇವೆಲ್ಲಾ ಆಯಾ ದಾಹ್ಯಪದಾರ್ಥಗಳ ವಶದಿಂದ ಅದರಲ್ಲಿ 
ಆರೋಪಿತವಾಗಿರುವ ರೂಪಗಳೇ ಹೊರತು ಮತ್ತೆ ಬೇರೆಯಲ್ಲ - ಎಂಬ 
ನಿಶ್ಚಯವಾಗುವದಲ್ಲವೆ 

ಹೀಗೆಯೇ ಸರ್ವಭೂತಗಳೊಳಗೂ ಇರುವ ಆತ್ಮನು ಒಬ್ಬನೇ ಆಗಿರುತಾನೆ. 
ಆಯಾ ಭೂತಗಳ ಕಾರ್ಯಕರಣಸಂಘಾತಗಳ ದೃಷ್ಟಿಯಿಂದ ನೋಡಿದಾಗ 
ಧರ್ಮಾಧರ್ಮಗಳನ್ನು ಮಾಡುತ್ತಾ ಆಯಾ ಫಲಗಳನ್ನು ಹೊಂದಿ 
ಸುಖದುಃಖಗಳನ್ನನುಭವಿಸುವ ಸಂಸಾರಿಯೆಂದೇ ತೋರುತ್ತಿದ್ದರೂ ನಿಜವಾದ ತನ್ನ 
ಸ್ವರೂಪದಿಂದ ಒಬ್ಬನೇ ಆಗಿದ್ದು ಅವುಗಳಿಗೆಲ್ಲಕ್ಕಿಂತಲೂ ಹೊರಚ್ಚಾಗಿರುವವನೇ 
ಆಗಿರುತಾನೆ. ಆಯಾ ಉಪಾಧಿಯಿಂದ ಆಯಾ ರೂಪವುಳ್ಳವನು, ನಿರುಪಾಧಿಕವಾದ 
ತನ್ನ ರೂಪದಿಂದ - ಆಕಾಶವು ಎಲ್ಲವನ್ನು ವ್ಯಾಪಿಸಿಕೊಂಡಿದ್ದರೂ ಯಾವ 
ಉಪಾಧಿಗೂ ವಶವಾಗದೆ ಅವಕ್ಕಿಂತ ವಿಲಕ್ಸಣವೇ ಆಗಿರುವಂತೆ - ಯಾವ 
ವಿಕಾರವೂ ಇಲ್ಲದ ಅಸಂಸಾರಿಯೇ ಆಗಿರುತಾನೆ - ಎಂದು ನಿಶ್ಚಯಿಸಬೇಕು. 


ಹೀಗೆಯೇ ವಾಯುವಿನ ದೃಷ್ಟಾಂತವನ್ನೂ ಅರಿಯಬೇಕು. ವಾಯುವು 
ಹೇಗೆ ಶಂಖ, ಕೊಳಲು, ಹಾರ್ಮೋನಿಯಮ್‌ - ಮುಂತಾದವುಗಳ ಬೇರೆ ಬೇರೆಯ 
ರೂಪದ ರಂಧ್ರಗಳಲ್ಲಿ ಒಳಹೊಕ್ಕಾಗ ಆ ವಾದ್ಯಗಳಲ್ಲಿ ಬಗೆ ಬಗೆಯ 
ಧ್ವನಿಗಳಾಗುತಿರುವವೋ, ಆದರೆ ನಿಜವಾಗಿ ಆ ಶಬ್ದಗಳೆಂಬವು ಆಯಾ 
ಉಪಾಧಿಯ ನಿಮಿತದಿಂದ ಅದರಲ್ಲಿ ತೋರುತಿರುವವೇ ಹೊರತು ನಿಜವಾಗಿ ಅದರ 
ಸ್ವರೂಪಕ್ಕೇ ಸೇರಿರುವದಿಲ್ಲವೋ, ಅದರಂತೆಯೇ ಉಪಾಧಿಗಳಿಂದ ಆತ್ಮನ ನಾನಾ 
ರೂಪಗಳಾಗಿರುವವೆಂದೂ ಅವುಗಳಿಗಿಂತ ನಿಜವಾದ ಸ್ಮರೂಪವು ವಿಲಕ್ಷಣವೇ 
ಆಗಿರುವದೆಂದೂ ಅರಿತುಕೊಳ್ಳಬೇಕು. 


ಈಗ ಸೂರ್ಯನ ದೃಷ್ಟಾಂತ : ಸೂರ್ಯನು ಆಕಾಶದಲ್ಲಿ ಒಬ್ಬನೇ 
ಇದ್ದುಕೊಂಡು ತನ್ನಿಂದ ತಾನು ಬೆಳಗುತಿರುತಾನೆ. ಅವನು ಯಾವದೊಂದು 
ವಿಷಯಕ್ಕಾಗಿ ಬೆಳಗುತ್ತಿರುವದಿಲ್ಲ ಆದರೂ ಅವನ ಬೆಳಕಿನ ಪ್ರಭೆಯ ಕ್ಲೇತ್ರದೊಳಗೆ 
ಸಿಕ್ಕಿರುವದೆಲ್ಲವನ್ನು ಅವನು ಪ್ರಕಾಶಿಸುತಿರುತ್ತಾನೆ. ಆ ವಿಷಯಗಳು ಎಷ್ಟು 
ಬೇರೆಬೇರೆಯಾಗಿದ್ದರೂ ಅವುಗಳನ್ನೆಲ್ಲ ಒಂದೇ ಸಮನಾಗಿ ಬೆಳಗುತಿರುತಾನೆ. 
ಹೀಗೆಯೇ ಆತ್ಮನ ಚೈತನ್ಯದ ಬೆಳಕಿಗೆ ವಿಷಯವಾಗಿರುವ ಕಾರ್ಯಕರಣಗಳೆಲ್ಲವೂ 
ಆತನಿಂದಲೇ ಬೆಳಗಲ್ಪಡುತಿರುತವೆ. ಇದಲ್ಲದೆ ಸೂರ್ಯನು ಬೆಳಗುತ್ತಿರುವ ಆಯಾ 


೨.೨೬ ಆತ್ಮನ ನಾನಾತ್ತವೂ ದುಃಖತಧೂ ಅವಿದ್ಯಾಕಲಿತ 


ಉಪಾಧಿಗಳಲ್ಲಿ ಅದರದರ ಯೋಗ್ಯತೆಗೆ ತಕ್ಕಂತೆ ಸೂರ್ಯನ ಪ್ರತಿಬಿಂಬವೊಂದು 
ಕಾಣಿಸಿಕೊಳ್ಳಲೂಬಹುದು. ಅಲ್ಲವೆ? ಆ ಪ್ರತಿಬಿಂಬಗಳು ತಮತಮಗೆ 
ಆಶ್ರಯವಾಗಿರುವ ಉಪಾಧಿಗಳ ಆಕಾರಕ್ಕೂ ಕ್ರಿಯೆಗೂ ತಕ್ಕಂತೆ ಬಗೆಬಗೆಯ 
ಆಕಾರಗಳನ್ನೂ ಕ್ರಿಯೆಗಳನ್ನೂ ಅನುಕರಿಸುತಿರ ಬಹುದಾಗಿದೆ. ಬೇರೆಬೇರೆಯ 
ಜಲಾಶಯದಲ್ಲಿ ಕಾಣುತಿರುವ ಸೂರ್ಯಪ್ರತಿಬಿಂಬಗಳು ಬೇರೆ ಬೇರೆಯ 
ಆಕಾರವಾಗಿಯೂ ಚಲನೆಯುಳ್ಳವಾಗಿ ಅಥವಾ ಚಲನವರ್ಜಿತವಾಗಿಯೂ 
ಇರಬಹುದು. ಅಲ್ಲವೆ ? ಹೀಗೆಯೇ ಬಗೆಬಗೆಯ ಕಾರ್ಯಕರಣಸಂಘಾತಗಳಲ್ಲಿ 
ಕಾಣಿಸಿಕೊಳ್ಳುವ ಜೀವಾತ್ಮರೂಪದ ಪ್ರತಿಬಿಂಬವು ಆಯಾ ಸಂಘಾತಕ್ಕೆ 
ಅನುಗುಣವಾಗಿ ಬೇರೆಬೇರೆಯ ಧರ್ಮಾಧರ್ಮಗಳ ಫಲವನ್ನು ಅನುಭವಿಸುತ್ತಾ 
ಸಂಸಾರದು:ಖಗಳನ್ನನುಭವಿಸುವಂತೆಯೂ ಕಾಣಿಸುತಿರಬಹುದು. ಆದರೇನು? 
ಸೂರ್ಯನು ಬೆಳಗುತ್ತಿರುವ ಚಕ್ಷುರಿಂದ್ರಗಳಿಗೆ ಅನುಗ್ರಹವನ್ನು ಮಾಡುತಲೂ 
ಹೊರಗಿನ ವಿಷಯಗಳನ್ನು ಬೆಳಗಿ ತೋರಿಸುತಲೂ ಇದ್ದರೂ ಅವನಿಗೆ ಹೊರಗಿನ 
ಮೂತ್ರ ಪುರೀಷಾದ್ಯಶುಚಿಪದಾರ್ಥಗಳನ್ನು ಬೆಳಗಿದ್ದರಿಂದ ಆಗುವ 
ದೋಷಸಂಸರ್ಗವಾಗಲಿ ಜನರು ನೋಡಬಾರದನ್ನು ನೋಡಿದ್ದರಿಂದ ಅವರಿಗೆ 
ಆಗುವ ಪಾಪದ ಸಂಬಂಧವಾಗಲಿ ಹೇಗೆ ಅವನಿಗೆ ಅಂಟುತಿರುವದಿಲ್ಲವೋ 
ಅದರಂತೆಯೇ ಜೀವರುಗಳು ಬಗೆಬಗೆಯ ಕಾರಕಗಳನ್ನು ಉಪಯೋಗಿಸಿಕೊಂಡು 
ತಮ್ಮ ತಮ್ಮ ಇಚ್ಛಾದ್ವೇಷಾದಿಗಳಿಗೆ ಅನುಗುಣವಾಗಿ ಮಾಡುವ ಕ್ರಿಯೆಗಳಿಂದಾಗಲಿ, 
ಅವುಗಳಿಂದ ಅವರಿಗೆ ಅಂಟುತಿರುವ ಧರ್ಮಾಧರ್ಮಗಳ ಫಲದ ಸಂಸರ್ಗವಾಗಲಿ 
ಅವರೆಲ್ಲರಿಗಿಂತಲೂ ಹೊರಚ್ಚಾಗಿ, ಆಕಾಶದಲ್ಲಿ ಬೆಳಗುತ್ತಿರುವ ಸ್ವಚ್ಛನಾದ 
ಸೂರ್ಯನಂತೆ, ತನ್ನ ಚಿದ್ರೂಪಪರಮಾಕಾಶದಲ್ಲಿಬೆಳಗುತಿರುವ ಆತ್ಮನಿಗೆ ಎಂದಿಗೂ 
ಅಂಟುತಿರುವದಿಲ್ಲ ಅವನು ಎಂದೆಂದಿಗೂ ಸರ್ವಸಂಸಾರಧರ್ಮಗಳನ್ನೂ ಅವುಗಳ 
ಫಲಗಳನ್ನೂ ಮಾರಿದವನಾಗಿಯೇ ಇರುತಾನೆ. ಹೀಗೆಯೇ ಹಗ್ಗ ಕಪ್ಪೆಯಚಿಪ್ಪು 
ಮರುಭೂಮಿ, ಆಕಾಶ - ಇವುಗಳಲ್ಲಿ ಅವಿವೇಕಿಗಳಿಂದ ಅಧ್ಯಸವಾಗಿರುವ ಹಾವು 
ಬೆಳ್ಳಿ, ನೀರು, ತಲ ಮಲಿನತೆ - ಇವುಗಳು ಯಾವುವೂ ಅವಕ್ಕೆ ಹೇಗೆ ನಿಜವಾಗಿ 
ಅಂಟಿಕೊಂಡಿರುವದಿಲ್ಲವೋ ಆದರೂ ತಪ್ಪುತಿಳಿವಳಿಕೆಯ ನಿಮಿತ್ತದಿಂದ ಆ ಹಗ್ಗವೇ 
ಮುಂತಾದವುಗಳಿಗೆ ಹಾವೇ ಮುಂತಾದ ಸ್ವಭಾವವು ಅಂಟಿಕೊಂಡಿರುವಂತೆ 
ತೋರುತ್ತಿರುವದೋ ಆದರೂ ಅವು ಹೇಗೆ ಅಧ್ಯಾರೋಪದ ದೆಶೆಯಲ್ಲಿಯೂ 
ನಿಜವಾಗಿ ಹಾವೇ ಮುಂತಾದದ್ದರ ಸ್ವಭಾವಕ್ಕೆ ಹೊರಚ್ಚಾಗಿಯೇ ಇರುವವೋ 
ಅದರಂತೆಯೇ ಎಲ್ಲರಿಗೂ ಆತ್ಮನಾಗಿರುವ ಪರಮಾತ್ಮನಲ್ಲಿ ಸರಿಯಾದ 


ಕಾಶಕೋಪನ್ಯಾಸಮಂಜರಿ ೨೨೭ 


ತಿಳಿವಳಿಕೆಯಿಲ್ಲದ ಜನರು - ಹಗ್ಗದ ಹಾವೇ ಮುಂತಾದವುಗಳಂತಿರುವ - 
ಕ್ರಿಯಾಕಾರಕಫಲಾತ್ಮಕವಾದ ಸಂಸಾರಿಸ್ವಭಾವವನ್ನು ಹುಟ್ಟುಗಟ್ಟಿಕೊಂಡು ಜನ್ಮ 
ಮರಣವೇ ಮುಂತಾದ ಬಗೆ ಬಗೆಯ ಸಂಸಾರ ದುಃಖವನ್ನು ಅನುಭವಿಸುತ್ತಿದ್ದರೂ 
ಆ ಸ್ಥಿತಿಯಲ್ಲಿಯೂ ಅವರೆಲ್ಲರ ಆತ್ಮನಾಗಿರುವ ಪರಮಾತ್ಮನಿಗೆ ಆ ಯಾವ ದುಃಖವೂ 
ಅಂಟಿಕೊಂಡಿರುವದಿಲ್ಲ ಏಕೆಂದರೆ ಅವನು ದೃಷ್ಟಾಂತದ ಹಗ್ಗವೇ 
ಮುಂತಾದವುಗಳಂತೆಯೇ - ಈ ತಪ್ಪು ತಿಳಿವಳಿಕೆಯ ಅಧ್ಯಾರೋಪಕ್ಕೆ 
ಹೊರಚ್ಚಾಗಿಯೇ ತನ್ನನಿತ್ಯಶುದ್ಧಬುದಮುಕ್ತಸ್ಪಭಾವದಿಂದಲೇ ಇದುಕೊಂಡಿರುತಾನೆ. 


೩೦. ಅದ್ದಿತಶೀಯನನ್ನು ಕಂಡವರಿಗೆ ಫಲ : 
ಆತ್ಮನು ಸಪ್ರಕಾಶನು 
ಏಕೋ ವಶೀ ಸರ್ವಭೂತಾನರಾತ್ಮಾ ಏಕಂ ರೂಪಂ ಬಹುಧಾ 


ಯಃ ಕರೋತಿ | ತಮಾತ್ಮಸ್ಮಂ ಯೇತನುಪತಶ್ಯನ್ನಿ ಧೀರಾಸ್ತೇಷಾಂ 
ಸುಖಂ ಶಾಶ್ವತಂ ನೇತರೇಷಾಮ್‌ 1 ೧೨ | 


ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ 
ಯೋ ವಿದಧಾತಿ ಕಾಮಾನ್‌ | ತಮಾತ್ಮಸ್ಕಂ ಯೇತನುಪಶ್ಯಂತಿ 


ಧೀರಾಃ ತೇಷಾಂ ಶಾನ್ನಿಃ ಶಾಶ್ವತೀ ನೇತರೇಷಾಮ್‌ 11 ೧೩ 1 
ತದೇತದಿತಿ ಮನ್ಯನ್ನೇನಿರ್ದೇಶ್ಯಂ ಪರಮಂ ಸುಖಮ್‌ 
ಕಥಂ ನು ತದ್ದಿಜಾನೀಯಾಂ ಕಿಮು ಭಾತಿ ವಿಭಾತಿ ವಾ 11 ೧೪ 1 


ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ 

ವಿದ್ಯುತೋ ಭಾನ್ತಿ ಕುತೋಸ ಯಮುಗ್ನಿ! । 

ತಮೇವ ಭಾನಮನುಭಾತಿ 

ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ 1 ೧೫ ॥ 


ಹಿಂದಿನ ಮೂರು ಮಂತ್ರಗಳಲ್ಲಿ ಒಬ್ಬನೇ ಪರಮಾತ್ಮನು ಉಪಾಧಿಯಿಂದ 
ಬೇರೆಬೇರೆಯಾಗಿ ಕಾಣಬರುತಾನಾದರೂ ಆ ತೋರಿಕೆಯ ಬೇರೆ ಬೇರೆಯ 
ಆತ್ಮರುಗಳ ತಾರತಮ್ಯದಿಂದ ಅವನ ಶುದ್ಧರೂಪಕ್ಕೆ ಯಾವ ಗುಣದೋಷಗಳೂ 
ಅಂಟುವಹಾಗಿಲ್ಲ - ಎಂದು ತಿಳಿಸದಾಗಿದೆ. ಆತ್ಮನು ಉಪಾಧಿಗಳ ವಶದಿಂದ ಬೆಂಕಿ, 


೨.೨೮ ಅದ್ದಿಶೀಯನನ್ನು ಕಂಡವರಿಗೆ ಫಲ : ಆತ್ಮನು ಸ್ವಪ್ರಕಾಶನು 


ಗಾಳಿ, ಸೂರ್ಯ - ಇವರಂತೆ ಬೇರೆಬೇರೆಯ ಆಕಾರಗಳನ್ನು ತಳೆದಿರುವಂತೆ 
ತೋರಬಹುದು. ಆದರೆ ಅವನ ಮೂಲರೂಪಕ್ಕೆ ಯಾವ ಆಕಾರವೂ 
ಸೇರಿರುವುದಿಲ್ಲ; ಅವನು ಸಚ್ಚಿದಾನಂದ ಸ್ತರೂಪನೆ ಆಗಿರುತಾನೆ ಎಂದು 
ತಿಳಿಸಿಕೊಟ್ಟದ್ದಾಗಿದೆ. ಧರ್ಮಾಧರ್ವ೯ಗಳಿಗೆ ವಶರಾಗಿ ಜೀವರುಗಳು 
ಪಡೆದುಕೊಂಡಿರುವ ಸಂಕುಚಿತ ದೃಷ್ಟಿಯಿಂದ ನೋಡಿದಾಗ ತಾರತಮ ್ಯಗಳುಂಟು, 
ಅಂಥ ಅಜ್ಲರಿಗೆ ಆತ್ಮನ ವಿಷಯಕ್ಕೆ 'ಸಮವೃಷ್ಟಿಯು ದಕ್ಕಲಾರದು. ಆದರೆ ಜ್ಞಾನಿಗಳ 
ದೃಷ್ಟಿಯಿಂದ ಆ ಪರಮಾತ್ಮನು ಒಂಜೇ ರೂಪದಲ್ಲಿರುತಾನೆ. ಆದ್ದರಿಂದ ವಸ್ತುವು 
ಉಪಾಧಿ ವಶದಿಂದ ಹೇಗೆ ಹೇಗೆ ತೋರಿಕೊಂಡರೂ, ಆದರಲ್ಲಿ ) ಪರಮಾರ್ಥವಾಗಿ 
ಯಾವ ವಿಶೇಷವೂ ಆಗಿರುವದಿಲ್ಲ- ಎಂದು ತಿಳಿಸಿಕೊಡುವದೇ ಈ ದೃಷ್ಟಾಂತಗಳ 
ಉದ್ದೇಶ. 

ಆ ಪರಮಾತ್ಮನು ಸರ್ವಗತನಾಗಿ ಸ್ಪಶಂತ್ರನ ನಾಗಿಯೇ ಇರುತಾನೆ. 
ಅವಿದ್ಯೆಯಿಂದ ಕಲ್ಪಿತವಾಗಿರುವ ಉಪಾಧಿಗಳಂದ ಅವನಲ್ಲಿ ಯಾವ ಹಚ್ಚು 
ನಪ ಆಗಿರುವದಿಲ್ಲ ಆತನೆ ವಶಿಯು, ಜಗತೆ: ಲವನ್ನೂ ತನ್ನ 
ವಶದಲ್ಲಿಟ್ಟುಕೊಂಡಿರುತಾನೆ. ಬಂದಿಖಾನೆಯಲ್ಲಿರುವ ಬಂದಿಗಳು pe 
ಮೇಲುವಿಚ್ಛಾರಣೆಗೆ ನಿಯಮತನಾಗಿರುವ ಅಧಿಕಾರಿಯ ವಶದಲ್ಲಿರುವಂತೆ ಎಲ್ಲಾ 
ಚೇತನಾಚೇತನಗಳೂ ಆ ಪರಮಾತ್ಮನ ವಶದಲ್ಲಿವೆ ಎಂದೇನೂ ಅರ್ಥವಲ್ಲ ಅವನು 
ಬ್ರಹ್ನಾದಿಸಂಬಪರ್ಯಂತವಾಗಿರುವ ಸರ್ವಪ್ರಾಣಿಗಳಿಗೂ ಅಂತರಾತ್ಮನಾಗಿದ್ದು 
ಕೊಂಡು ತನ್ನ ಸಂನಿಧಿಮಾತ್ರದಿಂದ ಅವುಗಳನ್ನು ಹಿಡಿತದಲ್ಲಿಟ್ಟುಕೊಂಡಿರುತಾನೆ. 
ಚೈತನ್ಯದ ಸಂನಿಧಿಯಲ್ಲಿರುವದರಿಂದಲೇ - ಬೆಳಕಿನಲ್ಲಿದ್ದುಕೊಂಡಿರುವ ಜನರು ತಮ್ಮ 
ತಮ್ಮವ್ಯವಹಾರವನ್ನು ಮಾಡುತ್ತಿರುವಂತೆ - ಜೀವರುಗಳೆಲ್ಲರೂ ಗೊತಾದ ದೇಶಕಾಲ 
ನಿಮಿತಗಳನ್ನಾಶ್ರಯಿಸಿ ಆಯಾ ಕೆಲಸಗಳನ್ನು ಮಾಡುತ್ತಲೂ ಗೊತ್ತಾದ 
ದೇಶಕಾಲನಿಮಿತಗಳನ್ನವಲಂಬಿಸಿ ಆಯಾ ಕ್ರಿಯೆಗಳ ಫಲಗಳನ್ನು ಪಡೆಯುತಲೂ 
ಇರುತಾರೆ. ಹೀಗೆ ತನ್ನನಿತ್ಯ ಶುದ್ಧಬುದ್ದಮುಕ್ತಸಭಾವದಿಂದಲೇ ಇರುತಿದ್ದರೂ ಅವನು 
ಎಲ್ಲಾ ಜಗತನ್ನೂ ನಿಯಮಿಸುತ್ತಾ ತನ್ನ ವಶದಲ್ಲಿಟ್ಟುಕೊಂಡಿರುತ್ತಾನೆ. ಅತ್ಯಂತ 
ಮೂಡರು ಪುತ್ರಾದಿಗಳನ್ನು ತಮ್ಮ ಆತ್ಮನೆಂದು ಭ್ರಾಂತಿಪಡುವರು. ದೇಹಪ್ರಾಣಾದಿ 
ಗಳಲ್ಲಿಯೂ ಅವರಿಗೆ "ನಾನು' ಎಂಬ ಬುದ್ಧಿಯಿರುತ್ತದೆ. ಅವುಗಳು ಒಂದಕ್ಕಿಂತ ಒಂದು 
ಒಳಗೆ ಇರುವದಾದರೂ ಅವೇನೂ ಅವರ ನಿಜವಾದ ಅಂತರಾತ್ಮನಲ್ಲ ದೇಹಪ್ಪಾ ಣ 
ಮನೋಬುದ್ಧ ;ಹಂಕಾರಗಳೆಲ್ಲಕ್ಸಿಂತಲೂ ಒಳಗೆ ಇರುವ ಸರ್ವರ ಆತ್ಮನೆ ನಿಜವಾದ 
ಅಂತರಾತ ನು. 


ಕಾಕಕೋಪನಾಸಮಂಜರಿ ೨೨೯ 


ಈ ಅಂತರಾತ್ಮನು ತನ್ನ ನಿಜವಾದ ರೂಪವೊಂದನ್ನೇ ಬಹುಪ್ರಕಾರವಾಗಿ 
ಮಾಡಿಕೊಳ್ಳುತಿರುತಾನೆ. ಇದನ್ನು ಅಗ್ನಾ ದಿದ್ದಷ್ಟಾಂತಗಳಿಂದ ತಿಳಿಸಿಕೊಟ್ಟದ್ದಾಗಿದೆ. 
ಸರ್ವಭೂತಗಳಿಗೂ ಅಂತರಾತ್ಮನಾಗಿರುವ ಭಗವಂತನನ್ನು ಬಿಟ್ಟುಹೊರಗೆ ಕಾಣುವ 
ಪ್ರತಿಮಾದಿಗಳಲ್ಲಿ ಆತನನ್ನು ಹುಡಕುತಿರುವದೇ ಅಜ್ಜರ ಅಜ್ಜತ್ರವು ಎಂದು 
ಪುರಾಣದಲ್ಲಿದೆ. ಬೇರೆ ಬೇರೆಯ ಕನ್ನಡಿಗಳಲ್ಲಿ ಮಾರು ಹೊಳೆದು ತೋರುತಿರುವ 
ಶರೀರದಂತೆ ತನ್ನ ಅಚಿಂತ್ಯ ಮಹಿಮೆಯಿಂದ ಬಲು ಬಗೆಬಗೆಯಾಗಿ ತೋರುತಿರುವ 
ಈ ಆತ್ಮನು ನಿಜವಾಗಿ ನಮ್ಮ ಶರೀರದಲ್ಲಿಯೇ ಇರುತ್ತಾನೆ - ಎಂದರೆ 
ಚೈತನ್ಯರೂಪದಿಂದ ಅಭಿವ್ಯಕನಾಗುತಿರುತಾನೆ. ಪ್ರ ಆತ್ಮನು ನಿಜವಾಗಿಯೇ ನಮ್ಮ 
ಶರೀರದೊಳಗೆ ಇರುತಾನೆಂದು ಅಭಿಪ್ರಾಯವಲ್ಲ ಆಕಾಶದಂತೆ 
ಅಮೂರ್ತನಾಗಿರುವ ಈತನು ಯಾವುದೊಂದು ದೇಶದಲ್ಲಿಯಾವುದಾದರೊಂದು 
ವಸುವಿಗೆ ಅಂಟಿಕೊಂಡು ಕುಳಿತಿರುವನೆಂದು ಕಲ್ಪಿಸುವದು ಎಂದಿಗೂ 
ಸರಿಯಾಗಲಾರದು. ಈ ಶರೀರದೊಳಗಿನ ಹೃದಯದಲ್ಲಿ ಅಭಿವ್ಯಕವಾಗಿರುವ ಈ 
ಈಶ್ವರರೂಪನಾದ ಆತ್ಮನನ್ನು ಯಾರು ಹೊರಗಡೆಗೆ ಹೋಗುತ್ತಿರುವ ವೃತಿಗಳನ್ನೆಲ್ಲ 
ಹಿಂದಿರುಗಿಸಿಕೊಂಡು ಶಾಸ್ಟ್ರಾಚಾರ್ಯರ ಉಪದೇಶವನ್ನನುಸರಿಸಿ 
ಕಂಡುಕೊಳ್ಳುವರೋ, ಅವನೇ ನಾನು ಎಂದು ಅನುಭವಿಸುವರೋ, ಅಂಥ 
ಧೀರರಿಗೇ, ವಿಷೇಕಶಾಲಿಗಳಿಗೇ ಆತ್ಮಾನಂದವೆಂಬ ಶಾಶ್ವತವಾದ ಸುಖವು 
ದೊರಕುವದು ; ಮಿಕ್ಕವರಿಗೆ ಎಂದಿಗೂ ದೊರಕದು. ಈ ಅನಂದವು ಎಲ್ಲರ ಆತ್ಮನೇ 
ಆಗಿದುಕೊಂಡು ಅವಿದ್ಯಾಮಾತ್ರದಿಂದ ಮರೆಯಾಗಿರುವದರಿಂದ 
ಬಾಹ್ಯವಿಷಯಗಳಲ್ಲಿ ಆಸಕರಾಗಿರುವವರಿಗೆ ಎಂದಿಗೂ ಕಾಣಲಾರದು. 


ಇದಿಷ್ಟೂ ಒಂದು ಮಂತ್ರದ ಅಭಿಪ್ರಾಯವಾಯಿತು. ಈಗ ಎರಡನೆಯ 
ಮಂತ್ರದ ಅರ್ಥದತ್ತ ಚಿತ್ರವನ್ನು ಹೊರಳಿಸೋಣ. 

ಈ ಎರಡು ಮಂತ್ರಗಳಲ್ಲಿಯೂ "ಅನುಪಶ್ಯನಿ' ಎಂಬ ಮಾತಿನ ಅರ್ಥವು 
ಬಹಳ ಮಹತ್ತದ್ದಾಗಿರುತ್ತದೆ. ಆತ್ಮನಲ್ಲಿರುವ ಆ ಪರಮಾರ್ಥತತ್ತ್ವವನ್ನು ಕಾಣುವದು 
ಎಂದರೆ ಕಣ್ಣು ಮುಂತಾದ ಸಾಧನಗಳಿಂದ ನೋಡುವದೆಂದರ್ಥವಲ್ಲ; ತಾನೇ 
ಪ್ರಯತ್ನಮಾಡಿ ಕಂಡುಕೊಳ್ಳುವದು ಎಂದೂ ಅರ್ಥವಲ್ಲ ಪರಮಾತ್ಮನು ನಮ್ಮ 
ನಿಜವಾದ ಸ್ವರೂಪವೇ ಆದರೂ ನಮ್ಮ ಲೌಕಿಕ ದೃಷ್ಟಿಯಿಂದ ನೋಡಿದರೆ 
ಕಾಣುವದಿಲ್ಲ ಶಾಸ್ತ್ರದ ಕಣ್ಣಿನಿಂದಲೂ, ಗುರುಗಳ ಕಣ್ಣಿನಿಂದಲೂ ನೋಡಬೇಕು. 
ಆಗಲೇ ಶಾಶ್ವತವಾದ ಕಾಲಾತೀತವಾದ ಸುಖವು, ವಿಷಯೇಂದ್ರಿಯಸಂಯೋಗ 


೨೩೦ ಅದ್ದಿಶೀಯನನ್ನು ಕಂಡವರಿಗೆ ಫಲ : ಆತ್ಮನು ಸ್ವಪ್ರಕಾಶನು 


ರೂಪವಾದ ಕ್ಚುದ್ರ ಸುಖಕ್ಕಿಂತ ಬೇರೆಯಾದ ನಮ್ಮಸ್ವಭಾವವೇ ಆಗಿರುವ ಆನಂದವು, 
ಅನುಭವಕ್ಕೆ ಬರುತ್ತದೆ ಎಂದರ್ಥ. 

ಇದರಂತೆ ಶಾಶ್ವತವಾದ ಶಾಂತಿಯೂ ಈ ರೀತಿಯಲ್ಲಿ ಶಾಸ್ಟ್ರಾಚಾರ್ಯ 
ದಷಿಯಿಂದ ನೋಡಿದವರಿಗೇ ದೊರಕುವದು. ಆತ್ಮನನ್ನು ಇದ್ದಂತೆ 
ಕಂಡುಕೊಂಡವರಿಗಲ್ಲದೆ ಈ ಶಾಶತಶಾಂತಿಯು ಮಿಕ್ಕವರಿಗೆ ಎಂದಿಗೂ ದೊರೆಯದು. 
ಹೊರಗಿನ ವಸುಗಳೆಲ್ಲವೂ ಅನಿತ್ಯವೇ ಆಗಿರುತದೆ. ಅವು ಒಂದೊಂದು ಕ್ಷಣಕ್ಕೂ 
ಮಾರ್ಪಡುತಿರುವವು. ಆದ್ದರಿಂದ ನಾವು ಆತ್ಮನೆಂದು ಭ್ರಮಿಸಿರುವ ದೇಹೇಂದ್ರಿಯಗಳ 
ಗುಂಪುಗಳೂ ಕ್ಷಣಕ್ಷಣಕ್ಕೂ ವಿಕಾರವನ್ನು ಹೊಂದುತಿರುವದರಿಂದ ಅನಿತ್ಯವಾಗಿಯೇ 
ಇರುವವು. ಈ ಅನಿತ್ಯವಾದ ದೇಹೇಂದ್ರಿಯ ಸಂಘಾತಗಳನ್ನು ಅನುಸರಿಸಿ 
ಜೀವರುಗಳು ಹುಟ್ಟುತಲೂ ಸಾಯುತಲೂ ಇರುವರು. ಜೀವರು ತಮ್ಮ ಚೈತನ್ಯಾತ್ಮ 
ಸ್ವರೂಪದಿಂದ ನಿತ್ಯರೇ ಆಗಿದ್ದರೂ ಈ ಸಂಘಾತಗಳ ಅಭಿಮಾನದಿಂದ ತಾವೇ 
ಅವೆಂದು ಗಟ್ಟಿಯಾಗಿ ತಿಳಿದುಕೊಂಡುಬಿಟ್ಟಿರುವದರಿಂದ, ಅವರು ಅನಿತ್ಯರೇ 
ಆಗಿರುತಾರೆ. ಈ ಅನಿತ್ಯರಾದ ಆತ್ಮರುಗಳಲ್ಲಿ ಎಂದೆಂದಿಗೂ ನಿತ್ಯನಾಗಿ 
ಕಾಲಾತೀತನಾಗಿ ಈ ಪರಮಾತ್ಮನು ಇದ್ದುಕೊಂಡಿರುತ್ತಾನೆ. ಈ ಬ್ರಹ್ಮಾದಿಗಳ 
ರೂಪವೂ ಚೈತನ್ಯವೆಂದೇ ತೋರುತಿರುವದಾದರೂ ಅವರಲ್ಲಿ ಚಿದಾಭಾಸವೂ 
ಚೈತನ್ಯದ ಹೊಳಪೂ, ಬೆಂಕಿಯ ನಿಮಿತದಿಂದ ನೀರಿನಲ್ಲಿ ಬಿಸಿಯು ತೋರುತಿರುವಂತೆ, 
ನಿತ್ಯವಾದ ಆತ್ಮ ಚೈತನ್ಯದ ನಿಮಿತದಿಂದಲೇ ತೋರುತ್ತಿರುವದು. ಚಿದಾಭಾಸವೆಂಬ 
ಶಬ್ದದ ಅಭಿಪ್ರಾಯವನ್ನುನಾವು ಸರಿಯಾಗಿ ತಿಳಿದುಕೊಳ್ಳತಕ್ಕದ್ದಿದೆ. ನಮ್ಮ ಹೊರಗಿನ 
ಪದಾರ್ಥಗಳೆಲ್ಲವೂ ಅಚೇತನವೆಂದು ತಿಳಿದೇ ಇದೆ. ಆದರೂ ಅವು ಬೆಳಕಿನ 
ಸಹಾಯದಿಂದ ನೋಡುವ ಕಣ್ಣಿಗೆ ಹೊಳೆದು ತೋರಿಕೊಳ್ಳುತಿವೆ. ಅಲ್ಲವೆ ? 
ಅದರಂತೆ ಚಕುರಾದೀಂದ್ರಿಯಗಳು ನಮಗೆ ತೋರುವದಕ್ಕೂ ಅವಕ್ಕೆ ಒಂದಾನೊಂದು 
ಬೆಳಕು ಬೇಕು. ಆದ್ದರಿಂದ ಅವುಗಳಲ್ಲಿ ಒಂದು ಚಿದಾಭಾಸವು, ತೋರಿಕೆಯ ಚೈತನ್ಯವು 
ಇದೆ ಎಂದಾಯಿತು. ಈ ಚಕ್ಷುರಾದೀಂದ್ರಿಯಗಳ ಹೊಳಪೂ ಮನಸಿನ ಹೊಳಪಿನಿಂದ 
ಬಂದದ್ದು ಆದ್ದರಿಂದ ಅದೂ ಚಿದಾಭಾಸವೇ ; ಚೈತನ್ಯದಂತೆ ತೋರುತ್ತಿರುವ 
ಹೊಳಪೇ. ಇನ್ನುಮನಸಿನ ಹೊಳಪೊ? ಎಂದರೆ ಅದೂ ಆತ್ಮನ ಅರಿವೆಂಬ ಬೆಳಕಿನ 
ನೆರಳೇ ಹೊರತು ಅದರಲ್ಲಿ ಸ್ವಭಾವದಿಂದ ಇರತಕ್ಕದ್ದಲ್ಲ 

ಈ ಅಂತಃಕರಣಗಳೆಂಬ ಉಪಾಧಿಗಳು ಒಬ್ಬೊಬ್ಬಆತ್ಮನಿಗೆ ಒಂದೊಂದರಂತೆ 
ಅನೇಕವಾಗಿರುವವು ; ಅವುಗಳಲ್ಲಿ ಒಂದೊಂದರಲ್ಲಿಯೂ ಲೆಕ್ಕವಿಲ್ಲದಷ್ಟು 
ಅವಿದ್ಯಾಕೃತವಾದ ಕಾಮಗಳು ತುಂಬಿಕೊಂಡಿರುವವು. ಆದ್ದರಿಂದಲೇ ಜೀವರು 


ಕಾಠಕೋಪನ್ಯಾಸಮಂಜರಿ ೨೩೧ 


ಕಾಮಪ್ರಯುಕರಾಗಿ ಬಗೆಬಗೆಯ ಕರ್ಮಗಳನ್ನು ಮಾಡುತಿರುವರು. ಈ 
MU ಮಾಡುತಿರುವ ಕರ್ಮಗಳಿಗೆ ಫಲಗಳು ಅನಂತವಿಧವಾಗಿಯೂ 
ಅನಂತಸಂಖ್ಯಾ ಕವಾಗಿಯೂ. ಇರುವವೆಂದು ಹೇಳಬೇಕಾದದ್ದೇ ಇಲ್ಲವಷ್ಟೆ ೧ 
ಅವುಗಳಿಗೆಲ್ಲ BE ಅವರಿಗೆ ಹೇಗೆ ದೊರಕಬೇಕು ೧ ಅಲ್ಲಜರಾದ Cee 
ತುವು ಮಾಡುವ ಲೆಕ್ಕವಿಲ್ಲದಷ್ಟು ಕರ್ಮಗಳಾಗಲಿ, ಅವುಗಳಿಂದ ಯಾವ ಫಲಗಳು 
ಹೇಗೆ ಎಲ್ಲಿ ಯಾವಾಗ ದೊರಕಬೇಕೆಂಬ ಅರಿವಾಗಲಿ, ಹೇಗೆ ಬರಬೇಕು ? ಆದರೆ 
ಪರಮೇಶರನು ;ನು ; ಅವನ ಚಿದ್ರೂಪದ ಹೊಳಪಿಗೆ ವಿಷಯವಾಗದೆ 
ಇರುವದು ಯಾವದೊಂದೂ ಇರುವದಿಲ್ಲ; ಮತ್ತು ಆತನು ಸರ್ವಶಕನು. ಇಂಥ 
ಕರ್ಮಗಳಿಗೆ ಹೀಗೆ ಹೀಗೆ ಇಂಧಥಿಂಥ ಫಲಗಳು ಇಂಥಲ್ಲಿ ಇಂಥ ಕಾಲದಲ್ಲಿ 
ದೊರಕಬೇಕು ಎಂಬ ತಿಳಿವಳಿಕೆಯಿರುವವನಲ್ಲದೆ, ಆಯಾ ಕರ್ಮಗಳಿಗೆ ತಕ್ಕಂತೆ 
ಆಯಾ ಫಲಗಳು ದೊರಕುವ ಹಾಗೆ ಏರ್ಪಡಿಸುವ ಶಕ್ತಿಯುಳ್ಳವನೂ ಆಗಿರುತಾನೆ. 
ಆದ್ದರಿಂದ ಅವನು ಇಂಥ ಅನೇಕ ಚೇತನಜೀವರುಗಳಿಗೂ ಅವರವರ ಕರ್ಮಫಲಗಳು 
ದೊರಕುವಂತೆ ಯಾವ ಆಯಾಸವೂ ಇಲ್ಲದೆ ಏರ್ಪಡಿಸಬಲ್ಲವನಾಗಿರುತಾನೆ. 

ಇಂಥ ಪರಮಾತ್ಮನನ್ನು ಮೇಲೆ ಹೇಳಿದಂತೆ ತಮ್ಮ ಶರೀರದಲ್ಲಿಯೇ ಯಾರು 
ಶ್ರುತ್ಯಾಚಾರ್ಯರ ದೃಷ್ಟಿಯಿಂದ ಕಂಡುಕೊಳ್ಳುವರೋ ಅವರಿಗೇ ಶಾಶ್ಚತವಾದ, 
ಕಾಲಾತೀತವಾದ, ಆತ್ಮರೂಪವೇ ಆಗಿರುವ ಶಾಂತಿಯು ದೊರಕುವದು. ಆ 
ಶಾಂತಿಯಿಂದಲೇ ಅವರಿಗೆ ಅದೇ ಆತ್ಮನ ರೂಪವಾಗಿರುವ ನಿತ್ಯಸುಖವೂ 
ದೊರಕುವದು. 

ಅಮೆರಿಕದಲ್ಲಿ ಒಂದು ಬಂದಿಖಾನೆಯಿಂದ ತಪ್ಪಿಸಿಕೊಂಡುಬಂದ ಒಬ್ಬ 
ಕಳ್ಳಖೈದಿಯನ್ನು ಒಬ್ಬ ಸ್ನೇಹಿತನು 'ನೀನು ಆಗಾಗ್ಗೆ ಸೆರೆಮನೆಗಳಿಂದ ತಪ್ಪಿಸಿಕೊಂಡು 
ಬಂದಿರುತ್ತೀಯಷ್ಟೆ? ಯಾವ ಸೆರೆಮನೆಯಿಂದ ಹೊರಬೀಳುವದು ಕಷ್ಟವಾಯಿತು 7' 
ಎಂದು ಪ್ರಶ್ನೆ ಮಾಡಿದನಂತೆ. ಅದಕ್ಕೆ ಆ ಕೇಡಿಯು "ಬಾಗಿಲಿಗೆ ಬೀಗಹಾಕದೆ ಇದ್ದ 
ಸೆರೆಮನೆಯಿಂದ de ನನಗೆ ಎಲ್ಲಕ್ಕಿಂತ ಬಹಳ ಕಷ ವಾಯಿತು" 
ಎಂದನಂತೆ ! ತನ್ನನ್ನು ಸೆರೆಹಾಕಿದ್ದ ಜೈಲಿನ ಬಾಗಿಲನ್ನು ತೆರೆಯುವದಕ್ಕೆ ಅವನು 
ಕೈಯಲ್ಲಾದ ಸಾಹಸವನ್ನೆಲ್ಲ ಮಾಡಿದ್ದನು ; ಆದರೆ ಎಷ್ಟು ಬಲವಾಗಿ ಬೂ 
೫06 ಇತ್ತ ಬಾರದೆ ಬಿಗಿಯಾಗಿಯೇ ಇರುತಿತ್ತು ಕೊನೆಗೆ ಅವನು ಸೋತು, 
ಸಾಕಾಗಿ, ಳ್‌ “ಕದಕೆ  ಬೆನ್ನುತಾಗಿಸಿಕೊಂಡು ಕುಳಿತುಕೊಳ್ಳಲು ಅದು ಗಿರಕ್ಕನೆ 
ತೆರೆದುಕೊಂಡಿತು | ಆ ಬಾಗಿಲಿಗೆ ಬೀಗವನ್ನೇ ಹಾಕಿರಲಿಲ್ಲ; : ಆದರೆ ಕದವನ್ನು 
ಮುಂದಕ್ಕೆ ತಳ್ಳುವದಕ್ಕೆ ಬದಲು ಹಿಂದಕ್ಕೆ ಎಳೆದುಕೊಳ್ಳು ವದಕ್ಕೆ ಪ ಪ್ರಯತ್ನಪಟ್ಟಿದ್ದೇ ಅವನೆ 


೨೩೨ ಅದ್ದಿಶೀಯನನ್ನು ಕಂಡವರಿಗೆ ಫಲ : ಆತ್ಮನು ಸ್ವಪ್ರಕಾಶನು 


ತಪ್ಪಾಗಿತ್ತು ಏಕೆಂದರೆ ಆ ಕದವು ಮುಂದಕ್ಕೆ ತೆರೆಯುವಂತೆ ಹಾಕಿದ್ದರು; ಅದು ಒಳಕ್ಕೆ 
ಸರಿಯಿಸುವ ಬಾಗಿಲಾಗಿರಲಿಲ್ಲ, ಇದನ್ನರಿಯದೆ ಅವನು ಅಷ್ಟೊಂದು ಪೆ ಪೇಚಾಟಕ್ಕೆ 
ಸಿಕ್ಕಿಕೊಂಡಿದ್ದನು ! ಮನುಷ್ಯನು ಇಂಥದ್ದೊಂದು ಬಂಧನಾಗಾರದಲ್ಲಿ 
ಸಿಕ್ಕಿಕೊಂಡಿರುತ್ತಾನೆ. ಅವನಿಗೆ ಅದರಿಂದ ತಪ್ಪಿಸಿಕೊಳ್ಳಬೇಕೆಂಬ ಆಶೆ ಬಲವಾಗಿದೆ ; 
ಆದರೆ ಅವನ ಪ್ರಯತ್ನವು ಮಾತ್ರ ಸಫಲವಾಗಿಲ್ಲ ಏಕೆಂದರೆ ಅವನು ಇಂದ್ರಿಯಗಳೆಂಬ 
ಬಾಗಿಲುಗಳ ಕದಗಳನ್ನು ಭದ್ರವಾಗಿ ಹಾಕಿಕೊಳ್ಳುತಲೇ ಇರುತಾನೆ. ಹೊರಗಿನ 
ವಿಷಯಗಳನ್ನು ತನ್ನೊಳಗೆ ಸರಿಯಿಸಿಕೊಂಡರೆ ಸುಖಶಾಂತಿಗಳು ತನಗೆ ಸಿಕ್ಕುವವೆಂದೇ 
ಭಾವಿಸಿಕೊಂಡಿರುತಾನೆ. ಆದರೆ ಅವನ ಸುಖಶಾಂತಿಗಳು ಅವನೊಳಗೇ ಇರುತವೆ ; 
ಅವು ಹೊರಗಿನ ವಿಷಯಗಳಲ್ಲಿಲ್ಲ ಈ ವಿಷಯಗಳನ್ನೂ ಅವುಗಳ ಹಂಬಲಿಕೆಯನ್ನೂ 
ಅವನು ಹೊರದೂಡಿದ ಹೊರತು ಶಾಂತಿಸುಖಗಳ ಸುಳಿವೂ ಅವನ ಹತ್ತಿರಕ್ಕೆ 
ಬರುವಂತಿಲ್ಲ 

ಸಾಮಾನ್ಯ ಜನರಿಗೆ ಬ್ರಹ್ಮಾನಂದವೆಂಬ ಪರಮಸುಖವು ಹೇಗೆ ಸಿಕ್ಕೀತು ಟಿ 
ಎಂಬ ಬೋಟಿ ಆಗಾಗ್ಗೆ ಮನಸ್ಸಿಗೆ ಹತುವದುಂಟು. ಹೊರಗಿನ ವಿಷಯಗಳನ್ನು 
ಸಾಕಾದಷ್ಟು ಪ್ರಮಾಣದಲ್ಲಿ 'ಕೂಡಿಹಾಕಿಕೊಂಡು ಅವನ್ನು ಅನು: ಭವಿಸುವದಕ್ಕೆ 
ಪ್ರಾರಂಭಿಸಿದರೆ ತಮಗೆ ಶಾಂತಿಸುಖಗಳು ಕೈವಶವಾಗುವವು ಎಂದು ಬ 
ನಂಬಿಕೆಯಿದೆ. ಆದ್ದರಿಂದ ಬ್ರಹ್ಮಜ್ಞಾನಿಗಳು ಹೇಳುವ ಸುಖವೂ ಹಾಗೆಯೇ 
ಎಲ್ಲಿಂದಲೋ ಹೊರಗಿನಿಂದ ಬರಬೇಕೆಂಬ ಹಂಬಲಿಕೆಯಿಂದ ಅವರು "ಈ 
ಪರಮಾನಂದವು ನಮಗೆ ಹೇಗೆ ದೊರಕೀತು ?' "ಇಗೊ, ಆ ಆನಂದವನು ನಾವು 
ಅನುಭವಿಸುತಿದ್ದೇವೆ' ಎಂದು ಜ್ಞಾನಿಗಳು ಹೇಳುತ್ತಿರುವರಲ್ಪ ಅದು ಎಂಥದ್ದು ೧ 
ಹೇಗಿರಬಹುದು. 9 "ತಮಗೆ ತಿಳಿದಿರುವ ಭಕ್ಷ ಸಹೋಜ್ಯಾ ಗಳನ್ನು ಭುಂಜಿಸುವ 
ಸುಖವಾಗಲಿ, ಸಂಗೀತಶ್ರವಣಾದಿಗಳ ಸಖತಾಗಿ ಸು ಪುತಿಗೆಯೇ 
ಮುಂತಾದವುಗಳ ಸರ್ಶದ ಸುಖವಾಗಲಿ, ಸಿನೆಮಾ, ನಾಟಕ - ಮುಂತಾದವುಗಳನ್ನು 
ನೋಡಿದ್ದರಿಂದಾಗುವ ಸುಖವಾಗಲಿ, ಹೂಗಂಧ ಮುಂತಾದ ಪರಿಮಳ ವಸ್ತುಗಳನ್ನ 
ಮೂಸಿದ್ದರಿಂದಾಗುವ ಸುಖವಾಗಲಿ ಆ ಸುಖಕ್ಕೆ ಎಷ್ಟುಮಾತ್ರವೂ ಸಮನಲ್ಲ; ಆದು 
ಇಂಥದ್ದೆಂದು ಲೌಕಿಕದೃಷ್ಟಾಂತಗಳಿಂದ ಚ ನಿರ್ದೇಶ ಮಾಡಿ ತಿಳಸುವರಕ್ಕೆ 
ಆಗುವಂತಿಲ್ಲ ಎಂದು ಜ್ಞಾನಿಗಳು ಅನ್ನುತಿರುವರಲ್ಲ ಅದು ನಮಗೆ ಹ 
ತೋರಿತೊ ಇಲ್ಲವೋ | ಅದನು ನಾವು. ಹೇಗೆ ಅನುಃ ಭವಕ್ಕೆ ತಂದುಕೊಳ್ಳಬೇಕೊ | 
ಎಂದು ಈ ಪ್ರಾಕೃತ ಜನರು ಚಿಂತಿಸುತಿರುವರು. 


ಕಾಶಕೋಪನ್ನಾಸಮಂಜ ೨೩೩ 


ಮನುಷ್ಯನಿಗೆ ಸುಖದುಃಖಗಳ ವಿಷಯಕ್ಕೆ ಆರುವ ತಿಳಿವಳಿಕೆಯು 
ಸರಿಯಲ್ಲವೆಂಬುದು ಸ್ಪಲ್ಪ ಲಕ್ಷ್ಯವಿಟ್ಟು ನೋಡಿ ವಿಚಾರಮಾಡಿದ ಮಾತ್ರದಿಂದ 
ತಿಳಿಯುವಂತಿದೆ. ಅವು ನಿತ್ಯವಲ್ಲ ಸತ್ಯವೂ ಅಲ್ಲ- ಎಂಬುದು ದಿನದಿನವೂ ಅವರಿಗೆ 
ಮನಸಿಗೆ ತಾಕುತಲೇ ಇವೆ. ಹೇಗೆಂದರೆ, ಕನಸಿನಲ್ಲಿ ಕಾಣುವ ಸುಖದುಃಖಗಳು 
ಸತ್ಯವೆಂದು ನಂಬಿ ಆಗಿನ ಕಾಲಕ್ಕೆ ಎಲ್ಲರೂ ದುಃಖವನ್ನು ದೂರವಿರಿಸುವದಕ್ಕೂ 
ಸುಖವನ್ನುಸಂಪಾ ದಿಸಿಕೊಳ್ಳು ವದಕ್ಕೂ ಪ್ರಯತ್ನಪೂರ್ವಕವಾಗಿ ಹವಣಿಸುತಿರುವದು 
ಸರ್ವಾನುಭವಸಿದವಪ್ಪೆ > ಆದರೆ ಎಚ್ಚರವಾದ ಕೂಡಲೆ ಅವು ಎಲ್ಲಿಯೂ ನಿಲ್ಲದೆ 
ಮರೆಯಾಗಿ ಬಿಡುವದರಿಂದ ಅವು ಅಸತ್ಯವೇ ಎಂಬತಿಳಿವಳಿಕೆಯೂ ಯಾರೊಬ್ಬರೂ 
ಹೇಳಿಕೊಡದೆಯೇ ಜನರಿಗೆ ಉಂಟಾಗಿಬಿಟ್ಟಿದೆ. "ಈ ದಿನದ ಕನಸಿನಲ್ಲಿ 
ಸುಖವಸುಗಳನ್ನುಸಂಪಾದಿಸಿಕೊಳ್ಳಬೇಕು' ಎಂದು ಯಾವ ವಿವೇಕಿಯೂ ಎಚ್ಚರದಲ್ಲಿ 
ಸಂಕಲಿಸಿಕೊಳ್ಳುವದಿಲ್ಲ ಆದರೆ ಕನಸಿನಂತೆಯೇ ಸುಖದುಃಖಗಳನ್ನು ತನ್ನ ಕಾಲದಲ್ಲಿ 
ಹೊರತೋರಿಸುವ ಎಚ್ಚರದ ದೃಶ್ಯಗಳನ್ನು ಮಾತ್ರ ಎಲ್ಲರೂ ಸತ್ಯವೆಂದೇ 
ಭಾವಿಸುವರಲ್ಲ! ಆ ದೃಶ್ಯಗಳಾಗಲಿ, ಅವುಗಳಿಂದಾಗುವ ಸುಖದುಖಗಳಿಂದಾಗಲಿ 
ಕನಸಿನಲ್ಲಿ ಇರುವವೆ ? ಅಥವಾ ಅವನ್ನು ನಾನು ಎಚ್ಚರದ ಪ್ರಪಂಚದಲ್ಲಿ 
ಬಿಟ್ಟುಬಂದಿರುತ್ತೇನೆಂದು ಯಾವನೊಬ್ಬನಾದರೂ ಕನಸಿನಲ್ಲಿ ಅವನ್ನು 
ಪರಾಮರ್ಶಿಸಿದ್ದನೆ ? ಅಥವಾ ಹಾಗೆ ಪರಾಮರ್ಶಿಸುವದು ಸಾಧ್ಯವೆ ? ಇಲ್ಲ 
ಹೀಗಿದ್ದರೂ ಎಚ್ಚರದಲ್ಲಿ ತಮಗೆ ಆಗುವ ಸುಖವು ಶಾಶ್ವತ ಸತ್ಯವೆಂದೇ ಬಗೆಯುವ 
ಮೂಢರ ಮೂಢತ್ತಕ್ಸೇನೆನ್ನಬೇಕು ? 

ಇದೇ ಕಾಲಕ್ಕೆ ಕೆಲವು ಜನ ಮಹನೀಯರು "ನಮಗೆ ಇನ್ನೊಂದು ಬಗೆಯ 
ಸುಖವು ಅನುಭವದಲ್ಲಿದೆ. ಅದು ನಿತ್ಯಸತ್ಯವಾದದ್ದು ಅದನ್ನುನಿಮ್ಮಲ್ಲಿ ಪ್ರತಿಯೊಬ್ಬರೂ 
ನಿಮ್ಮನಿಮ್ಮಲ್ಲಿಯೇ ಕಂಡುಕೊಂಡು ನಲಿಯಬಹುದು' ಎಂದು ಸಾರುತ್ತಿದ್ದಾರೆ. ಆದರೂ 
ಅದೇನು ಮಾಯೆಯೊ, ಜನರು ಅವರ ಉಪದೇಶಕ್ಕೆ ಕಿವಿಗೊಡುತಿಲ್ಲ ಕೆಲವು 
ಮಹಾರೋಗಗಳಿಗೆ ಡಾಕ್ಟರುಗಳು ಕೊಡುವ ಔಷಧಿಗಳಿಂದ ಯಾವ ಪ್ರತೀಕಾರವೂ 
ಆಗದೆ ಇರುವಲ್ಲಿ ನರಳುತಿರುವ ರೋಗಿಗಳು ಸಾಮಾನ್ಯರು ಹೇಳುವ 
ಅನುಭವವೈದ್ಯಗಳನ್ನು ಕೂಡ ಸೇವಿಸಿ ನೋಡೋಣ !' ಎಂದು ಪ್ರಯತ್ನಿಸಿ 
ರೋಗನಿವಾರಣೆಮಾಡುಕೊಂಡದ್ದು ನಮ್ಮೆಲ್ಲರಿಗೂ ತಿಳಿದ ವಿಷಯವಾಗಿದೆ. 
ಹೀಗೆಯೇ ಸಂಸಾರವೆಂಬ ಮಹಾರೋಗದಿಂದ ನರಳುತ್ತಿರುವವರು, ಬರಿಯ 
ಬಾಹ್ಯೋಪಭೋಗಗಳಿಂದ ತಮಗೆ ದುಖನಿವಾರಣೆಯಾಗಲಿ ಸುಖಪ್ರಾಪ್ತಿಯಾಗಲಿ 
ಆಗದೆ ಇರುವಲ್ಲಿ ಮಹಾತ್ಮರಾದ ಯಷಿಗಳು ತಮ್ಮ ಅನುಭವದ ಬಲದಿಂದ 


೨೩೪ ಅದ್ವಿತೀಯನನ್ನುಕಂಡವರಿಗೆ ಫಲ : ಆತ್ಮನು ಸ್ವಪ್ರಕಾಶನು 


ಹೇಳಿರುವ ವಚನಗಳಲ್ಲಿ ಕಂಡುಬರುವ ಉಪದೇಶಗಳನ್ನೇಕೆ ಅನುಸರಿಸಿ 
ನೋಡಬಾರದು? ಆ ಮಹಾತ್ಮರೆಲ್ಲರೂ ಪರಮಸುಖವು ನಿಮ್ಮಲ್ಲಿಯೇ ಇದೆ : 
ಇದಕ್ಕಾಗಿ ಹೆಚ್ಚಿನ ಅನ್ಟೇಷಣವೇನೂ ಬೇಕಿಲ್ಲ ಹೊರಗೆ ಇಂದ್ರಿಯಗಳ ನೋಟವನ್ನು 
ಹರಿಯಿಸುವದನ್ನು ಬಿಟ್ಟು ಮನಸನ್ನು ನಿಮ್ಮೊಳಗಡೆಗೇ ತಿರುಗಿಸಿಕೊಂಡು ನೋಡಿರಿ. 
ಅದು ನಿಮ್ಮದೇ ಆಗಿರುತದೆ' - ಡೆ ಸಾರುತ್ತಿರುವರಲ್ಲ | 

ಸರಿ, ಆದರೆ ಆ ಸುಖವು ನಿಜವಾಗಿ ಕಂಡೀತೊ, ಕಾಣದಿರುವದೊ, ಯಾರು 
ಬಲ್ಲರು ? ಎಂದು ಕೆಲವು ಜನರಿಗೆ ಸಂಶಯವುಂಟಾಗಬಹುದು. ಅದಕೆ 
ಅನುಭವಿಗಳಾದ ಜ್ಞಾನಿಗಳ ಉತರವನ್ನು ಯಮನು ನಚಿಕೇತನ ನಿಮಿತದಿಂದ 
ತಿಳಿಸುತಿದ್ದಾನೆ : ಈ ಆನಂದವು ನಮ್ಮಗಳೆಲ್ಲರ ಆತ್ಮನೆ, ಸ್ವರೂಪವೇ, ಆಗಿರುತನೆ. 
ಅಷ್ಟೇ ಅಲ್ಲ; ಸ್ವಯಂಪ್ರ ಕಾಶವಾದ ವಿಜ್ಞಾನ ಸ್ವರೂಪವೂ ಆಗಿರುತದೆ. ಹೊರಗಿರುವ 
ವಸುಗಳನ್ನು ಕಾಣಬೇಕಾದರೆ ದೀಪ, red ಬೆಳೆಕು ನಕ್ಷತ್ರ ಗಳ£ ಬೆಳಕು, ಮಿಂಚಿನ 
ಬೆಳಕು ದ 'ಮುಂತಾದವುಗಳ ಸ ಸಹಾಯವು ಬೇಕು, ನಿಜ; ಸ ಆ ದೀಪವೇ 
ಮುಂತಾದವನ್ನು ನೋಡುವದಕ್ಕೆ ಮತೊಂದು ದೀಪವನ್ನಾಗಲಿ ಸೂರ್ಯಾದಿಗಳನ್ನು 
ನೋಡುವದಕ್ಕೆ ಮತೊಂದು ಸೂರ್ಯಾದಿಗಳನ್ನಾಗಲಿ ಯಾರೂ 
ಬಯಸುವುದಿಲ್ಲವಷ್ಟೆ? ಹಾಗೆಯೇ ತಾನೇ ಬೆಳಗುತ್ತಿರುವ ಚೈತನ್ಯ ಸಭೂಪನಾಗಿರುವ 
ಆತ್ಮನ ಆನಂದವು ತೋರುತಿದೆಯೊ, ಇಲ್ಲವೊ ? ಅದನ್ನು ಹೇಗೆ ನಾವು 
ಕಂಡುಕೊಳ್ಳಬೇಕು 9 ಎಂದು ಶಂಕಿಸುವುದು ಅತ್ಯಂತ ಅವಿವೇಕವಲ್ಲವೆ ? 

ಇನ್ನೂ ಸ್ವಲ್ಪಒಳಹೊಕ್ಕು ನೋಡಿದರೆ ಆತ್ಮಾನಂದವು ನಮಗೆ ತೋರೀತೊ, 
ತೋರಲಾರದೊ? - ಎಂದು ಶಂಕಿಸುವವರ ಅವಿವೇಕವು ಮತ್ತಪ್ಪುಸ್ಫುಟವಾದೀತು. 
ಹೇಗೆಂದರೆ ಹೊರಗಿನ ಸೂರ್ಯ, ಚಂದ್ರ - ಮುಂತಾದವುಗಳ ಬೆಳಕು ನಮಗೆ 
ವಸ್ತುಗಳನ್ನು ತೋರಿಸುವ ಸಾಧನೆಗಳೆಂದು ನಾವು ವ್ಯವಹಾರದಲ್ಲಿ, ಎಣಿಸಿರುವೆವಷ್ಟೆ ೧ 
ಆ ಸೂರ್ಯಾದಿಗಳೂ ಕಣ್ಣಿಲ್ಲದವರಿಗೆ ಯಾರಿಗೂ ತೋರುವಂತಿಲ್ವ ಆದ್ದರಿಂದ 
ಸೂರ್ಯಾದಿಗಳನ್ನು ಬೆಳಗಿ ತೋರಿಸುತಿರುವದು ಕಣ್ಣೇ ಎಂದಾಯಿತು. ಆ ಕಣ್ಣಿನ 
ಇಂದ್ರಿಯವು ಇದೆಯೆಂಬ ತಿಳಿವಳಿಕೆಯು ನಮಗೆ ಮನಸಿನಿಂದಲೇ ಆಗಬೇಕಲ್ಲವೆ? 
ಆದ್ದರಿಂದ ಎಲ್ಲವನ್ನೂ ನಮಗೆ ತಿಳಿಸುವದಕ್ಕೆ ವ್ಯದಹಾರದಲ್ಲಿ ಮನಸ್ಸೇ ಬೇಕಾದ 
ಜ್ಯೋತಿ ಎಂದು ನಿಶ್ಚಯವಾಗುತದೆ. ಈ ಮನಸ್ಸು ನಮಗೆ ಏತರಿಂದ ಹೇಗೆ 
ತೋರುತ್ತದೆ ?- ಎಂಬ ಪ್ರಶ್ನೆಗೆ ಏನು ಉತ್ತರವನ್ನು ಕೊಡಬೇಕು ? ಮನಸನ್ನು 
ಮಾರಿರುವ, ವಸ್ತು ಪ್ರದರ್ಶಕವಾದ ಸಾಧನಜ್ಯೋತಿಯು ನಮಗೆ ಮತೊಂದು 
ಯಾವುದೂ: ಇರುವದಿಲ್ಲ ಅದನ್ನು ನಾವೇ ನೇರಾಗಿ ಅನುಭವಿಸುತಿರುತೇವೆ. 


ಕಾಶಕೋಪನಾ ಸಮಂಜರಿ RN 


ಆದ್ದರಿಂದ ಮನಸನ್ನೂಆಮ ಆ ಮನಸ್ಸ; 
ಹೊರಗಿನ ಪ್ರಸಭಂ ನಮಗೆ ತೆ (ಹಸುರು ರುವ ಬೆಳಕು ಯಾವದು ? ಅದು 
ನಮ್ಮ ಆತ್ಮನೇ, ನ ನ ಮೃ ಸರೂಪವೇ - ಎಂಬುದಕ್ಕೆ ಯಾವ ಸಂಶಯವೂ ಇಲ್ಲ, 


ಅಲ್ಲವೆ? ಹೀಗೆ ನೋಡಿದರೆ ಈ ಆ ಆತ್ಮನ ಟ್‌ ಬೆ ಕಿನಿಂದಲೇ ನಾವು ಸೂರ್ಯ, 
ಚಂದ್ರ, ನಕ್ಷತ್ರಗಳು, ಮಿಂಚು, ದೀಪ - ಮುಂತಾದದ್ದೆಲ್ಲವನ್ನೂ ಅರಿಯುತಿದ್ದೇವೆಂದಾ 
ಯಿತಷ್ಟೆ ಹೀಗಿರುವಲ್ಲಿ En ಎಲ್ಲವನ್ನೂ: ಬೆಳಗುತ್ತಿರುವ ಆತ್ಮನನ್ನು 
ನೋಡುವದಕ್ಕೆ ಮತೊಂದು ಸಾಧನವು ಏತಕ್ಕೆ ಬೇಕು ? ಆತ್ಮನು ತೋರಿಯಾನೊ, 
ತೋರನೊ ?- ಎಂಬ ಶಂಕೆಗಾದರೂ ಅವಕಾಶವು ಎಲಿರುತದೆ ? 
ಈಗ ಇನ್ನೂ ಮು ಮುಂದಕ್ಕೆ ಎ೦ದು ಹೆಜ್ಜೆಯನ್ನಿಟ್ಟು ವಿಚಾರ ಮಾಡಬಹುದು : 
ಆತ್ಮಚೈತನ್ಯ ವೆಂಬ “ಬೆಳಕು, ಕೋಣೆಯಲ್ಲಿ ಮಿನುಗುವ ದೀಪದಂತೆ ಒಂದು 
ಮೂಲೆಯಲ್ಲಿ ಕುಳಿತಿಲ್ಲ ಅದು ದೇಶಕಾಲಗಳನ್ನೂ ಅವುಗಳ ಆಧಾರದಿಂದ 
ಕಾಣಿಸಿಕೊಳ್ಳುವ ವಸ್ತುಗಳನ್ನೂ ದ ಹೆಚ್ಚೇಕೆ ? ಆಧ್ಯಾ ತ್ಕ ಆಧಿಭೌತಿಕ, ಆಧಿ 
ದೈವಿಕವೆಂದು ವಿಂಗಡಿಸಿಕೊಂಡು ತೋರುತ್ತಿರುವ ಇಡು ಪ್ರಪ ಪಂಚವನ್ನೇ 
ವ್ಯ ಪಿಸಿಕೊಂಡಿರುವದು. ಬೆಳಕಿನಲ್ಲಿಕಾಣುವ ವಸುಗಳಲ್ಲಿನೆ ನೆಟ ಕಣ್ಣಿನವರು ಬೆಳಕನ್ನೇ 
ಯಣ ನಾವು ಸರ್ವವ್ಯಾಃ ಪಿಯಾಗಿರುವ : ಪ ಆತ್ಮ ಚಿನ್ನ ಜ್ಯೋತಿಯಲ್ಲಿ 
ಕಾಣಬರುತಿರುವ ವ್ಯಾವಹಾರಿಕವಸುಗಳಲ್ಲಿರುವ ಅಭಿನಿವೇಶದಿಂದ ಘಃ ಚೈತನ್ಯವೇ 
ಇದೆಯೊ, ಇಲ್ಲವೊ ? - ಎಂದು ಶಂಕಿಸಹತಿದೇವೆ. ನಿಜವಾಗಿ ನೋಡಿದರೆ 
ಆತ್ಮಚ್ಛೆತನ್ಯಜ್ಯೋತಿಯೊಂದೇ ಎಲ್ಲೆಲ್ಲಿಯೂ ಇರತಕ್ಕದ್ದು ಅದನ್ನೇ ನಾವು 
ವಿಚಿತ್ರವಾಗಿರುವ ಪ್ರಪಂಚವೆಂದು ವ್ಯವಹರಿಸುತಿದ್ದೇವೆ ಎಂದು ಒಪ್ಪಬೇಕಾಗುವದು. 
ಅಲ್ಲವೆ ? 
ಹೀಗೆ ಏಕಮೇವಾದ್ವಿಶೀಯವಾಗಿ - ತಾನೇತಾನಾಗಿ, ತನ್ನಲ್ಲಿ ತಾನು - 
WC eb ನಿರ್ವಿಕಾರವಾಗಿರುವ ಈ ನಿತ್ಯ ಚೈತನ್ಯ ವೇ ನಮ್ಮ ಸ್ಟ] ಸರೂಪವೆಂಬ 
ಅನುಭವದ್ರ ನಮಗೆ ಆದರೆ ಅಕೂಡಲೆ ವಿಷಯಗಳ ಹಂಗಿಲ್ಲದ ಆನಂದ ಸ್ವರೂಪವೇ 
ಅದೆಂದು ಸುಸಷವಾಗುತದೆ. ಏಕೆಂದರೆ ಅದಕ್ಕೆ ಯಾವ ಈತಿಬಾಧೆಗಳೂ 
ಇರುವಹಾಗಿಲ್ಲ ಆದೇ ನಮ್ಮ ಸ್ವರೂಪವೆಂಬ ಅನುಭವರೂಪವಾದ ತಿಳಿವಳಿಕೆಯು. 
ಅದು ತನ್ನ ಸರೂಪದಿಂದಲೇ ನಿತ್ಯತ್ತಪ್ಪನಾದ ಪರಮಾನಂದವಾಗಿರುತದೆ. ಆದ್ದರಿಂದ 
ಅದಕ್ಕೆ ಮತೊಂದರ ಸಂಪರ್ಕದಿಂದ ಸುಖವನ್ನು ತಂದುಕೊಳ್ಳ ಬೇಕೆಂದು 
ಬಯಸುವದು. ಜೇನುತುಪ್ಪ ಸಕ್ಕ ರೆ ದ ನು ಗಳಿಗೆ 
ಮಾಧುರ್ಯವನ್ನು ಮತೊಂದು ವಸ್ತುವಿನಿಂದ ತಂದುಕೊಳ್ಳಬೇಕೆಂಬ ಹುಚ್ಚು 


೨೩೬ ಬ್ರಹ್ಮವನ್ನುಗುರುತಿಸುವುದಕ್ಕೆ ಉಪಾಯ 


[el 


ಯತ್ನದಂತೆಯೇ ಸರಿ - ಎಂದು ಸಿದ್ಧವಾಯಿತು. ಈ ಕಾರಣದಿಂದಲೇ "ಆನಂದವು 
ಹೃವು', "ಸ ಸರ್ವವನ್ನೂ ತಂದೊದಗಿಸುವ ಮೂಲಸ್ಥಾನವು, ವಿಜ್ಞಾ ವೂ ಆನಂದವೂ 


ಆಗಿರುವುದು ಬ್ರಹ್ಮವು". ಎಂದು ಶ್ರುತಿಗಳು ಮೊಳಗುತಿರುವವು. 


a 
ತು 
ತ್ರ 


೩೧. ಬ್ರಹ್ಮವನ್ನುಗುರುತಿಸುವುದಕ್ಕೆ ಉಪಾಯ 


ಊರ್ಧ್ವಮೂಲೋಕವಾಕ್‌ ಶಾಖ ಏಷೋಶ್ವತ್ಯಃ ಸನಾತನಃ | 
ತದೇವ ಶುಕ್ರಂ ತದ್ಬೃಹ್ಮ ತದೇವಾಮೃತಮುಚ್ಛತೇ | ತಸ್ಮಿನ್‌ 
ಲ್ಲೋಕಾಃ ಶ್ರಿತಾಃ ಸರ್ವೇ ತದು ನಾತ್ಯೇತಿ ಕಶ್ಚನ | ಏತದ್ವೈತತ್‌ ॥।0/॥| 


ಯದಿದಂ ಕಿಂ ಚ ಜಗತ್ಸರ್ವಂ ಪ್ರಾಣ ಏಜತಿ ನಿಃ ಸ್ಪೃತಮ್‌ | 
ಮಹದ್ಭಯಂ ವಜ್ರಮುದ್ಯತಂ ಯ 


ಏತದ್ದಿದುರಮೃತಾಸ್ಟೇ ಭವನಿ 11೨[| 
ಭಯಾದಸ್ಯಾಗ್ನಿಸಪತಿ ಭಯಾತಪತಿ ಸೂರ್ಯಃ | 
ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ 11೩ 


ಕಠೋಪನಿಷತಿನಲ್ಲಿಕೊನೆಯದಾದ ಆರನೆಯ ವಲ್ಲಿಯು ಪ್ರಾರಂಭವಾಗಿದೆ. 
ಅಧ್ಯಯನಕ್ರಮದಿಂದ ಐದು ವಲ್ಸಿಗಳನ್ನು ಹೇಳಿ ಮುಗಿಸಿದ್ದಾಯಿತಾದರೂ ಈ 
ಮಂತ್ರಗಳಿಗೂ ಹಿಂದಿನ ಮಂತ್ರಗಳಿಗೂ ಒಂದು ಸಂಬಂಧವಿದೆ. ಹಿಂದಿನ ವಲ್ಲಿಯಲ್ಲಿ 
ಯಮನು ನಚಿಕೇತನಿಗೆ "ಗುಹ್ಯವಾದ ಸನಾತನಬ್ರಹ್ಮವನ್ನು ಹೇಳುತ್ತೇನೆ' (೫-೬) 
ಎಂದು ಪ್ರಾರಂಭಿಸಿ ಆ ಆತ್ಮರೂಪವಾದ ಬ್ರಹ್ಮವನ್ನು ಅರಿತುಕೊಳ್ಳ ದಿದ್ದರೆ ಮನುಷ್ಯಜನ್ಮ 
ಮೊದಲಾಗಿ ಸ್ಥಾವರಜನ್ಮದವರೆಗಿನ ನಾನಾಜನ್ಮಗಳನ್ನು ಅವರವರ ಕರ್ಮಜ್ಞಾನಗ! 
ಅನುಗುಣವಾಗಿ ಹೊಂದುತ್ತಾರೆ ಎಂದು ಹೇಳಲಾಗಿ ಆ ಗುಹ್ಯಬ್ರಹ್ಮವನ್ನು ಅರಿತು 
ಕೊಳ್ಳುವದಕ್ಕೆ ಸ್ವಸ್ಟವೃ್ತಿಯನ್ನು ಉದಾಹರಿಸಿ ಅಲ್ಲಿ ಬಗೆಬಗೆಯ ಕಾಮಗಳು 
ವಾಸನೆಯಿಂದ ನಿರ್ಮಿತವಾಗಿದ್ದರೂ ಅವುಗಳೆಲ್ಲಕ್ಕೂ ; ಸಾಕ್ಷಿಯಾಗಿ ಪರಿಶುದ್ಧವಾದ 
ಬ್ರಹ್ಮವಿರುತದೆ. ಆ ಪ್ರತ್ಯಗಾತ್ಮ ರೂಪವಾದ ತತ್ತ್ವವೇ ಶುದ್ಧವಾದ ಗುಹ್ಯಬ್ರಹ್ಮವು. 
ಅದನ್ನೇ ಎಲ್ಲಾ ಲೋಕಗಳೂ ಅಶ್ರಯಿಸಿಕೊಂಡಿರುತವೆ ಎಂದು (೫-೮) 
ಹೇಳಲಾಗಿತ್ತು ಈ ಮಂತ್ರಗಳಲ್ಲಿಅದೇ ಬ್ರಹ್ಮವನ್ನುಪ್ರಕಾರಾಂತರದಿಂದ ಹೇಳಿರುತದೆ. 

ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಆತ್ಮನಂತೆ ಸ್ಪತಃಸಿದ್ಧವಾಗಿರುವ 
ಸ್ಪಪ್ರಕಾಶವಾದ.ವಸ್ತುಮತೊಂದಿಲ್ಲ ಆದರೂ ಜನರಿಗೆ ಆಶ್ಮನೆಂಬುದು ಯಾವದೆಂಬ 


ಕಾಶಕೋಪನಾ,ಸಮಂಜ೦ಛ೦ ಇಗ 


ವಿಷಯಕ್ಕೆ ಸಂಶಯವು ಬಂದಿ ರುವಷ್ಟುವ ಮತ್ತೆ ಏತರ ವಿಷಯಕ್ಕೂ ಬಂದಿರುವದಿಲ್ಲ 
ದೇಹಾದಿಸಂಘಾತವನ್ನು ಆತ್ಮನಲ್ಲವೆಂದು ಶ್ರುತ್ಕಾಚಾರ್ಯರು ಎಷ್ಟೆಷ್ಟು ಬಿಡಿಸಿ 
ಹೇಳಿದರೂ ಅದರ ತತ್ತ್ವವು ಗೊತಾಗುವದಿಲ್ಲ! | ನಾನಲ್ಲದನ್ನು ತಳ್ಳಹಾಕಿದರೆ 
ಯಾವುದು ಉಳಿಯುವದೋ ಅದೇ ನಮ್ಮಸ್ವರೂಪವಾಗಿದೆ. ಆದರೆ ಅದರಲ್ಲಿನಾನು 
ಎಂದು ತೋರುತಿರುವದೂ ಉಪಾಧಿಯಿಂದಲೇ; ಆದರಿಂದ ನಾನು ಎಂಬುದಕ್ಕೆ 

ಸಾಕ್ಲಿಯಾಗಿರುವ 7ದನೆ ೀ ಆತ್ಮನೆ ೦ದು ಅರಿತುಕೊಳ್ಳಬೇಕು. ಘೂ ಸರ್ವಸಾಕ್ಷಿ 
ಸ್ವರೂಪವಾಗಿರುವ ಪರಮಾತೃನೇ ಬ್ರಹ್ಮವು. ಅದನ್ನು ಅರಿತುಕೊಳ್ಳುವದಕ್ಕೆ ಈ 
ಮಂತ್ರದಲ್ಲಿ ಒಂದು ಸಾಧನವನ್ನು ಹೇಳಿರುತ್ತದೆ. ಬ್ರಹ್ಮವೇ ಎಲ್ಲಕ್ಕೂ ಮೂಲವು; 
ಮರದ ಬೇರನ್ನು ಅದರ ಬುಡದಿಂದ ಗೊತ್ತು ಮಾಡಿಕೊಳ್ಳುವಂತೆ ಗತ್ತೆಲ್ಲವನ್ನೂ 
ಒಂದು ವಕ್ಷವೆಂದು ಕಲ್ಪಿಸಿ ಅದರ ಮೂಲವಾದ ಬ್ರಹ್ಮವನ್ನು ಕಂಡುಹಿಡಿಯುವ 
ಉಪಾಯವನ್ನು ತೋರಿಸಿರುತದೆ. 

ಇಲ್ಲಿ ಜಗತ್ತನ್ನು ಅಶ್ಪಕ್ಕೆ ಹೋಲಿಸಿರುವದನ್ನು ನೋಡಬೇಕು. ನಮ್ಮದೇಶದಲ್ಲಿ 
ಪುರಾತನಕಾಲದಿಂದಲೂ ಅಶ್ವತ್ಥವನ್ನು ಪೂಜ್ಯವಸುವೆಂದು ಭಾವಿಸಿಕೊಂಡು 
ಬಂದಿದಾರೆ. ಬುದ್ಧನಿಗೆ ಬೋಧಿ - ಪರಮಾರ್ಥದ ಅರಿವು - ಈ ಮರದ ಕೆಳಗೆ 
ಧ್ಯಾನಮಾಡುತಿದ್ದಾಗ ಆಯಿತಂತೆ. ಗೀತೆಯಲ್ಲಿ ಅಶ್ವತ್ಥವು ಭಗವಂತನ ವಿಭೂತಿ ಎಂದು 
ಹೇಳಿರುವದನ್ನು ನೆನಪಿಸಿಕೊಳ್ಳಬಹುದು. ಪ್ರಕೃತದಲ್ಲಿ ಸಂಸಾರವನ್ನು ಅಶ್ವತ್ಥವೆಂದು 
ರೂಪಕದಿಂದ ಕರೆದು ಅದರ ಮೂಲವನ್ನು - ಅದರ ಪರಮಾರ್ಥವನ್ನು - 
ಬ್ರಹ್ಮವೆಂದು ತಿಳಿಸಿಕೊಡುವದಕ್ಕೆ ಹೊರಟಿರುತ್ತದೆ. ಶಾಂಕರಭಾಷ್ಯದಲ್ಲಿ ವ್ಷದ ವರ್ಣನೆ 
ಹೀಗಿದೆ: 

ಆ ವಿಷ್ಣುವಿನ ಪರಮಪದವೆಂದು ಹಿಂದೆ (೩-೬) ಹೇಳಿತಲ್ಲ ಆ 
ವಾಸುದೇವನೆಂಬ ಪರತತ್ತ್ವವೇ ಈ ಅವ್ಯಕ್ತಾದಿಸ್ಥಾವರಾಂತವಾಗಿ ತೋರಿಕೊಂಡಿರುವ 
ವಕ್ಷ ಮೇಲುಗಡಯ ಬೇರು. ಮರಕ್ಕೆ ಸಾಮಾನ್ಯವಾಗಿ ಕೆಳಗಡೆ ಬೇರು ಇರುತ್ತದೆ 
ಯಲ್ಲವೆ ? ಈ ಮರಕ್ಕೆ ಮೇಲುಗಡೆಯಲ್ಲಿ ಬೇರು ಇದೆ. ಎಂದರೆ, ಈ ಸಂಸಾರವನ್ನು 
ಮುಟ್ಟದೆ ಇದಕ್ಕೆ ಕಾರಣವಾಗಿ ಆ ವಿಷ್ಣುವಿನ ಪರಮಪದವೆಂಬ ಕಾರಣವು ಇದ್ದು 
ಕೊಂಡಿರುತ್ತದೆ. ಎಡೆಬಿಡದೆ ಆಗುತ್ತಿರುವ ಹುಟ್ಟು ಮುಪ್ಪು ಸಾವು ಶೋಕ - 
ಮುಂತಾದ ಅನೇಕ ಅನರ್ಥಗಳು ಇದರಲ್ಲಿರುವವು. ಒಂದೊಂದು ಕ್ಷಣಕ್ಕೂ ಇದು 
ಮಾರ್ಪಡುತಲೇ ಇರುವದು. ಮಾಯೆ, ಬಿಸಿಲುಕುದುರೆಯ ನೀರು, ಆಕಾಶದಲ್ಲಿ 
ತಟ್ಟನೆ ಕಾಣಿಸಿಕೊಳ್ಳುವ ಗಂಧರ್ವನಗರ - ಮುಂತಾದವುಗಳಂತೆ ತೋರಿಹಾರುವ 
ಸ್ವರೂಪವುಳ್ಳದ್ದಾದರಿಂದಲೂ ಮರದಂತೆ ಕೊನೆಯಲ್ಲಿ ಇಲ್ಲವಾಗುವದರಿಂದಲೂ 


೨೩೮ ಬ್ರಹ್ಮವನ್ನುಗುರುತಿಸುವುದಕ್ಕೆ ಉಪಾಯ 
ಇದು ವಕ್ಷವೆನಿಸಿರುವದು. ಇದು ಬಾಳೆಯ ಕಂಬದಂತೆ ಸಾರಹೀನವಾಗಿರುತದೆ. 
ನೂರಾರು ಪಾಷಂಡಮತದವರು ಇದನ್ನು ಬಗೆಬಗೆಯಾಗಿ ವಿಕಲ್ಪಿಸುತಿರುವರು, 
ತತ್ತ ಜಿಜ್ಞಾಸುಗಳಿಗೆ ಇದು ಇಂಥದ್ದು ಎಂದು ಇದರ ತತ್ತ ನನ್ನು 
ಗೊತ್ತುಪಡಿಸಿಕೊಳ್ಳುವದು ಕಷ್ಟವಾಗಿರುತ್ತದೆ : ಆದರೂ ವೇದಾಂತದಲ್ಲಿ ಎಣ 
ಸಾರವು ಬ್ರಹ್ಮವೇ ಎಂದು ನಿಶ್ಚಯಿಸಲಾಗಿರುತ್ತದೆ. ಇದು ಅವಿದ್ಯೆ ಕಾಮ. ಕರ್ಮ 
ಎಂಬ ಬೀಜದಿಂದ ಹುಟ್ಟಿರುವದು. ವಿಜ್ಞಾನಶಕ್ತಿ, ಕ್ರಿಯಾರಕಿ - ಎಂಬ ಎರಡು 
ಶಕಿಗಳಿಂದೊಡಗೂಡಿ ತೋರಿಕೊಳ್ಳುತಿರುವ ಹಿರಣ್ಯಗರ್ಭನೇ ಈ ಮರದ ಮೊಳಕ್ಕೆ 
ಎಲ್ಲಾ ಪ್ರಾಣಿಗಳ ಲಿಂಗಶರೀರಗಳೆಂಬುದೇ ಇದಕ್ಕೆ ಬುಡ. ಅವರವರ ತನ್ನೆ ಎಂಬ 
ನೀರನ್ನೆರೆದದ್ದರಿಂದ ಬೆಳೆದುಕೊಂಡು ಬಹಳವಾಗಿ ಊದಿಕೊಂಡು ಜಟಿಲವಾಗಿ 
ನಿಂತಿರುವ ಇದರ ಬೇರುಗಳು. ಸಪ್ತ ಲೋಕಗಳಲ್ಲಿರುವ ಬ್ರಹ್ಮನೇ ಮುಂತಾದ 
ಭೂತಗಳೆಂಬ ಪಕ್ಷಿಗಳು ಇದರಲ್ಲಿ "ಗೂಡು ಕಟ್ಟಿಕೊಂಡಿರುತವೆ. ಪ್ರಾಣಿಗಳ 
ಸುಖದುಃಖಗಳಿಂದುಂಟಾದ ಹರ್ಷಶೋಕಗಳಿಂದಾಗಿರುವ ನೃತ್ಯ, ಗೀತ, ವಾದ್ಯ 
ಆಟ, ಒಲೆದಾಟ, ನಗೆ, ಕೂಗು, ಅಳು, ಹಾಹಾ! ಬಿಡುಬಿಡು!- ರು ತ 
ಶಬ್ದಗಳು ಸೇರಿ ಗದ್ದಲವಾಗಿರುವ ಕೋಲಾಹಲವುಳ್ಳದ್ದು ಇದು. ವೆ ವೇದಾಂತದಲ್ಲಿ 
ಹೇಳಿರುವ ಬ್ರಹ್ಮಾತ್ಮದರ್ಶನ, ಅಸಂಗಶಸ್ತ್ರ- ಇವುಗಳಿಂದ ನಾಶವಾಗುವ ಈ 
ಸಂಸಾರವೆಂಬ ಅಶ್ವತವಕ್ಷವು, ಅರಳೀಮರದಂತೆ ಕಾಮಕರ್ಮಗಳೆಂಬ ಗಾಳಿಗಳ 
ಹೊಡೆತದಿಂದ ಅಲುಗಾಡುತಿ ರುವ ಎಲೆಗಳುಳ್ಳ ದ್ದು. ಸರ್ಗ, ನರಕ, 
ತಿರ್ಯಗ್ಗಂತುಗಳುು, ಪ್ರೇತ - ಮುಂತಾದ ಅನೇಕ ಶಾಖೆಗಳು ಇದರ ಕೆಳಗಡೆಗೆ 
ಹಬ್ಬಿರುವವು. ಈ ವೃಕ್ಷವು ಸನಾತನವಾದದ್ದು, ಅನಾದಿಕಾಲದಿಂದಲೂ 
ಬೆಳೆದುಕೊಂಡುಬಂದಿದೆ. 
ಇದರ ಮೂಲವಿದೆಯಲ್ಲ ಊರ್ಧ್ವಮೂಲವೆಂದು ಹೇಳಿರುವ ಅದೇ 
ಶುಕ್ರ ವಾದದ್ದು ಶುದ್ಧವಾದದ್ದು ;  ನಗನಿಗಿಯುತ್ತರುವ ಚೈತನ್ಯಾ ತ್ಥಕ ಬೆಳಕಿನಿಂದ 
ಕೂಡಿದ್ದು, ಅದೇ ಬ್ರಹ್ಮವು, ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಇದೇ ಅಮೃತವು, 
ನಿನಾಶವಿಲ್ಲದ ಸ್ಪಭಾವದ ತತ್ತ ನ, "ಕಂದರ ಇದೊಂದೇ 'ಪರಮಾರ್ಥಸತ್ಯವು 
ಮಿಕ ದೈಲ್ಲವೂ ಶುಕ್ತಿರಜತಾದಿಗಳಂತೆ ಬರಿಯ ಶು ಬುದ್ಧಿಗಮ್ಮ ಖ್ಯವಾಗಿರುತದೆ ; 
ಕಪ್ಟೆಯಚಿಪು ಒಂದೇ ನಿಜವಾಗಿದ್ದರೂ ಅದರಲ್ಲಿ : ಬೆಳ್ಳಿ ಎಂಬ ಶಬ್ದಬುದ್ಧಿಗಳೂ 
ಭ್ರಾಂತಿಯಿಂದುಂಟಾಗುವಂತೆ ಈ ಬ್ರಹ್ಮದಲ್ಲಿ 1 ಬ ಶಬ್ರಬುದ್ಧಿಗಳು 
ಉಂಟಾಗಿರುವವು. ಗಂಧರ್ವನಗರವಂತೆಯೂ ಬಿಸಿಲುಕುದುರೆಯ ನೀರಿನಂತೆಯೂ 
ಐಂದ್ರಜಾಲಿಕನು ತೋರಿಸುವ ಮಾಯೆಯಂತೆಯೂ ಆ ಲೋಕಗಳು ಈ ಬೃಹ್ಮವೇಬ 


ಕಾಠಕೂರಮಿಬಲ್ಯಸಳ ಎ 


ಪರಮಾರ್ಥವನ್ನು ಕಾಣದೆ ಇರುವಾಗಲೇ ತೋರಿಕೊಳ್ಳುತ್ತಿರುವವು. ಅವು 
ಹುಟ್ಟುವಾಗ, ತೋರಿಕೊಳ್ಳುವಾಗ ಮೈಗರೆಯುವಾಗ - ಎಲ್ಲ ಅವಸೆಗಳಲ್ಲಿಯೂ 
ಈ ಬ್ರಹ್ಮವನ್ನೇ ಆಶ್ರಯಿಸಿಕೊಂಡೆೇಃ ತೋರುತಿರುವವು. ಬ್ರಹ್ಮವೇ ಯಾವಾಗಲೂ 
ಅವುಗಳ ಜೀವಾಳ; ಆ ಬ್ರಹ್ಮವನ್ನು ಬಿಟ್ಟುಯಾವದೊಂದೂ ಆಚೆಗೆ ಹೋಗುವಂತಿಲ್ಲ 
ಮಣ್ಣನ್ನು ಬಿಟ್ಟು ಗಡಿಗೆಯೇ ಮುಂತಾದ ಕಾರ್ಯವು ಒಂದಿಷ್ಟಾದರೂ 
ಕದಲಬಲ್ಲದೇನು ? ಇಲ್ಲ ಅದರಂತೆಯೇ ಈ ಲೋಕಗಳೆಲ್ಲವೂ ಬ್ರಹ್ಮದಲ್ಲಿ 
ಅವಿದ್ಯಾಕಲ್ಪಿತವಾಗಿ ತೋರಿಕೊಳ್ಳುತ್ತಿರುವ ಕಾರ್ಯವಾಗಿರುವದರಿಂದ ಕಾರಣವಾದ 
ಈ ಬ್ರಹ್ಮವನ್ನು ಬಿಟ್ಟು ಸ್ಲಲವೂ ಕದಲಲಾರವು. ಇಲ್ಲಿ ಒಂದನೆಯ ಮಂತ್ರದ 
ಸಾರವೇನೆಂದರೆ ಪ್ರಪಂಚವನ್ನು ಅಶ್ವತ್ರಕ್ಕೆ ಹೋಲಿಸಿರುವದರಿಂದ ಆ ಮರದಂತೆಯೇ 
ಭದ್ರವಾಗಿ ತೋರುತಿದರೂ ಇದು ಬರಿಯ ತೋರಿಕೆ ಮಾತ್ರ. ಇದು ಎಂದಿಗೂ 
ನಾಶವಾಗುವದಿಲ್ಲವೆಂದು ಈಗ ತೋರುತ್ತಿದ್ದರೂ ಕನಸಿನ ಪ್ರಪಂಚವು ಆಗಿನ ಕಾಲಕ್ಕೆ 
ಸತ್ಯಪ್ರಪಂಚವೇ ಎಂದೂ ಅದು ಅನಾದಿಕಾಲದಿಂದ ಹಾಗೆಯೇ 
ಇದ್ದುಕೊಂಡಿರುವದೆಂದೂ ಕನಸುಕಾಣುವವರು ಬಗೆಯುತಿರುವಂತೆ ವಸ್ತು ತತ್ತ್ವವನ್ನು 
ತಿಳಿಯದವರಿಗೆ ತಾನೇ ಸತ್ಯವೆಂದು ತೋರುತ್ತಾ ಮೆರೆಯುತಿರುವದು. ಇದರಲ್ಲಿ 
ತೋರುವ ಸತ್ಯವು ನಿಜವಾಗಿ ಬ್ರಹ್ಮಕ್ಟೇ ಸೇರಿದ್ದು ಗಾಜಿನ ಹಿಂದೆ ಇರುವ ತಗಡಿನ 
ಬಣ್ಣವು ಗಾಜಿನಲ್ಲಿಯೂ ತೋರುವಂತೆ, ಈ ಪ್ರಪಂಚವು ತನಗೆ ಆಧಾರವಾಗಿರುವ 
ಬ್ರಹ್ಮದ ನಿಮಿತ್ತದಿಂದ ತಾನೂ ಸತ್ಯವಾಗಿ ತೋರುತ್ತಿರುದದು. ಆಶ್ಪತ್ರವಕ್ರದ ಬೇರಿನಂತೆ 
ಪ್ರಪಂಚದ ಮೂಲವು ಬ್ರಹ್ಮಎಂಬ ದೃಷ್ಟಾಂತದಿಂದ ಬೇರೂ ಮರವೂ ದೃಷ್ಟಾಂತದಲ್ಲಿ 
ಸತ್ಯವಾಗಿರುವಂತೆ ಇಲ್ಲಿಯೂ ಪ್ರಪಂಚದ ಮೂಲದಂತೆ ಪ್ರಪಂಚವೂ 
ಸತ್ಯವಾಗಿರುವದೆಂದು ಭ್ರಮಿಸಬಾರದು. ಮರುಭೂಮಿಯಲ್ಲಿ ಕಾಣುವ 
ಬಿಸಿಲುಕುದುರೆಯ ನೀರು ವಿಶಾಲವಾದ ಸರೋವರದಂತ ಕಾಣುತಿರುವಾಗ ಅದರಲ್ಲಿ 
ಮರಗಳ ನೆರಳೂ ಕಾಣಿಸುತಿರುವದಂತೆ; ಆ ಕಾರಣದಿಂದ ಅದು ನೀರೆಂಬ ಬುದ್ಧಿಯು 
ಭ್ರಾಂತರಿಗೆ ಇನ್ನಷ್ಟು ಗಟ್ಟಿಯಾಗುತ್ತಿರುವದು. ಅಲ್ಲವೆ ? ಹಾಗೆಯೇ ಈ ಜಗತಿನಲ್ಲಿ 
ಕಾಣುತ್ತಿರುವ ವಸ್ತುಗಳಿಂದ ನಮಗೆ ಸುಖದುಃಖಗಳು ಆಗುತ್ತಿರುವಂತೆಯೂ ಇಲ್ಲಿ 
ತೋರುತಿರುವ ಜೀವರುಗಳು ಜನರಿಗೆ ಮಿತ್ರರು, ಶತ್ರುಗಳು, ಉದಾಸೀನರು, 
ಬಂಧುಗಳು, ಅನ್ಯರು - ಎಂದು ಮುಂತಾಗಿ ತೋರುತ್ತಿರುವದರಿಂದ ಆ ತೋರುವ 
ಜೀವರ ವಿಷಯಕ್ಕೆ ಬಗೆಬಗೆಯ ಭಾವಗಳೂ ಮನಸಿನಲ್ಲಿ ಎದ್ದುಕೊಳ್ಳುತ್ತಿರುವವು. 
ಇಷ್ಟಾದರೂ ಈ ಪ್ರಪಂಚವೆಲ್ಲವೂ ಮರ್ತ್ಯಭೂಮಿಯೇ, ಕಲ್ಲಿತಪ್ರತೀತಿ ಮಾತ್ರವೇ. 
ಇದು ತನ್ನ ತೋರಿಕೆಗೆ ಆಸ್ಪದವಾಗಿರುವ ಬ್ರಹ್ಮಸ್ತರೂಪವನ್ನು ಬಿಟ್ಟು ಎಂದಿಗೂ 


೨೪೦ ಬ್ರಹ್ಮವನ್ನುಗುರುತಿಸುವುದಕ್ಕೆ ಉಪಾಯ 


ತೋರಿಕೊಳ್ಳಲಾರದು. ಹೀಗಿದ್ದರೂ ನಿಜವನ್ನರಿಯದವರು ಕಲ್ಪನಾ ಮಾತ್ರದಿಂದ 
ತೋರುತ್ತಿರುವ ಈ ಪ್ರಪಂಚದ ವಸುಗಳು ಸತ್ಯವಾಗಿರುವವೆಂದೂ ಇದರಲ್ಲಿ ತಮಗೆ 
ಸೇರಿರುವಂತೆ ಕಾಣುತಿರುವ ತರೀರೇಂದ್ರಿಯ ಮನಸ್ಸುಗಳ ಸಂಘಾತವನ್ನು ತಾವೇ 
ಎಂತಲೂ ಭಾವಿಸಿಕೊಂಡು ಅನಿತ್ಯವಾದ ಅವುಗಳನ್ನು ತಾವೆಂದುಕೊಂಡ ತಪ್ಪಿಗಾಗಿ 
ಮತ್ತೆ ಮತ್ತೆ ಸಾಯುತಿರುವ ಮರ್ತ್ಯರಾಗಿರುವರು. ಆದರೆ ಯಾರು ಆ 
ಸರ್ವಾಧಾರವಾದ ಬ್ರಹ್ಮವೇ ತಮ್ಮ ನಿಜವಾದ ಆತ್ಮನೆಂದು ಅನುಭವದಲ್ಲಿ 
ಕಂಡುಕೊಳ್ಳುವರೋ ಅವರು ಎಂದೆಂದಿಗೂ ಅಮೃತರಾಗಿರುತಾರೆ. 

ಈಗ ಎರಡನೆಯ ಮಂತ್ರದ ಅಭಿಪ್ರಾಯವನ್ನು ಮನಸಿಗೆ 
ತಂದುಕೊಳ್ಳುವದಕ್ಕೆ ಪ್ರಯತ್ನಿಸೋಣ. ಯಾವ ಪದಾರ್ಥವನ್ನೇ ಆಗಲಿಮೇಲೆ ಮೇಲೆ 
ನೋಡಿದ ಮಾತ ದಿಂದ pe ಸಾರವು ನಮಗೆ ತಿಳಿಯುವದಿಲ್ಲ ಅದನ್ನು 
ಒಳಹೊಕ್ಕು ಪರೀಕ್ಷಿಸಬೇಕು. ಈ ಪ್ರಪಂಚವನು ನಾವು ಮೇಲೆ ಮೇಲೆ ನೋಡಿದರೆ 
ಇದಕ್ಕೆ ಕೆ ಕ ೦065 9 ಎನಿಸುವದು. ಆದರೆ ಇದೇ ಜಗತ್ತನ್ನು ಸ ಸ್ಪಲ್ಪ 
ಕಣು ನೋಡಿರಿ. ಈ ಜಗತು ೨ ಬಗೆಬಗೆಯ ಚಲನ ವಲನಗಳನು ತೋರಿಸುತ್ತರುವದು. 
ಕಂಡುಬರುತ್ತದೆ. ಇದರಲ್ಲಿ ಕಾಣಬರುವ ಸಸ್ಯಗಳು ಗಿಡಮರ 'ಮುಂತಾದವಗಳು - 
ಪ್ರಾಣಿಗಳು, ಪಕ್ಕಿಮಗಕ್ತಿಮಿಕೀಟಾದಿಗಳು; ಹ ಷ್ಠ ಗಂಧರ್ವಯಕ್ಕರಾಕ್ಮಸಾದಿಗಳು- 
ಇವೆಲ್ಲವೂ ಫಳಿಘಳಿಗೆಗೂ ವರಾಂ. ಪ್ರಾಣಿಗಳು ತಮ್ಮ ಜೀವಿತಕ್ಕಾ 
ಎಡೆಬಿಡದೆ ಶರೀರವಾ ಪಾರವನ್ನು ಮಾಡುತ್ತಿವೆ. ಮನುಷ್ಯರು ತಮ್ಮ ಆಹಾರವಸ್ಥ 
ಶಯನಾಸನಾದಿಗಳಿಗಾಗಿಯೂ ಧನವಿದ್ಯಾ ಸರ್ತಿ ಮುಂತಾದವ್ಪ ವುಗಳಿಗಾಗಿಯೂ 
ಎಡೆಬಿಡದೆ ಕೆಲಸಮಾಡುತಿರುವರು. ಈ ಕ್ರಿಯಾಶಕ್ತಿಯು ಎಲ್ಲಿಂದ ಹುಟ್ಟಿತಿದೆ, ಪ್ರ 
ಕ್ರಿ ಯೆಗಳನ್ನು ಏತಕ್ಕೆ ಎಲ್ಲಾ ಪ್ರಾಣಿಗಳೂ ಮಾಡುತ್ತಿವೆ ) ಏಶೊಂದು 
ಸಮಾಲೋಚನೀಯವಾದ ಪ್ರಶ್ನೆಯಲ್ಲವೆ ಲ 

ಇಲ್ಲಿಕಾಣುತ್ತಿರುವ ಸ ಸಗಳು ಹುಟ್ಟುವದು, ಬೆಳೆಯುವದು, ಚಿಗುರು, ಎಲೆ, 
ಹೂಹಣ್ಣುಗಳನ್ನು ಬಿಡುವದು - ಮುಂತಾದ ವಿಕ್ರಿ ಯೆಗಳನ್ನು ನಿಯಮದಿಂದ 
ತೋರ್ಪಡಿಸಿಕೊಳ್ಳುತ್ತಿರುವವು. ಜಂಗಮಪ್ರಾಣಿಗಳೂ ಹಾಗೆಯೇ. ಮನುಷ್ಯರಂತೂ 
ಎಡೆಬಿಡದೆ ಕೆಲಸದಲಿ ನಿರತರಾಗಿರುತ್ತಾರೆ. ಇದೆಲ್ಲಹೇಗೆ ಆಗುತಿದೆ ? ಆಹಾರವೇ 
ಪೋಷಣ ದ್ರವ ರೂಪದಿಂದ ಅವುಗಳಿಗೆ ಸಹಾಯವಾಗುವದೆಂಬುದು ನಿಜ. ಆದರೆ 
ಆಹಾರವಸು ಬೆಳೆಯವುದಕ್ಕಾ ದರೂ ನಿಮಿತವು ಯಾವದು? ಆಹಾರವನ್ನು ತಿಂದು 
ಬೆಳೆದು ಚಲಿಸುತಿರುವ ಪ್ರಾ ಣಗಳ ಕ್ರಿಯೆಗೆ ಮೂಲವು ಯಾವದು? ಇವುಗಳಲ್ಲಿರುವ | 
ಕ್ರಿಯೆಗೆ ಪ ಪ್ರಚೋದಕರು ಯಾರು? ವೇದದಲ್ಲಿಜಗತೆಲ್ಲವೂ ಕ್ರಿಯಾಶಕಿಪ್ರಧಾನವಾದ 


ಕಾಶಕೋಪನಾ,ಸಮಂಜರಿ ೨೪೧ 


ಪ್ರಾಣನೆಂಬ ಹೆಸರಿನ ವಾಯುವೇ ; ಅವನೇ ಜಗತ್ತಿನ ಭೂತಭ ವಿಷ್ಕದ್ಧತ ರ್ತಮಾನ 
ಚೇಷ್ಟೆಗಳಿಗೆ ನಿಮಿತ್ತನೆಂದು ವರ್ಣಿಸಿರುವದುಂಟು. ಆದರೆ ಆ ಪ್ರಾಣನಾದರೂ ಯಾವ 
ಮೂಲದಿಂದ ಚಾಲಿತನಾಗುತಾನೆ ? - ಎಂಬ ಪ್ರಶ್ನೆಯು ಹಾಗೆಯೇ ಉಳಿದು 


ನ 


ಕೊಂಡಿರುತದೆ. ವಾಯುವು ಸೂರ್ಯಚಂದ್ರಾದಿ ದಿಗಳ. ಉತತಿಗೆ ಕಾರಣನೆಂದೂ 


ಪ್ರಲಯಕಾಲದಲ್ಲಿ ಎಲ್ಲವೂ ಎ ಾಯುವಿನಲ್ಲಿಯೇ ಜಾತು 
ಆದ್ದರಿಂದಲೇ ಅದಕ್ಕೆ ಬ್ರಹ್ಮದ ಪರಿಮರವೆಂಬ ಒಸರೆಂದೂ ಬ್ರಾಹ್ಮಣದಲ್ಲಿದೆ. ಆ 


ಬ್ರಾಹ್ಮಣವಾಕ್ಯ ದಿಂದ ಎರಡು ಉಪಸಿದ್ದಾಂತಗಳು ಹೊರಡುತವೆ. ವ್ಯವಹಾರದ 
ಪ್ರಪಂಚದಲ್ಲಿ ಎಲ್ಲವೂ ಪ್ರಾಣನೆಂಬ ಹೆಸರಿನ ಸವಾರ NN 

ಚಲಿಸುತಿರುವದು - ಎಂಬುದೊಂದು; ಆದರೆ ಆ ಪ್ರಾಣನ ಶಕ್ತಿಯೂ ಬ್ರಹ್ಮದಿಂದಲೇ 
ಆಗುವದೆಂಬುದು ಮತ್ತೊಂದು. ಪ್ರಾಣನು ಎಲ್ಲಾಕ್ರಿಯೆಗೂ ಮೂಲವೆಂದು ಒಪ್ಪಿದ 
ಮೇಲೆ ಅಲ್ಲಿಗೇ ನಿಲ್ಲಬಾರದೇಕೆ? ಅವನಿಗೂ ಚಾಲಕವಾಗಿ ಬ್ರಹ್ಮವೆಂಬ ತತ್ತ್ವವೊಂದು 
ಇದೆ ಎಂದೇಕೆ ನಂಬಬೇಕು ? ಹಾಗೆ ಒಪ್ಕುವದಾದರೂ ಆ ಬ್ರಹ್ಮಕ್ಕೂ ಮತೊಂದು 
ಚಾಲಕ ತತ್ತ್ವವನ್ನು ಒಪಬೇಕಾಗಿ ಬಂದು ಅನವಸ್ಥಾದೋಷವುಂಟಾಗುವದಿಲ್ಲವೆ?- 
ಎಂದು ನೀವು ಕೇಳಬಹುದು. ಬ್ರಹ್ಮದ ಚಾಲಕತ್ವಕ್ಕೂ ಪ್ರಾಣನ ಚಾಲಕತ್ವಕ್ಕೂ 
ವೈಲಕ್ಟಣ್ಯವಿದೆ. ಪ್ರಾಣನು ತಾನೂ ಗೈ ಯಾತೃಕನಾಗಿದ್ದುಕೊಂಡೇ ಎಲ್ಲವನ್ನೂ 
ಚಲಿಸುವಂತೆ ಮಾಡುತ್ತಿರುತ್ತಾನೆ. ಲೋಕದಲ್ಲಿ ಗಾಳಿಯು ತಾನೂ ಬೀಸುತ್ತಾ ಮರಗಳ 
ಎಲೆಗಳನ್ನೂ ಅಲುಗಾಡಿಸುತ್ತಿರುವಂತೆಯೇ ಪ್ರಾಣನ ಚಾಲಕತ್ವವನ್ನು ಅರಿಯಬೇಕು. 

ಆದರೆ ಬ್ರಹ್ಮದ ಚಾಲಕತ್ವವು ಅಂಥದ್ದಲ್ಲ ಬ್ರಹ್ಮವು ತಾನು. ಕೂಟಸ್ಥವಾಗಿದ್ದರೂ ಯಾವ 
ಕ್ರಿಯೆಯೂ ತನ್ನಲ್ಲಿಲ್ಲದೆ ಅದರೂ ಪ್ರಾಣನೇ ಮುಂತಾದ ಜಗತೆಲ್ಲವನ್ನೂ ತನ್ನ 
ವ್ಯಾಪಾರದಲ್ಲಿ ತೊಡಗುವಂತೆ ಮಾಡುತಿದೆ. ಜ್ಞಾನಕ್ರಿಯಾಶಕ್ತಿಗಳು ನಮ್ಮೊಳಗೆ 
ಇರುವಂತೆ ತೋರುತಿರುವದು ನಮ್ಮ ನಮ್ಮ ಅನುಭವದಲ್ಲಿಯೇ ಇದೆ ; ಈ ಶಕ್ತಿಗಳಿಗೆ 
ಸಾಕ್ಷಿಯಾಗಿ ಇನ್ನೂ ಒಳಗೆ ನಮ್ಮ ಆತ್ಮನೇ ಆಗಿ ಇದ್ದುಕೊಂಡಿರುವದೂ ನಮ್ಮ 
ಅನುಭವದಲ್ಲಿಯೇ ಇದೆ, ಜ್ಞಾನಕ್ರಿಯೆಗಳು ವ್ಯಾಪಾರರೂಪವಾಗಿ 
ತೋರಿಕೊಳ್ಳುವದೂ ಅವ್ಯಕರೂಪದಿಂದ ಇದ್ದುಕೊಂಡಿರುವದೂ ನಮ್ಮ ಈ ಸಾಕ್ಷಿ 
ರೂಪವಾದ ಆತ್ಮದ ಚೈತನ್ಯಕ್ಕೆ ವಿಷಯವಾಗಿ ಇದೆಯಲ್ಲವೆ ? ಆ ಸಾಕ್ಷಿಗಿಂತ 
ಬೇರೆಯೆಂದಾಗಲಿ ಬೇರೆಯಲ್ಲವೆಂದಾಗಲಿ ಪ್ರಾಣವನ್ನು ಗೊತ್ತುಮಾಡಿ ಹೇಳುವದು 
ಸಾಧ್ಯವಿಲ್ಲ ಕ್ರಿಯಾರೂಪವನ್ನು ನೋಡಿದರೆ ಪ್ರಾಣನು ಬೇರೆ ಎಂಬಂತೆ 


೨೪೨ ಮನುಷ್ಯ ಲೋಕದಲ್ಲಿಯೇ ವಿವಿಕವಾಗಿ ಆತ್ಮಜ್ಞಾನವಾಗುವುದು 


ತೋರಿಕೊಳ್ಳುತಾನೆ; ಅವನ ತತ್ತ್ವವನ್ನೇ ನೋಡಿದರೆ ಸಾಕ್ಷಿ ್ಲ ರೂಪದಲ್ಲಿಯೇ ಅವನು 
ಎಂದೆಂದಿಗೂ ಇದುಕೊಂಡಿದಾನೆ. ಆದ್ದರಿಂದಲೇ ಪರಮಾತ್ಮನನ್ನು "ಪ್ರಾ ಣಕ್ಕೂ 
ಪ್ರಾಣನು' ಎಂದು ಶ್ರುತಿಯಲ್ಲಿ ಕರೆದಿದೆ. "ಆದ್ದರಿಂದಲೇ ಪು ಉಪನಿಷತಿನೆಲ್ಲಿಯೂ 
ಹಿಂದೆ (೫- ೫) "ಪ್ರಾಣದಿಂದಲೂ ಅಲ್ಲ ಅಪಾನದಿಂದಲೂ ಅಲ್ಲ ಮತ್ಯ ನು 
ಜೀವಿಸಿರುವದು; ಈ ಎರಡೂ ಯಾವುದನ್ನಾಕ್ರ ಯಿಸಿಕೊಂಡಿವೆಯೋ 1 
ಜೀವಿಸಿಕೊಂಡಿರುತನೆ' ಎಂದು ಹೇಳಿರುತದೆ. 
ಇದರಿಂದ ಏನು ಸಿದ್ಧವಾಯಿತು ?- ಎಂದರೆ ಪ್ರಾಣ ಸಹಿತವಾದ 
ಜಗತೆಲ್ಲಕ್ಕೂ ತನ್ನಸಂನಿಧಿ ಮಾತ್ರ ದಿಂದ ಕ್ರ ಯೆಯನ್ನುಂಟುಮಾಡುತಿರುವ ದುಬ ಬ್ರಹ್ಮವು, 
ಪ್ರಾಣಸಹಿತವಾದ ಜ ಜಗತ್ತು ಈ ಬ್ರಹ್ಮದಿಂದಲೇ ಹೊರಟು ಬಂದು ತನ್ನವ್ಯಾಪಾರವನ್ನು 
ಮಾಡುತಿರುವದು. ತಃ ಜಗತ್ತಿನಲ್ಲಿ ಎಲ್ಲರೂ - ವಜ್ರಾ ಯುಧವನ್ನು 
ಏಡಿದೆತ್ತಿಕೊಂಡಿರುವ ದಣಿಯನ್ನು ಕಂಡು ಅಂಜಿಕೆಯಿಂದ ಆತನು ಹೇಳಿದಂತೆ 
ಕೇಳುವಂತೆ - ಪ್ರ ಪರಮಾತ್ಮನ ಭಯದಿಂದಲೊ ಎಂಬಂತೆ ತಮ್ಮ ತಮ್ಮ ಕೆಲಸದಲ್ಲಿ 
ತೊಡಗಿರುವರು. ಅಗ್ನಿಯು ಈತನ ಭಯದಿಂದಲೇ ಸುಡುತಿರುವನು, ಸೂರ್ಯನು 
ಈತನ ಭಯದಿಂದಲೇ ಬಿಸಿಲಿನಿಂದ ಎಲ್ಲವನ್ನೂ ತಪಿಸುತ್ತಿರುವನು, ಮತನ 
ಭಯದಿಂದಲೇ ಇಂದ್ರನು ಮಳೆಗರೆಯುತಿರುವನು, ವಾಯುವೂ ಚಲಿಸುತಿರುವನು. 
ಮೃತ್ಯುವುಕೂಡ ಈತನ ಅಂಜಿಕೆಯಿಂದಲೇ ಎಲ್ಲರನ್ನೂ ಸಕಾಲದಲ್ಲಿ ಮರಣಕ್ಕೆ 
ಗುರಿಮಾಡುತಿರುವನು. ಅಂಥ ಸಮರ್ಥರೇ ಹೀಗೆ ತಮ್ಮಕರ್ತವ್ಯ ದಲಿ ) ಅಂಜಿಕೆಯಿಂದ 
ತೊಡಗುತ್ತಿರುವಲ್ಲಿ ನಮ್ಮ ಪಾಡೇನು? ಈ ನಮ್ಮ ಪ್ರವೃಶಿಗೆಲ್ಲ ಸಾಕ್ಷಿಯಾಗಿರುವ ಪ 
ತತ್ತ್ವವನ್ನು ಅರಿತುಕೊಂಡವರೇ ಅಮೃತರಾಗುವರು. 


ಆ! ಮನುಷ್ಯ ಲೋಕದಲ್ಲಿಯೇ ವಿವಿಕವಾಗಿ 
ಫೆ en) 
ಆತ್ಮಜ್ಞಾನವಾಗುವದು 
ಆಹ ಚೇದಶಕದ್ದೋದ್ಳುಂ ಪ್ರಾಕ್‌ ಶರೀರಸ್ಯ ವಿಸ್ರಸಃ | 
ತತಃ ಸರ್ಗೇಷು ಲೋಕೇಷು ಶರೀರತ್ವಾಯ ಕಲ್ಪತೇ 11೪॥ 


ಯಥಾದರ್ಶೆೇ ತಥಾತತತ್ಮನಿ ಯಥಾ ಸ್ಪಪ್ನೇ ತಥಾ 
ಪಿತ್ತಲೋಕೇ | ಯಥಾತಪ್ಪು ಪರೀವ ದದೃಶೇ ತಥಾ 
ಗಂಧರ್ವಲೋಕೇ ಛಾಯಾತಪಯೋರಿವ ಬ್ರಹ್ಮಲೋಕೇ. 11೫1 


ಕಾಶಕೋಪನ್ಕಾಸಮಂಜರಿ ೨೪೩ 


ಇಂದ್ರಿಯಾಣಾಂ ಪೃಥಗ್ಭಾವಮುದಯಾಸಮುಯ್‌ಾ್‌ ಚ ಯತ್‌ । 
ಪೃಥಗುತ್ತದ್ಯಮಾನಾನಾಂ ಮತ್ವಾ ಧೀರೋ ನ ಶೋಚತಿ 11 ೬ || 
ಇಂದ್ರಿಯೇಭ್ಯಃ ಪರಂ ಮನೋ ಮನಸಃ ಸತ್ವಮುತಮಮ್‌ 
ಸತ್ವಾದಪಿ ಮಹಾನಾತ್ಮಾ ಮಹತೋತವ್ಯಕ್ಷಮುತಮಮ್‌ 1 ೭ । 
ಅವ್ಯಕಾತ್ತು ಪರಃ ಪುರುಷೋ ವ್ಯಾಪಕೋ$ಲಿಂಗ ಏವ ಚ 


ಯಂ ಜ್ಞಾತ್ವಾ ಮುಚ್ಛತೇ ಜನ್ನುರಮೃತತ್ವಂ ಚ ಗಚ್ಛತಿ 1 ೮ || 
ಬ್ರಹ್ಮವೇ ಸರ್ವಜಗತಿಗೂ ಮೂಲ, ಸರ್ವಜಗತಿಗೂ ಆಶ್ರಯ, ಜಗತ್ತಿನ 


ಸಾರವಾಗಿರುವದೇ ಬ್ರಹ್ಮವು, ಆದೇ ನಮ್ಮ ಆತ್ಮನು - ಎಂದು ತಿಳಿದುಕೊಳ್ಳಬೇಕು. 
ಪ್ರ ಆತ್ಮನನ್ನು ಅನಾತ್ಮದಿಂದ ಎಂಗಡಿಸಿ ತಿಳಿದುಕೊಂಡರೇ ಪರಮ 
ಪುರುಷಾರ್ಥವನ್ನು ಪಡೆದುಕೊಂಡಂತೆ ಆಗುವದು. ಆದ್ದರಿಂದ ಅದನ್ನು ಇಲ್ಲಿಯೇ 
ಈಗಲೇ ತಿಳಿದುಕೊಳ್ಳುವೆನು - ಎಂದು ವಿವೇಕಿಯಾದವನು ಮನದಲ್ಲಿ 
ನಿಶ್ಚಯಿಸಿಕೊಳ್ಳಬೇಕು. ನಮಗೆ ಮನುಷ್ಯಶರೀರವು ದೊರಕಿರುವದೊಂದು 
ಸುಸಂದರ್ಭ. ಇದನ್ನು ಉಪಯೋಗಿಸಿಕೊಂಡು ಈ ಶರೀರವು ಬಿದ್ದು 
ಹೋಗುವದರೊಳಗಾಗಿ ಆತ್ಮ ತತ ನನ್ನು ಅರಿತು ಕೃತಾರ್ಥರಾಗಿಬಿಡಬೇಕು. ಈ 
ಶರೀರವು ಅನಿತ್ಯವಾಗಿರುತದೆ, ದುಖುಪ್ರಾಯವಾಗಿರುತದೆ. ಆದರೂ ಇದರಲ್ಲಿ ಆತ್ಮ 
ತತ್ತ್ವವನ್ನು ಅರಿತುಕೊಳ್ಳುವುದಕ್ಕೆ ತಕ್ಕ ಬುದ್ಧಿಯು ನಮಗೆ ಸಿಕ್ಕಿರುತ್ತದೆ. ಇದನ್ನು 
ಸದುಪಯೋಗಮಾಡಿಕೊಂಡು ಗುರುಶಾಸ್ತ್ರಬೋಧೆಯನ್ನು ಕೇಳಿ ಮನನಮಾಡಿ 
ತತ್ತ್ವ ವನ್ನು ಮನಗಂಡುಕೊಳ್ಳಬೇಕು. ಅನಾದಿಯಾದ ಅವಿದ್ಯಾಕಾಮಗಳ ಫಲವಾಗಿ 
ಮನುಷ್ಯನು ಮತ್ತೆಮತ್ತೆ ಕರ್ಮವನ್ನು ಮಾಡುತ್ತಾ ಶರೀರವನ್ನು ಪಡೆದುಕೊಳ್ಳುತಲೇ 
ಇರುವನು. ಆದರೆ ಮುಂದೆ ನಮಗೆ ಮನುಷ್ಯಶರೀರವೇ ಸಿಕ್ಕೀತೆಂಬ ಭರವಸೆ 
ಇರುವದಿಲ್ಲ; ಒಂದು ವೇಳೆ ಅದು ಸಿಕ್ಕಿದರೂ ಎಲ್ಲಾ ಮನುಷ್ಯಶರೀರದಲ್ಲಿಯೂ 
ತತ್ತ್ವವನ್ನು ಅರಿತುಕೊಳ್ಳುವ ಸದಭಿಲಾಷೆಯೂ ಆ ಅಭಿಲಾಷೆಯನ್ನು ಪರಿಪೂರ್ತಿ 
ಗೊಳಿಸಿಕೊಳ್ಳುವ ಅವಕಾಶವೂ ಸಿಕ್ಕಿಯೇ ಸಿಕ್ಕುವದೆಂಬ ಭರವಸೆಯೂ ಇರುವದಿಲ್ಲ 
ಇನ್ನು ಮನುಷ್ಯ ಶರೀರವೇ ದೊರಕದೆ ಇದ್ದು ಪಶುಪಕ್ಷಿ ಮೃಗಾದಿಗಳ ಜನ್ಮದಲ್ಲಿ 
ಹುಟ್ಟಿದಾಗ ಕೇವಲ ಆಸೆ, ಸಿಟ್ಟು ಭಯ - ಮುಂತಾದವುಗಳ ಕೋಟಲೆಯಿಂದ 
ಕರ್ಮದಲ್ಲಿ ಪ್ರವರ್ತಿಸುವದು, ಅಥವಾ ಕರ್ಮದಿಂದ ಹಿಮ್ಮೆಟ್ಟುವದು ಜ್ಯ 
ಅದರಿಂದಾಗುವ ಸುಖದುಃಖಗಳನು ಬಂದಬಂಹಂತೆ ಪರವಶರಾಗಿ 


ಸರ್ವಪ್ರವೃತ್ತಿಗಳಿಗೂ ಕಾರಣ. ಆದ್ದರಿಂದ ಸರ್ವಚೇತನಾಚೇತನರೂಪವಾದ ಜಗತ್ತಿನ 


೨೪೪ ಮನುಷ್ಯ ಲೋಕದಲ್ಲಿಯೇ ವಿವಿಕ್ಷವಾಗಿ ಆತ್ಮಜ್ಞಾನವಾಗುವದು 


ಅನುಭವಿಸುವದು - ಇಂಥ ಜನ್ಮವು ಯಾರಿಗೆತಾನೆ ಬೇಕು ? ಮುಂದೆ ನಮಗೆ 
ಶರೀರವೇ ಬರುವದಿಲ್ಲ ಇದೇ ಕೊನೆಯ ಶರೀರ - ಎಂದು ಕಲ್ಪಿಸುವದು ಹುಚ್ಚುತನ. 
ಏಕೆಂದರೆ ಕರ್ಮವು ಫಲವನ್ನುಕೊಟ್ಟಲ್ಲದೆ ಎಂದಿಗೂ ಸವೆಯಲಾರದು. ಇದುವರೆಗೆ 
ಎಷ್ಟು ಜನ್ಮಗಳಲ್ಲಿ ಯಾವ ಯಾವ ಬಗೆಯ ಕರ್ಮಗಳನ್ನು ಮಾಡಿರುವೆವೋ 
ಅವುಗಳಲ್ಲಿ ಯಾವಯಾವದಕ್ಕೆ ಎಷ್ಟೆಷ್ಟು ಸಲ ಯಾವ ಯಾವ ಜೀವರಾಶಿಯಲ್ಲಿ 
ಹುಟ್ಟಬೇಕಾಗಿರುವದೋ ಯಾರು ಬಲ್ಲರು? ಹುಟ್ಟಿದವರಿಗೆ ಕರ್ಮಫಲಭೋಗವು 
ತಪ್ಪಿದ್ದಲ್ಲ ಒಳ್ಳೆಯ ಅಥವಾ ಕೆಟ್ಟ ಕರ್ಮವನ್ನು ಮಾಡಿದವನಿಗೆ ಒಳ್ಳೆಯ ಅಥವಾ 
ಕೆಟ್ಟ ಫಲವನ್ನು ಅನುಭವಿಸುವದಕ್ಕೆ ಯೋಗ್ಯವಾದ ಶರೀರವು ತಪ್ಪಿದಲ್ಲ; ರಾಗ 
ದೇಷಾದಿದೋಷಗಳು ಅಂತಃಕರಣದಲ್ಲಿರುವವರೆಗೆ ಯಾವದಾದರೊಂದು 


ಕರ್ಮವನ್ನು ಮಾಡುವದು, ಮಾಡದೆ ಇರುವದು - ಇವೆರಡರಲ್ಲಿ ಒಂದು ಕಟ್ಟಿಟ್ಟ 
ಬುತಿಯಾಗಿರುವದು ಎಂದಿಗೂ ತಪ್ಪಲಾರದು. ಎಲ್ಲಿಯವರೆಗೆ ಶರೀರಾದಿಗಳೇ ನಾನು 
ನನ್ನವು- ಎಂಬ ಭಾವನೆ ಬಲವಾಗಿರುವದೋ ಅಲ್ಲಿಯವರೆಗೆ ಆ ಮಿಥ್ಯಾಭಿನಿವೇಶದ 
ಫಲವಾಗಿ ರಾಗದ್ದೇಷಗಳು ತಪ್ಪದೆ ಬಂದು ಒದಗುತಲೇ ಇರುವವು. 
ಹೀಗಿರುವದರಿಂದ ಮತ್ತೆ ಮತ್ತೆ ರಾಗದ್ದೇಷಗಳಿಂದ ಕರ್ಮಗಳನ್ನು ಮಾಡಿಮಾಡಿ 
ಹೊಸ ಹೊಸ ಶರೀರಗಳನ್ನು ಪಡೆದುಕೊಳ್ಳಲೇಬೇಕಾಗುವದು. 

ಈಗ ಒಂದು ಪ್ರಶ್ನೆ: ನಮಗೆ ಹೊಸ ಶರೀರವು ಬಂದೇತೀರಬೇಕೆಂಬುದೇ 
ನಿಜವಾಗಲಿ; ಆದ ಮಾತ್ರದಿಂದ ಏನು ನಷ್ಟವಾಯಿತು? ಕರ್ಮವನ್ನುಮಾಡುವದು, 
ಫಲವನ್ನು ಅನುಭವಿಸುವದು - ಇದೇ ಜೀವರ ಸ್ವಭಾವವಾಗಿದ್ದರೆ ಅದನ್ನು 
ತಪ್ಪಿಸಿಕೊಳ್ಳುವದು ಯಾರಿಂದತಾನೆ ಸಾಧ್ಯ ? ಇದಲ್ಲದೆ ಶರೀರದಿಂದ 
ಬಿಡುಗಡೆಯಾಗಿ ಪ್ರೇತಗಳಂತೆ ಶರೀರವಿಲ್ಲದವರಾದ ಮಾತ್ರದಿಂದ ಯಾವ 
ಸುಖವುಂಟಾದೀತು ? ಶರೀರವಿಲ್ಲದ ಮೋಕ್ಸವು ಪುರುಷಾರ್ಥವೆಂದು ಹೇಗೆತಾನೆ 
ನಂಬುವದಕ್ಕೆ ಆದೀತು? ಶರೀರವನ್ನು ಪಡೆದವರಿಗೆ ದುಃಖವುಂಟಾಗುವದೆಂಬುದು 
ನಿಜವಾದರೂ ವಿವೇಕಿಯಾದವನು ದುಃಖವನ್ನು ಪರಿಹರಿಸಿಕೊಂಡು, ಅಥವಾ 
ಕಡಿಮೆ ಮಾಡಿಕೊಂಡು, ಸರಿಯಾಗಿ ನೋಡಿದರೆ ಸುಖವನ್ನು ಹೆಚ್ಚಿಸಿಕೊಳ್ಳುವ 
ಉಪಾಯವನ್ನು ೈ ಕೊಳ್ಳುತಾನೆ. ಅದೇ ಜೀವನದ ಗುರಿಯಾಗಿರಬೇಕಲ್ಲವೆ ? 

ಈ ಪ್ರಶ್ನೆ ಸಾಮಾನ್ಯರಿಗೆ ತಟ್ಟನೆ ರಮಣೀಯವಾಗಿ ಕಾಣುತಿದೆಯಾದರೂ 
ಉಪನಿಷತಿದ್ದಾಂತವನ್ನು ಕೇಳಿದವರಿಗೆ ಇದರ ಅವಿವೇಕತನವು ಕೂಡಲೆ ಸ್ಫುಟವಾಗಿ 
ಬಿಡುತ್ತದೆ. ನಮ್ಮ ಸ್ವಭಾವವು ಸಶರೀರವಾಗಿರುವದಲ್ಲ ಅಶರಿರತ್ತವೇ, 
ಶರೀರೇಂದ್ರಿಯ ಮನಸ್ಸುಗಳ ಆಚೆಯಿರುವ ಆನಂದ ಸ್ವರೂಪವೇ. ನಮ್ಮ ನಿಜವಾದ 


ಕಾಶಕೋಪನ್ಥಾಸಮಂಜರಿ ೨೪೫ 


ಸ್ವಭಾವವು, ಅದು ಸಿಕ್ಕುವದಾದರೆ, ಅದು ಎಂದೆಂದಿಗೂ ನಮ್ಮದೇ ಎಂಬ ಅರಿವು 
ಬಂದಕೂಡಲೆ ಸಿಕ್ಕಿ ಬಿಡುವದಾದರೆ, ಯಾವನುತಾನೆ ಅದನ್ನು ಒಲ್ಲೆನೆಂದಾನು 9 
ಪರಮಾರ್ಥವೇನೆಂದರೆ, ಈಗ ಸಶರೀರರಾಗಿ ನಾವು ಸಂಪಾದಿಸಿಕೊಳ್ಳುವೆವೆನ್ನುತಿರುವ 
ಸುಖವು ನಿಜವಾದ ಸುಖವಲ್ಲ ; ಅದು ದುಃಖದ ಹೆಬ್ಬಾಗಿಲು, ದುಃಖದ 
ರೂಪಾಂತರ - ಎಂದರೂ ಸ ತದೆ. ಸಶರೀೀರತ್ನವು ಬರಿಯ ಅಜ್ಞಾನದ 
ಫಲವಾಗಿದ್ದರೆ, ಜ್ಞಾನಮಾತ,ದಿಂದ ನಾವು ಅಶರೀರರೂ ಆನಂದಸ್ಪರೂಪರೂ 
ಆಗಿರುವೆವೆಂದು ಗೊತಾಗುವಂತಿದರೆ, ಅದು ಪುರುಷಾರ್ಥವಲ್ಲವೆಂದು ಯಾರುತಾನೆ 
ಹೇಳಲಾಪರು ? 

ಹೀಗಿರುವದರಿಂದ ವಿವೇಕಿಗಳಾದವರು ಈ ಜ್ಞಾನವನ್ನು ಸಂಪಾದಿಸಿಕೊಂಡು 
ಈ ಪರಮಪುರುಷಾರ್ಥದನ್ನು ಪಡೆದುಕೊಳ್ಳುವದಕ್ಕೆ ಪ್ರಯತ್ನಿಸಬೇಕು. ಜ್ಞಾನವು 
ಎಲ್ಲರಿಗೂ ದಕ್ಕದೆ ಇದ್ದರೂ ಉಪಾಸನೆಯ ಮಾರ್ಗದಿಂದಲಾದರೂ ಈ ಫಲವನ್ನು 
ಪಡೆದುಕೊಳ್ಳುವದಕ್ಕೆ ಇಚ್ಛಿಸಬೇಕು. ಉಪಾಸನೆಯಾದರೂ ಎಲ್ಲರಿಗೂ ಬಹಳ 
ಸುಲಭವೆಂದು ಭಾವಿಸಬಾರದು. ಸರಿಯಾದ ಗುರುವು ಉಪದೇಶಿಸಿದರೆ ಮಾತ್ರ 
ಅದರ ಮರ್ಮವನ್ನು ಅರಿತುಕೊಳ್ಳಬಹುದು ; ಸುಮ್ಮನೆ ಅರಿತುಕೊಂಡಮಾತ್ರದಿಂದ 
ಉಪಾಸನೆಯ ಫಲವು ದೊರಕುವದಿಲ್ಲವಾದರಿಂದ ಅನುಷ್ಠಾನವನ್ನುಮಾಡುವದಕ್ಕೂ 
ಪ್ರಯತ್ನಿಸಬೇಕಾಗಿರುತದೆ. ಅದಕ್ಕೆ ಈ ಲೋಕದಲ್ಲಲ್ಲದಿದ್ದರೆ ಪರಲೋಕದಲ್ಲಿ 
ಯಾದರೂ ಫಲವಾಗುತದೆ. ಅದರ ಕುರುಹು ಇಹದಲ್ಲಿ ಅನುಭವಕ್ಕೂ ಬರುತದೆ. 

ಜ್ಲಾನವಾಗಲಿ, ಉಪಾಸನೆಯಾಗಲಿ, ಮನುಷ್ಯರಿಗೇ ಹೇಳಿದ್ದು ಒಂದು 
ಹುಳುವಿಗೆ "ನೀನು ಬ್ರಹ್ಮವಾಗಿರುವೆ' ಎಂದರೆ ಅದಕ್ಕೆ ಯಾವ ತೃಪ್ತಿಯಾದೀತು ? 
ಅದಕ್ಕೆ ಆ ವಾಕ್ಯದ ಅರ್ಥವಾದರೂ ಆದೀತೆ ? ಅಜ್ಞಾನವನ್ನು ಕಳೆದುಕೊಳ್ಳುವದಕ್ಕೆ 
ಸಾಧ್ಯವಾಗದಿದ್ದರೆ ನಾವು ಮನುಷ್ಯರಲ್ಪ ಹುಳುವಿಗಿಂತಲೂ ಕಡೆ. ಆದ್ದರಿಂದಲೇ 
ವೇದಾಂತವು ಅಧಿಕಾರಿಗಳಿಗೆ ಮಾತ್ರ ಫಲಕಾರಿಯಾಗುತದೆ - ಎಂದು ಬಲ್ಲವರು 
ಹೇಳುವರು. ನಮ್ಮ ಸ್ವರೂಪವೇ ಬ್ರಹ್ಮವಾಗಿದ್ದರೆ ತಾನೆ ಏನು ಪ್ರಯೋಜನ? ಅದನ್ನು 
ಅರಿತುಕೊಂಡು ಫಲವನ್ನು ಅನುಭದಿಸಬೇಡವೆ? ನಾವು ಭಾರತದ ಪ್ರಜೆಗಳು ಎಂದು 
ಹೆಮ್ಮೆಪಟ್ಟಮಾತ್ರದಿಂದ ಪ್ರಜೆಗಳಿಗಿರುವ ಹಕ್ಕು ಬಾಧ್ಯತೆಗಳನ್ನು 
ಮನಗಂಡಂತಾಗುವಂತಿಲ್ಲದಪ್ಪೆ ? ಅದರಂತೆ ನಾವು ಪರಬ್ರಹ್ಮಸ್ವರೂಪರು ಎಂಬುದನ್ನು 
ಅನುಭವದಲ್ಲಿ ಕಾಣುವದಕ್ಕೆ ಪ್ರಯತ್ನಿಸಬಲ್ಲವರೇ ನಿಜವಾಗಿ ವೇದಾಂತ ಶ್ರವಣಕ್ಕೆ 
ಅಧಿಕಾರಿಗಳು ; ಮಿಕ್ಕವರಿಗೆ ಶ್ರವಣದ ನಿಜವಾದ ಫಲವು ದೊರೆಯುವದೇ ಇಲ್ಲ 
ನಿರ್ಗುಣಬ್ರಹ್ಮವೇ ಉಪಾಸಕರಿಗಾಗಿ ಸಗುಣಸಾಕಾರವಾಗಿ ತೋರಿಕೊಳ್ಳುತ್ತದೆ. 


೨೪೬ ಮನುಷ್ಯ ಲೋಕದಲ್ಲಿಯೇ ವಿವಿಕವಾಗಿ ಆತ್ಮಜ್ಞಾನವಾಗುವದು 


ಆದ್ದರಿಂದ ಜ್ಞಾನಕ್ಕೆ ಅಧಿಕಾರವಿಲ್ಲದವರು ಉಪಾಸನೆಯಿಂದಾದರೂ ಅದನ್ನು 
ಕಂಡುಕೊಳ್ಳು ವದಕ್ಕೆ ಯತ್ನಿಸಬೇಕು ; ಅದಕ್ಕೆ ಯೋಗ್ಯತೆಯಿಲ್ಲದವರು 
ಸ್ಪಧ್ಜರ್ಮಾಚರಣೆಯಿಂದ ಅದಕ್ಕೆ ಬೇಕಾದ ಯೋಗ್ಯತೆಯನ್ನು ಸಾನ ಬೇಕು. 
ಜ್ಞಾನದಿಂದ ಪರಮಾತ್ಮನನ್ನು ಕಂಡುಕೊಳ್ಳುವದು ಕನ್ನಡಿಯಲ್ಲಿ ತನ್ನ ಮುಖವನ್ನ 
ನೋಡಿಕೊಂಡಂತೆ ಸುಸ್ಪಷ್ಟವಾಗಿ ಅನುಭವಕ್ಕೆ ಬರುತದೆ. ಕರ್ಮದಿಂದ. 
ಪಿತ್ಠಲೋಕದಲ್ಲಿ ಆಗುವ ಪಲವು ಕನಸಿನಲ್ಲಿ ಕಾಣುವ des ಇರುತದೆ: 
ಎಕೆಂದರೆ ಅಲ್ಲಿ ನಮ್ಮ ಆತ್ಮ ಸ್ವರೂಪದ ಅರಿವು ನಮಗೆ ಸ್ಪಷವಾಗಿ ಎಂದಿಗೂ 
ಆಗುವದಿಲ್ಲ, ಹೀಗೆಯೇ Fh ಸುಖವನ್ನೇ ಅನುಭವಿಸುವ ಗಂಧರ್ವ ಲೋಕವೇ 
ಮುಂತಾದ ಲೋಕಗಳಲ್ಲಿ ಅನ್ಕವ್ಯಾಪ್ಯತವಾಗಿರುವ ಮನಸಿರುವದರಿಂದ ಅಲ್ಲಿಯೂ 
ಆತ್ಮ ಸ್ವರೂಪವು ಸ ಸ್ಪಷ್ಟವಾಗಿ ' ಶಳಿಯಬರುವದಿಲ್ಲ : ಚಂಚಲವಾದ ನೀರಿನಲ್ಲಿ 
ಮುಖವನ್ನು ನೋಡಿಕೊಂಡಂತೆ ಇರುತದೆ. ಅಲ್ಲಿಯ ಆತ್ಮಾನುಭವ. ಅತ್ಯ ಂತ 
ಸಾತ್ತಿ ವಾದ ಬ್ರಹ್ಮಲೋಕದಲ್ಲಿ ಮಾತ್ರ ಬಿಸಿಲು ನೆರಳುಗಳನ್ನು ವಿಂಗಡಿಸಿ 
ತು ಜಟ ಶುಚ ಆತ್ಮಾನಾತ್ಮರನ್ನು ಎಂಗಡಿಸಿ ತಿಳಿದುಕೊಳ್ಳ 
ಬಹುದು ; ಆದರೆ ಆ ಲೋಕವು ಎಲ್ಲರಿಗೂ ಎಲ್ಲಿ ದೊರೆತೀತು 9 ಆದ್ದರಿಂದ 
ವಿವೇಕಿಯಾದವನು ಪ್ರಯತ್ನಪಟ್ಟು ॥ ಲೋಕದಲ್ಲಿಯೇ ಆತ್ಮಸ್ತರೂಪದ ಜ್ಞಾನವನ್ನು 
ಮಾಡಿಕೊಂಡು ಕತಕೃತ್ಯನಾಗುವದಕ್ಕೆ ಪ್ರಯತ್ನಿಸಬೇಕು. 
ಅಧ್ಯಾತ್ಮವಿದೈೆಗೆ ಅಂತಃಕರಣವೇ ಮುಖ್ಯ. ಮನುಷ್ಯನ ಜೀವನವು 
ಸುಖಮಯವಾಗುವದಕ್ಕೆ ಅಂತಃಕರಣವು ಮುಖ್ಯಸಾಧನವಾಗಿರುತದೆ " ಆದರೂ 
ಅಂತಃಕರಣವನ್ನು ಜನರು ಕಡೆಗಣಿಸುವದೇ ಹೆಚ್ಚಾಗಿದೆ. ನಮ್ಮ ಇಚ್ಛಾದ್ದೇಷ 
ಭಯಾಶ್ಚರ್ಯಾದಿವೇದನೆಗಳಲ್ಲ ಅಂತಃಕರಣದಲ್ಲಿಯೇ ಆಗತಕ್ಕವು. ಹೀಗಿದ್ದರೂ 
ನಾವು ಅದರ ಯೋಗಕ್ಷೇಮವನ್ನು ನೋಡಿಕೊಳ್ಳುತಿಲ್ಲವಲ್ಲ! ಮಂತ್ರಿಗಳಿಂದ ತಮ್ಮ 
ರಾಷ್ಟ್ರದ ಆಗುಹೋಗುಗಳ ವಿಚಾರಣೆಯಾಗಲಿ ಎಂದು ಒಪ್ಪಿಸಿರುವ ಅರಸರು 
ಅವರು ತಮ್ಮಕಾರ್ಯವನ್ನುಹೇಗೆ ಮಾಡುತಿದಾರೆ, ಅವರ ಯೋಗಕ್ಷೇಮವೇನು 7. 
ಎಂಬುದನ್ನು ನೋಡಿಕೊಳ್ಳಬೇಡವೆ ? ಒಬ್ಬಾನೊಬ್ಬ ಪಾಶ್ಚಾತ್ರ್ಯ ತತ್ತ್ವವಿಚಾರಕನು 
ಪ್ರಪಂಚದಲ್ಲಿ ಮನುಷ್ಯನಂಥ ಘನವಾದ ಪ್ರಾಣಿಯಲ್ಲ: ಮನುಷ್ಯನಲ್ಲಿ ಮನಸ್ಸಿಗಿಂತ 
ಹೆಚ್ಚಿನ ಸಾಧನವಿಲ್ಲ' ಎಂದಿದಾನಂತೆ. ನಾವು ನ ನಮ್ಮ ಮಕ್ಕಳಿಗೆ ಹೊರಗಿನ ಜೀವ ವನಕ್ಕೆ 
ಬೇಕಾದ ಆಹಾರ, ಬಟ್ಟೆ ಧನಕನಕ ವಸ್ತು ವಾಹನಗಳು - ಮ! 
ತಿಳಿವಳಿಕೆಯನ್ನು ಸಂಪಾದಿಸಿಕೊಟ್ಟ ಮಾತ್ರದಿಂದ ಅವರ ವಿದ್ಯಾಭ್ಯಾಸವು 
ಪೂರ್ಣವಾಗುವದಿಲ್ಲ; ಅಂತಃಕರಣಕ್ಕೆ ಸಂಸ್ಕಾರವನ್ನುಂಟು ಮಾಡುವ ವಿದ್ಯೆಯನ್ನೂ 


ಕಾತಕೋಪನಾಸಮಂಜಲ ೨೪೭ 


ಮುಖ್ಯವಾಗಿ ಸಂಪಾದಿಸಿಕೊ ಳ್ಳಬೇ ಕು. ಅಂತಃಕರಣದ ಪರಮಾರ್ಥ ಸ್ವರೂಪವಾದ 
ಆತ್ಮನ ತಿಳಿವಳಿಕೆಯನ್ನು ಅವರಿಗೆ ಮಾಡಿಕೊಡಬೇಕು. ಅಂತಃ ಕರಣವು 
ಕರ್ಮೆಂದ್ರಿ ಯಗಳು, ಚ ಬ್ಲಾಕೇ ೦ದ್ರಿಯಗಳು- ಈ ಎರಡಕ್ಕೂ ನೆರವಾಗುತಿರುವದರಿಂದ 
ಇದನ್ನು ಸಾಂಖ್ಯರು ಉಭಯೇಂ ದ್ರಿಯವನ್ನುತಾರೆ. ಅಂತಃ ಕರಣವು 
ಇಚ್ಛಾ ಯುಕವಾಗಿರುವಾಗ ವಿಷಯಗಳನ್ನು ತನ್ನ ಕಡೆಗೆ ಬರಮಾಡಿಕೊಳ್ಳುತದೆ; 
ದ್ವೇಷಯುಕ್ತವಾಗಿರುವಾಗ ಅವ ನ್ನು ದೂರ ಮಾಡಿಕೊಳ್ಳುವ ದಕ್ಕ ಪ್ರ ಪ್ರಯತ್ನಿಸುತ್ತದೆ. 
ಆದ್ದರಿಂದ ಅದನ್ನು ಕುದ್ಧಿಗೊಳಿಸಿಕೊಂಡು ಐದದನ್ನು ನವೆ ಆರತುಕೊಳ್ಳುವದಕ್ಕೆ 
ಅಥವಾ ಅದಾಗದಿದ್ದರೆ, ಭಾವನೆ ಡಿಕೊಳ್ಳುವ ದಕ್ಕೆ ಪ ಪ ಯತ್ನಿಸಬೇಕಾಗಿದೆ. 

ಯಜ್ಞ, ದಾನ, ತಪ ಸುಗಳಿಂದ ಪರಮೇಶ್ಚರಾರಾಧನೆ ಮಾಡುವದೆಂಬ 
'ರ್ಮಯೋಗವು ಚಿತ್ತ ಶುದ್ಧಿಯನ್ನು ು ತಂದುಕೊಡುತ್ತದೆ. ಸಾಧಕನು ಸ್ವಾಭಾವಿಕ 

ಜ್ಞಾನಕರ್ಮಗಳಿಗೆ ವಕನಾಗದ ಂತೆ ಮಾಡಿಕೊಡುತದೆ. ಆಮೇಲೆ ಕರ್ಮಯುಕ್ತವಾದ 

ಉಪಾಸನೆಯಿಂದ, ಅಥವಾ SNS ಪರಮೇಶ್ವರನನ್ನು 
ಲೋಕಾಂತರದಲ್ಲಿ ಸೇರಬಹುದಾಗುತದೆ. ಕಠೋಪನಿಷತಿನಲ್ಲಿ ಅಗಿವಿದ ಯನ್ನು 
ಅಥವಾ ಎರಾಡುಪಾಸನೆಯನ್ನು cone ಇದೇ ಕಾರಣ, ಬಜ ಆ 
ಉಪಾಸನೆಯಿಂದ ಬ್ರಹ್ಮ ಲೋಕವನ್ನು ಮುಟ್ಟುವರೋ ಅಂಥವರು ಅಲ್ಲಿ ವಿಚಾರ 
ಮಾಡಿದರೆ ಬಿಸಿಲುನೆರಳುಗಳಂತೆ ಆತ್ಮಾನಾತ್ಮಗಳ ವಿವೇಕವು ಸುಲಭವಾಗಿ ಆಗಿ 
ಬಿಡುತ್ತದೆ ಎಂದು ಇಲ್ಲಿ ಹೇಳಿರುತದೆ. 

ಆದರೆ ಬ್ರಹ್ಮಲೋಕಪ್ರಾಪ್ತಿಯು ಎಲ್ಲರಿಗೂ ಸುಲಭವಾಗಿ ಸಿಕ್ಕುವದಿಲ್ಲ ಮಿಕ್ಕ 
ಲೋಕಗಳಲ್ಲಂತೂ ಆತ್ಮ ಜ್ಞಾನಕ್ಕೆ ಅವಕಾಶವೇ ಇರುವದಿಲ್ಲ ಆದ್ದರಿಂದ 
ವಿವೇಕಿಗಳಾದವರು ಈ ಲೋಕದಲ್ಲಿಯೇ ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಮಾಡಬೇಕು. 

ಪು ಆತ್ಮನನ್ನು ಅರಿತುಕೊಳ್ಳುವದು ಹೇಗೆ ? - ಎಂದರೆ ಇಂದ್ರಿಯಗಳನ್ನು 
ನಿರೂಪಣಮಾಡುವದರಿಂದ, ಹೊರಗೆ ವಿಷಯಗಳಲ್ಲಿಯೇ ನೆಟ್ಟ ಮನಸುಳ್ಳವರಿಗೆ 
ಇಂದ್ರಿಯಗಳು ಬೇರೆಯಾಗಿ ಇವೆ ಎಂಬ ಅರಿವೇ ಇರುವದಿಲ್ಲ ಒಂದೊಂದು 
ಇಂದ್ರಿಯವೂ ಒಂದೊಂದು ವಿಷಯವನ್ನು ಅರಿಯುತಿರುತದೆ, ಶಬ್ದ ಸ್ಪರ್ಶ 
ರೂಪರಸಗಂಧಗಳನ್ನು ಅರಿಯುವದಕ್ಕೆಂದೇ ಶ್ರೋತ್ರಾದಿಗೆಳು ಆಕಾಶಾದಿ 
ಭೂತಗಳಿಂದ ಉಂಟಾಗಿರುತವೆ. ಆದ್ದರಿಂದ ಅವೂ ಭೌತಿಕವೇ ಎಂದಾಯಿತು ; 
ಅವೂ ನಮ್ಮ ಅತ್ಥನಲ್ಲವೆಂದಾಯಿತು. ಹೀಗೆ ಗುಣಮಯವಾದ ವಿಷಯಗಳೇ ಸೂಕ್ಷ್ಮ 
ರೂಪದಿಂದ ಇಂದ್ರಿಯಗಳಾಗಿವೆ ಎಂಬುದನ್ನೂ ಒಂದೊಂದು ಇಂದ್ರಿಯವು 
ಒಂದೊಂದು ವಿಷಯಕ್ಕೆ ಏರ್ಪಟ್ಟಿದೆ ಎಂಬುದನೂ, ಮನಸ್ಸಿನಲ್ಲಿ 


೨೪೮ ಮನುಷ್ಯ ಲ್ಲೋಕದಲ್ಲಿಯೇ ವಿವಿಕವಾಗಿ ಆತ್ಮಜ್ಞಾನವಾಗುವುದು 


ಹೊರಳಾಡಿಸುತಿರುವವರಿಗೆ ಇಂದ್ರಿಯಗಳು ನಮ್ಮ ಸರೂಪಕ್ಕಿಂತ ಬೇರೆಯಾಗಿವೆ 
ಎಂಬುದು ಮನನಟ್ಟಾಗುವದು. ಇನ್ನೊಂದು ವಿಷಯ. ಇಂದ್ರಿಯಗಳು ಉದಯಾ 
ಸಮಯಗಳನ್ನು ಹೊಂದುತಿರುತವೆ. ಅವು ಎಚ್ಚರದಲ್ಲಿ ಹ ಬೆ 
ಸುಷುಪ್ತಿಯಲ್ಲಿ. ಅಸ /ವಾಗುತವೆ. ವಿಷಯಗಳನ್ನು « ಬೇರೆ ಬೇರೆಯಾಗಿ 
ಅರಿಯುತಿರುವದೇ ನಮ ; ಸ್ಪಭಾವವಾಗಿದ್ದರೆ, ನಾವು ಯಾವಾಗಲೂ ವಿಷಯಗಳನ್ನು 
ಅರಿಯುತಲೇ ಇರಬೇಕಾಗಿತ್ತು, ಆದರೆ ಹಾಗಿಲ್ಲ ಆದ್ದರಿಂದ ನಮ್ಮ ಸ್ವಭ ಸ್ವಭಾವಕ್ಕೆ ಕ 
ಇಂದ್ರಿ ಯಗಳಾಗಲಿ, ವಿಷಯಗಳಾಗಲಿ, ವಿಷಯಜ್ಞಾನದಾಗಲಿ, Mk 
ಸುಖದುಃಖಗಳಾಗಲಿ ಸೇರಿರುವದಿಲ್ಲ- ಎಂದು 'ನಿಶ್ಚಯಿಸಿಕೊಂಡರೆ ಆತ್ಮನನ್ನು 
ವಿಂಗಡಿಸಿಕೊಂಡಂತೆ ಆಗುತದೆ. ಅಂತಕರಣವು ಅಥವಾ ಮನಸ್ಸು ಒಳಗೇ ಇದ್ದು 
ಸಂಕಲ್ಪ ವಿಕಲ್ಪನಿಶ್ಚಯಾದಿಗಳನ್ನು ಮಾಡುತಿರುತದೆ, ದೇಹದೊಳಗೇ ಆಗುತ್ತಿರುವ 
ವೇದನೆಗಳ ಅರಿವನ್ನು ಪಡೆಯುತಿರುತದೆ. ಆದೂ ಯಾವಾಗಲೂ ಸಂಕಲ್ಪಾದಿಗಳನ್ನು 
ಮಾಡುತಿರುವದಿಲ್ಲವಾದ್ದರಿಂದಲೂ ಅದಕ್ಕೂ ಹೊರಗಿನ ಇಂದ್ರಿಯಾದಿಗಳಂತೆಯೇ 
ಉದಯಾಸಮಯಗಳು ಆಗುತಿರುವದರಿಂದಲೂ ಅದೂ ನಮ್ಮ ಸ್ವರೂಪಕ್ಕೆ 
ಸೇರಿದ್ದಲ್ಲವೆಂದು ನಿಶ್ಚಯವಾಗುತ್ತದೆ. 

ಹೀಗೆ ಇಂದ್ರಿಯಗಳ ಮತ್ತು ಮನಸಿನ ಪೃಥಗ್ಭಾವವನ್ನೂ 
ಉದಯಾಸ್ತಮಯಗಳನ್ನೂ ಆವು ಅವಕ್ಕಿಂತ ಬೇರೆಯಾಗಿದ್ದು ಕಾಣುತಿರುವದರಿಂದ 
ಅವುಗಳಿಗಿಂತ ನಮ್ಮ ಸ್ವರೂಪವು ಅತ್ಯಂತವಿವಿಕವಾಗಿರುತದೆ. ಅವುಗಳ ಧರ್ಮವು 
ನಮ್ಮಸ್ಸರೂಪಕ್ಕೆ ಸೇರಿರುವದಿಲ್ಲ ಪ್ರವ ಗರು ಪರಿಣಾಮಸ್ತಭಾವದವು, ನಾವು ಕೂಟಸ್ಥ 
ನಿತ್ಯ ರು - ಎಂದು ಗೊತ್ತಾಗುವದರಿಂದ ಅಂತಃ ಕರಣದಲ್ಲಾಗುವ ಶೋಕ 
ಡು ನಮಗೆ ಸೇರಿರುವದಿಲ್ಲವೆಂಬ ಯಥಾರ್ಥಜ್ಞಾನವುಂಟಾಗುತ್ತದೆ. 
ಆತ್ಮನನ್ನು ಅರಿತವನಿಗೆ ಶೋಕವಾಗುವದಿಲ್ಲ ಎಂದು ಶ್ರುತ್ಯಂತರದಲ್ಲಿ ಸ್ಪಷ್ಟವಾಗಿ 
ಹೇಳಿಯೂ ಇದೆ. 

ಎಲ್ಲಕ್ಕೂ ಒಳಗಿರುವ ಪ್ರತ್ಯಗಾತ್ಮನನ್ನು ಅರಿತುಕೊಳ್ಳುವ ಉಪಾಯವನ್ನು 
ತಿಂದುಕೊಳ್ಳುವದಕ್ಕಾಗಿ ಇಂದ್ರಿಯ, ಮನಸ್ಸು ಬುದ್ದಿ - ಮುಂತಾದವುಗಳನ್ನು 
ಒಂದಕ್ಕಿ ಂತ ಒಂದು ಸೂಕ ಕೈತರವೆಂದೂ ವ್ಯಾ ಪಕವೆ ದೂ. ಆದರಿಂದಲೇ ಅವುಗಳನ್ನು 
ನಾವು ನಮ್ಮಸ್ಪರೂಪವೇ £ ಎಂದು ಭ್ರಮಿಸುತ್ತರುವೆ ವೆಂದೂ ತಿಳಿಸಿ ಸರ್ವಾಂತರನಾದ 
ಪರಮಾತ್ಮನನ್ನೇ ನಮ್ಮ ಪ್ರತ್ಯ ಗಾತ್ಮನೆಂದು ಅರಿತುಕೊಳ್ಳುವ ಬಗೆಯನು ಹಿಂದೆ ಒಮ್ಮೆ 
(೧-೩-೧೦) ತಿಳಿಸಿಕೊಡಲಾಗಿದೆಯಪ್ಪೆ ? ಆತ್ಮಜ್ಞಾನವನ್ನು ಮಾಡಿಕೊಂಡರೆ 
ಇಲ್ಲಿಯೇ ನಮಗೆ ಪರಮಪುರುಷಾರ್ಥವು ದೊರೆಯುವದೆಂಬುದನ್ನು 
ತಿಳಿಸುವದಕ್ಕೊ "ಸ್ಕರ ಅದನ್ನು ಇಲ್ಲ ) ಮತ್ತೊಮ್ಮೆ ನೆನಪಿಗೆ ತಂಮಕೊಟ್ಟಿರುತದೆ. 


ಕಾಶಕೋಪನಾ,ಸಮಂಜರಿ ೨೪೯ 
ಇಂದ್ರಿ ಯಗಳಿಗಿಂತ ಮನ ಚ್ಲಿನದು, ವ ಮನಸಿ ಗಿಂತ ಬುದ್ಧಿ ಹೆಚ್ಚಿನದು, 
ಬುದ್ಧಿಗಿಂತಲೂ ಮಹಾನಾತ್ಮನು ಹಚ್ಚಿನವನು, ಮಹತಿಗಿಂ 'ತಲೂ ಅವ ವು ಹೆಚ್ಚಿನದು. 

ಕಾ 


ಇಲ್ಲಿ ಹೆಚ್ಚಿನದು ಎಂದರೆ ಅ ಅದಕ್ಕೆ ರಣವು, ಸೂ ಸು ಸೂಕ್ಷ್ಮಃ ತರವಾದದ್ದು, ಐ ವ್ಯಾಪಕವಾದದ್ದು 
ಅತ ಬುದ್ದಿ ಅರ್ಹವಾದದ್ದು - ಎಂದರ್ಥ. ಅವ್ಳ ಕವೆಂದರೆ ಎಲ್ಲಕ್ಕೂ 
ಕಾರಣವಾಗಿರುವ ee ಪಗಳ ಬೀಜವು. ಅವ್ಯಕ್ತವು ಇಂದ್ರಿ ಯಗಳಿಗೆ 
ಗೋಚರವಲ್ಲದಿದರೂ ಸರ್ವಕಾರಣವಾಗಿರುವದರಿಂದ ಅದರಲ್ಲಿ ಆತ್ಮ 
ಬುದ್ಧಿಯುಂಟಾಗಬಹುದಾಗಿದೆ. ಆದರೆ ನಿಜವಾದ ಆತ್ಮನೇ ಪುರುಷನು, 
ಅವ್ಯ ಫಾಂತವಾಗಿ ಎಲ್ಲವನ್ನೂ ಪ್ಯಾಪಿಸಿಕೊಂಡು ESE 
ಅವ್ಯಕ್ತ 'ತಲೂ ಅವ ವ್ಯಕ್ತನು, ಅ ರಕ್ಕಿಂತಲೂ ಅಕ್ಬರನು - ಎಂದು ಗೀತೆಯಲ್ಲಿ 
ಕ ಈ ಆತ್ಮನ ನ್ನೇ. ಅವ್ಯಾಕೃತವು ನಮ್ಮ ಯಾವ ಇಂದ್ರಿಯಗಳಿಗೂ 
ವ್ಯಕವಾಗುವ ದಲ್ಲ, ಸಂಸಾರವಿರುವವರೆಗೂ ಎಂದಿಗೂ ನಾಶವಾಗುವ ದಲ್ಲ; 
ಆದರಿಂದ ಅದನ್ನು ಅವ ವ್ಯಕವು, ಅಕರದು ಎನ್ನುತಾರೆ. ಆದರೆ ಅವ್ಯ ಕ್ಕಿಂತಲೂ 
ಸೂಕ್ಷ ಮಾಗಿ, ಚಟ್ಟು ಈ. ವ್ಯಾಪಿಸಿಕೊಂಡು ಕಾಲದೇಶಾದಿಗಳ ಪರಿಚ್ಛೆ ದಕ್ಕೆ 
ಅವಕಾಶವೇ ಇ ರಿಂದ ಆತ್ಮನು ಸರ್ವಥಾ ಅವ್ಯಕನು, ಸಂತಾ 
ಅಕ್ಬರನು - ಎಂದು ತಿಳಿಯಬೇಕು. 

ಈಗಿನ ಸ್ಥಿತಿಯಲ್ಲಿ ನಾವು ಮನ ಇಂದ್ರಿಯಗಳಿಂದಲೇ ವಿಷಯಗಳನ್ನರಿತು 
ಸುಖದುಖಗಳನ್ನು ಪಡೆಯುತಿರುವೆವು ಆದ್ದರಿಂದ ಇದೇ ನಮ್ಮ ಸ್ವಭಾವವು ಎಂದು 
ನಾವು ಬಗೆಯುತಿರುತ್ತೇವೆ. ಇ ಇ ಬಿಡಿಬಿಡಿಯಾಗಿ ವಿಷಯವನ್ನು 
ಅರಿಯುವದು ; ಅಥವಾ ಮನಸಿನ ಪ್ರತ್ಯಯಗಳಿಂದ ಹೊರಗಿನ ಅರಿವುಗಳನ್ನು 
ಹೊಂದಿಸಿಕೊಂಡು ಏ ವಿಷಯನಿಶ್ಚಯವನ್ನು  ಮಾಡಿಕೊಳ್ಳುತ್ತಿರುವದು, ವೇದನೆಗಳನ್ನು 
ಅನುಭವಿಸುವದು - ಇದಕ್ಕಿಂತ ಬೆ ಬೇರೆಯಾದ ನಮ್ಮ ಸೃಭಾವವೆಂಬುದೇ ಇಲ್ಲ ಎಂಬ 
ನಿಶ್ಚಯವು ನಮಗೆ ಆಗಿಬಿಟಿರುತಃ ದೆ. ಮನುಷ್ಯನು ಎಲ್ಲಿಗೆ ಹೋದರೂ, ಮಿಕ್ಕ ಯಾವ 
ತನ್ನ ಪದಾರ್ಥಗಳನ್ನು ಬಿಟ್ಟರೂ ಈ ಶರೀರೇಂದ್ರಿಯ ಮನಸ್ಸುಗಳ ಸಂಘಾತವನ್ನು 
ತೆಗೆದುಕೊಂಡೇ ಹೋಗಬೇಕು ಅವುಗಳಿಂದಲೇ ತನ್ನ ಯೋಗಕ್ಷೇಮವನ್ನು 
ನೋಡಿಕೊಳ್ಳಬೇಕು - ಎಂಬುದು ನಮ್ಮ ಭಾವನೆ. ಈ ಶರೀರೇಂದ್ರಿಯಗಳು ಮರ್ತ್ಯ 
ಸ್ವಭಾವದವುಗಳಾಗಿವೆ. ಇವು ಗಳಿಗೆಗಳಿಗೆಗೂ ಮಾರ್ಪಡುತಿರುತವೆ ; 
ಎಂದಾದರೊಂದು ದಿನ ನಾವು ಶರೀರದಿಂದ ವಿಯುಕರಾಗಿ ಸಾಯುವೆವು - 
ಎಂಬುದೇ ನಮ್ಮ ದೃಢಭಾವನೆ. ಆದರೆ ವಿವೇಕಿಗಳ ದೃಷ್ಟಿಯನ್ನು ಅನುಸರಿಸಿ ನಾವು 
ಇಂದ್ರಿಯಗಳು, ಮನಸ್ಪು- ಮುಂತಾದವುಗಳ ತತ್ತ್ವವನ್ನು ವಿವೇಚನೆ ಮಾಡಿದರೆ 


೨೫೦ ಮನುಷ್ಯ ಲೋಕದಲ್ಲಿಯೇ ವಿವಿಕವಾಗಿ ಆ ತೃಜ್ಞಾನವಾಗುವದು 


ಅವೆಲ್ಲಕ್ಕಿಂತಲೂ ವ್ಯಾಪಕನಾಗಿ ಸೂಕ್ಚ್ಮವಾಗಿ, ಮುಖ್ಯಾರ್ಥದಲ್ಲಿ ) ನಮ್ಮ ಆತ್ಮನಾಗಿರುವ 
ಪುರುಷನು ಒಬ್ಬನು. ಇದಾನೆ ನಿನು ಗೊತಾಗುತದೆ. 

ಯಾವದರಿಂದ ನಾವು ಅರಿಯುತಿರುವೆವೋ ಅದು ನಮ್ಮ ಸ್ವರೂಪವು - 
ಎಂದು ನಮ್ಮ ಸ್ವರೂಪವನ್ನು ಶಬ್ದಾದಿಗಳ ಜ್ಞಾನವೆಂಬ ಲಿಂಗದಿಂದ. ಗುರುತಿನಿಂದ, 
ನಿ್ಯಯಿಸಿಕೊಳ್ಳುತಿರುವೆವಷ್ಟ? ಆದರೆ ನಮ್ಮ ನಿಜವಾದ ಆತ್ಮನು ಅಲಿಂಗನು; ಅವನಿಗೆ 
SE ಇ ಇರುವದಿಲ್ಲ ಅವನಲ್ಲಿ ಜಾತ ಕರ್ತೃತ್ವ , ಭೋಕೃತ್ತ | 
ಈ ಯಾವ ಸಂಸಾರಧರ್ಮವೂ ಇರುವದಿಲ್ಲ ಈ ತತ ವನ್ನು ಅಧ್ಯಾತ್ಮ 
ವಿವೇಚನೆಯಿಂದ - ಶಾಸ್ಟ್ರಾಚಾರ್ಯರುಗಳ ದೃಷ್ಟಿಯನ್ನು ಅವಲಂಬಿಸಿ - 
ಕಂಡುಕೊಂಡರೆ ಈಗ ನ ಮಗೆ ಗಂಟುಬಿದ್ದಿರುವ ತಿವಿದೆ, ಕಾಮ, ಕರ್ಮ- 
ಎಂಬಿವುಗಳೆಲ್ಲ ಬಿಚ್ಚಿಕೊಳ್ಳುವವು ; ಕ ಅವುಗಳ ಬಿಗಿತದಿಂದ ನಾವು ಸರ್ವಥಾ 
ಮುಕರಾಗಿಬಿಡುವೆವು. 

ಶರೀರಾದಿಯಾಗಿ ಅವ್ಯಕಾಂತವಾದದ್ದೆಲವೂ ಅನಾತ್ಮವೇ ಆದರೂ ಅದುನ 
ಸ್ವರೂಪಕ್ಕೆ ಸೇರಿದ್ದು - ಎಂದು ಅವಿಚಾರದಶೆಯಲ್ಲಿ ತೋರುತಿರುವದು ಮನುಷ್ಯ 
ಸ್ವಭಾವವು. ಇಂದ್ರಿಯಗಳಿಂದ ನಾವು ವಿಷಯಗಳನ್ನು ನೋಡುತಿರುವದು ನಿಜ. 
ಆದರೆ ಅವು ವಿಷಯಗಳನ್ನು ಅರಿಯುವದು, ಬಿಡುವದು ; ಎಚ್ಚರದಲ್ಲಿ ವ್ಯಕವಾಗಿ 
ತೋರಿಕೊಂಡು ತಮ್ಮ ವ್ಯಾಪಾರವನ್ನು ಮಾಡುವದು, ತನಿನಿದ್ರೆ ಯಲ್ಲಿ 
ಮೈಗರೆಯುತ್ತಿರುವದು - ಇದೆಲ್ಲವೂ ನಮ್ಮ ಅನುಭವದಲ್ಲಿದೆ. ಆದರಿಂದ ಅವು ನಮ್ಮ 
ಸ್ವರೂಪಕ್ಕಿಂತ ಬೇರೆಯೇ ಎಂದು ನಿಶ್ಚಯಿಸಬೇಕು. ಮನಸ್ಸೂ ಹೀಗೆಯೇ ; ; ಅದರ 
ವ್ಯಾಪಾರವೂ ಎಚ್ಚರದಲ್ಲಿ ಎಡೆಬಿಡದೆ ಸಾಗಿದ್ದರೂ ತನಿನಿದ್ರೆಯಲ್ಲಿ ಇರುವದೇ ಇಲ್ಲ 
ಆದ್ದರಿಂದ ಅದೂ ನಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ ಇದರಂತೆಯೇ ಇಂದ್ರಿಯಮನ 
ಆದಿಯಾಗಿ ಅವ ಕ್ರಾಂತವಾದದೆಲ್ಲವೂ ನ ನಮಗಿಂತ ಬೇರೆಯೇ, ಅದು ಅನಾತ್ಮವೇ 
ಎಂದು ನಿಶ್ಚಯಿಸಿಕೊಳ್ಳುವ ಜ್ಞಾನದಿಂದ ನ ಖು ತೊಲಗುವದು, ಅದು 
ಹೋದವೆ ಮೇಲೆ ಕಾಮದ ಉಪಃ ಟಳವಿರುವದಿಲ್ಲ : ಕಾಮವಿಲ್ಲದಿದ್ದರೆ 
ಕರ್ಮಬಂಧವೆಲ್ಲಿಂದ ಬರಬೇಕು? 

ಹೀಗೆ ಅವಿದ್ಯಾಕಾಮಕರ್ಮಗಳ ಬಿಗಿ ದಿಂದ ಬಿಡುಗಡೆಯನ್ನು 
ಹೊಂದುವದೇ ಜೀವನ್ನುಕಿಯು. ಜಿ "ದನ ನ್ನುಕರು ಮತ್ತೊಬ್ಬರ ದ್ರ ದೃಷ್ಟಿಯಿಂದ ಶರೀರ, 
ಇಂದ್ರಿಯ, ಮನಸ ) - ಮುಂತಾದವುಗಳಿಗೆ ಕಟು ಟು ಬದಿರುವಂತೆ ತೆ ತೋರುತಿದರೂ 
ಅವರಿಗೆ "ನಾನು ಎಂದಿಗೂ ಅಶರೀರನು, ಅನಿಂದ್ರಿಯನು, ಅಮನಸ್ಯನು'' ಎಂಬ 
paul Kk ಅವ ಹ Rs ಲೆ ಎಂ 


£ 


ಕಾಶಕೋಪನಾ,ಸಮಂಜರಿ ೨೪೧ 


ಅಜರಾಮರಸ್ವಭಾವನಾದ ಟು ನು ನಾನು - ಎಂಬುದೇ ಅವರ ಅನುಭವ. ಇದೇ 


[ny 
ಅಮೃತತ್ವ ಪ್ರಾಪ್ತಿ ಎಂಬ ಪರಮಪುರುಷಾರ್ಥ. 


ಇ 


) ಕ್‌ ಹ್‌ 
ನಕ ಆತ್ಮತತ್ತ್ವವನ್ನು ಕಂಡುಕೊಳ್ಳುವ ರೀತಿ 


ನ ಸಂದೃಶೇ ಶಿಷೃತಿ ರೂಪಮಸ್ಕ ನ ಚಕ್ಬುಷಾ ಪಶ್ಯತಿ 

ಕಶ್ಚನೈನಮ್‌ | ಹೃದಾ ಮನೀಷಾ ಮನಸಾಭಿಕ್ಷೃಪ್ತೋ 

ಯ ಏತದ್ದಿದುರಮೃತಾಸ್ಟೇ ಭವನ್ನಿ॥ ೯ ॥ 

ಯದಾ ಪಂಚಾವತಿಷ್ಯನೇೇ ಜ್ಞಾನಾನಿ ಮನಸಾ ಸಹ | 

ಬುದ್ಧಿಶ್ಚ ನ ವಿಚೇಷ್ಟತಿ ತಾಮಾಹುಃ ಪರಮಾಂ ಗತಿಮ್‌ ೧೦ ॥ 
ತಾಂ ಯೋಗಮಿತಿ ಮನ್ಯನ್ನೇ ಸ್ಥಿರಾಮಿಂದ್ರಿಯಧಾರಣಾಮ್‌ | 
ಅಪ್ರಮತ್ತಸದಾ ಭವತಿ ಯೋಗೋ ಹಿ ಪ್ರಭವಾಪ್ಮಯಾೌ ॥ ೧೧ ॥ 


ನೈವ ವಾಚಾ ನ ಮನಸಾ ಪ್ರಾಪ್ತುಂ ಶಕ್ಕೋ ನ ಚಕ್ಬುಷಾ | 
ಅಸ್ತೀತಿ ಬ್ರುವತೋಶ ನೃತ್ರ ಕಥಂ ತದುಪಲಭ್ಯತೇ ॥ ೧೨ ॥ 
ಅಸ್ಮೀತ್ಯೇವೋಪಲಬ್ಧವ್ಯಸ್ತ ತ್ರೃಭಾವೇನ ಚೋಭಯೋಃ | 
ಅಸ್ತೀತ್ಯೇವೋಪಲಬ್ಧಸ್ಕ ತತ್ತ್ವ ಭಾವಃ ಪ್ರಸೀದತಿ ॥ ೧೩ ॥ 
ಮಹಾಪಾಪದ ಫಲವಾದ ಸ್ಥಾವರಾದಿಗಳ ಜನ್ಮದಲ್ಲಾದಲಿ ನರಕದಲ್ಲಾಗಲಿ 
ಪರಮಾತ್ಮನನ್ನು ಕಂಡುಕೊಳ್ಳುವದು ಸಾಧ್ಯವೇ ಇಲ್ಲ ಏಕೆಂದರೆ ಅಲ್ಲಿ ನಮ್ಮ ಜ್ಞಾನಕ್ಕೆ 
ಹೆಚ್ಚಿನ ಪ್ರತಿಬಂಧಕವಾದ ಮರೆಯು ಬಂದುಬಿಟ್ಟಿರುತ್ತದೆ ; ಬಹಳ ಪುಣ್ಯದ 
ಫಲವಾಗಿರುವ ಗಂಧರ್ವಾದಿಲೋಕಗಳಲ್ಲಿಯೂ ಅದು ಸಾಧ್ಯವಲ್ಲ : ಏಕೆಂದರೆ ಅಲ್ಲಿ 
ಭೋಗದ ಆಸಕ್ತಿಯಲ್ಲಿಯೇ ಮನಸ್ಸು ವ್ಯಾಪ್ಠತವಾಗಿಬಿಟ್ಟಿರುತ್ತದೆ. ಬ್ರಹ್ಮಲೋಕದಲ್ಲಿ 
ಮನಸ್ಸು ಅತಿ ಸ್ವಚ್ಛವಾಗಿರುತ] dh ಸಂಕಲ್ಪ ಮಾತ್ರದಿಂದ ಇಷ್ಟವಾದ ವಸುಗಳು ನಮಗೆ 
ಸಿಕ್ಕುತ್ತದೆ - ಎಂದು ಶಾಸ್ತ್ರಗಳಲ್ಲಿ ಹೇಳಿಯೂ ಇರುತ್ತದೆ. ಆದರೆ ಅಂಥ 
ಪರಮಸಾತ್ಮ್ಮಿಕಲೋಕವು ಎಲ್ಲರಿಗೂ ಹೇಗೆ ದೊರೆಯಬೇಕು ? ಅದೂ 
ಸುಲಭಸಾಧ್ಯವ ಲ್ಲ ಆದ್ದರಿಂದ ಪಾಪಪುಣ್ಯ ಗಳ ಎರಡು ತುದಿಗಳ ನಡುವೆ ಇರುವ 
ಈ ಮನುಷ್ಯ ಲೋಕದಲ್ಲಿಯೇ ನಾವು ಪರಮಾತ್ಮ ದರ್ಶನಕ್ಕೆ 
ಪ್ರಯತ್ನಪಡಬೇಕು. ಇಂದ್ರಿಯಗಳ ಪೃಥಗ್ಭಾ ವನ್ನೂ ಅವುಗಳ 
ಉದಯಾಸಮಯಗಳನ್ನೂ ವಿವೇಚಿಸಿ ಅರಿತುಕೊಂಡರೆ ಸರ್ವಸಾಕ್ಷಿಯಾದ ಆ 


೨೫೨ ಆಕ ತತ ವನ್ನು ಕಂಡುಕೊಳ್ಳುವ ರೀತಿ 


ಆತ್ಮನನ್ನು ಕಂಡುಕೊಳ್ಳಬಹುದು - ಎಂದು ಹಿಂದೆ ಹೇಳಿದ್ದಾಗಿದೆ. ಆ ಪರಮಾತ್ಮನು 
ಅಲಗ ಅವನಿಗ ಯಾವದೊಂದು ಗುರುತೂ ಇಲ್ಲದರಿಂದ, ಹೊಗೆಯಿಂದ 
ಬೆಂಕಿಯನ್ನು ಊಹಿಸಿ ತಿಳಿದುಕೊಳ್ಳುವಂತೆ ಅವನನ್ನು ಅರಿತುಕೊಳ್ಳುವದಕ್ಕೆ 
sa ಇಲ್ಲ; ಆದರೂ ಅವ್ಯ ಕಾಂತವಾಗಿರುವ ಅನಾತ್ಮವನ್ನೆಲ್ಲ )ಕಾಣುತಿರುವ 

ಸಾಕ್ಟಿಯೇ ನಾನು- ಎಂಬುದನ್ನು ಚ ಭವದಿಂದ ಕಂಡುಕೊಳ್ಳ Ae ಎಂಬುದನ್ನೂ 
ತಿಳಿಸಿದ್ದಾಗಿದೆ. 

ಈ ವಿಷಯವನ್ನು ಚೆನ್ನಾಗಿ ನಾವು ಮನಸಿನಲ್ಲಿ ಹೊರಳಾಡಿಸುವದು ಅವಶ್ಯ. 
ಏಕೆಂದರೆ ಇಂದ್ರಿಯಗಳು ಮತ್ತು ಅವುಗಳನ್ನು ಅನುಸರಿಸುವ ಅಂತಃಕರಣ - ಇವನ್ನೇ 
ನಾವು ನಂಬಿ, ಅವುಗಳಿಂದ ಹೊರಗಿನ ವಸುಗಳನ್ನು ಅರಿಯುವಂತೆಯೇ ಆತ್ಮನನ್ನೂ 
ಅರಿತುಕೊಳ್ಳಬಹುದು ಎಂದು ಭಾವಿಸಿಕೊಂಡು ಮೋಸಹೋಗುತಿದೇವೆ. ಒಂದು 
ಹೂವಿನ ತತ್ತ್ವವನ್ನು ಅನುಭವಿಸಬೇಕೆನ್ನುವವನು ಅದರ ಎಸಳುಗಳನ್ನು ಕಿತ್ತು ಕಿತ್ತು 
ನೋಡಿದರೆ, ಅವನಿಗೆ ಅದರ ಯಾವ ಅನುಭವವು ತಾನೆ ಬಂದೀತು? ಸಾಮಾನ್ಯ 
ಸ್ಥಿತಿಯಲ್ಲಿನ ನಮ್ಮ ಅಂತಃಕರಣವು ಯಾವ ವಸುವಿನ ತತ ವನ್ನು ತಿಳಿಯಬೇಕೆಂದರೂ 
ಅದರ ವಿಷಯಕ್ಕೆ ಚಕ್ಷುರಾದೀಂದ್ರಿ ಯಗಳ ವರದಿಯನ್ನು ಕೇಳುತದೆ. ಒಬ್ಬ ರಾಜನು 
ದೊಂಬರಾಟವನ್ನು ನೋಡಿ ಸಂತೋಷ ಪಟ್ಟು ಆಟಗಾರರಿಗೆ ಇನ್ನೂರು ವರಹಗಳನ್ನು 
ಕೊಡುವಂತೆ ಮಂತ್ರಿಗೆ ಹೇಳಿದನಂತೆ ; ಮಂತ್ರಿಯು ಅವರಿಗೆ ಒಂದು ವರಹವನ್ನು 
ಕೊಡಲು, ಅವರು "ಇದರಲ್ಲೇನೋ ಮೋಸವು ಆಗಿರಬೇಕು' ಎಂದುಕೊಂಡು 
ದೊರೆಯ ಬಳಿಗೆ ಬಂದು ತಮಗೆ ಕೊಟ್ಟಿದ್ದ ವರಹವನ್ನು ತೋರಿಸಿದರಂತೆ. ಆಗ 
ರಾಜನಿಗೆ ಅವರ ಭಾಷೆಯು ತಿಳಿಯದೆ " ಐವರು ಏನು ಹೇಳುತ್ತಿದಾರೆ?' ಎಂದು ಆ 
ಮಂತ್ರಿಯನ್ನೇ ಕೇಳಲು "ತಾವು ಕೊಟ್ಟ ವರಹಗಳಲ್ಲಿ ಇದೊಂದು ಸಲ್ಲದ ನಾಣ್ಯವು 
ಬಂದಿದೆ ಎನ್ನುತಾರೆ' ಎಂದು ಅವನು ಹೇಳಿದನು. ಆ ದ್ವಿಭಾಷಿಯ ಮಾತೇ ನಿಜವೆಂದು 
ನಂಬಿ ಅರಸನು ಕೋಪದಿಂದ ಆ ದೊಂಬರಿಗೆ ದಂಡನೆ ಮಾಡಿಸುವಂತೆ ಅಪ್ಪಣೆ 
ಮಾಡಿದನಂತೆ! ನಮ್ಮ ಅಂತಃಕರಣವು ವಸುಗಳ ತತ್ತ್ವವನ್ನುತಿ ಛದುಕೊಳ್ಳುವಾಗಲೆಲ್ಲ 


ಟ್ಟ 


"ಇದೇನು?' ಎಂದು ಚಕ್ಕುರಾದಿಗಳನ್ನು ಕೇಳುತ್ತಿರು ತಡೆ. ಇದು ಇಂಥ ರೂಪದ್ದು, 


ಇಂಥ ರಸದ್ದು , ಇಂಥ ಸ್ಪರ್ಶದ್ದು, ಇಂಥ ವಾಸನೆಯದು. ಇಂಥ ಶ ಬದು- ಎಂದು 
Ten 
ಅವು ಹೇಳುತ್ತಿರುತವೆ. ಹೀಗೆ ವಸುಗಳ ತತ ದುರ ೂಪಾ ಧಿಗಳಲ್ಲಿ 


ಯಾವದಾದರೊಂದು ಆಗಿರಲೇಬೇಕೆಂದೂ ಅವಗಳನ್ನು ಚಕ್ಷುರಾದಿಗಳೊಳಗೆ 
ಯಾವದಾದರೊಂದು ಇಂದ್ರಿಯದಿಂದಲೇ ತಿಳಿದುಕೊಳ್ಳಬೇಕೆಂದೂ ಈ 


ಅಂತಃಕರಣವು ತಿಳಿದುಕೊಂಡು ಬಿಟ್ಟಿತುತದೆ. ಆದರಿಂದ ಆತ್ಮನನ್ನೂ ಅದೇ 


ಕಾರಕೋಪನಾಸಮಂಜರಿ ೨೫೩ 


ಇಂದ್ರಿಯಗಳಿಂದ ಕಾಣುವದಕ್ಕೆ ಹೊರಟು ಅದು ಸಾಗದೆ ಇರುವದರಿಂದ 
"ಪರಮಾತ್ಮನೇ ಇಲ್ಲ' ಎಂಬ ತೀರ್ಮಾನಕ್ಕೆ ಬಂದುಬಿಡುತದೆ. ನಿಜವೇನೆಂದರೆ 
"ಪರಮಾತ್ಮನಿಗೆ ರೂಪಾದಿಗಳೆಂಬ ಲಿಂಗವು (ಗುರುತು) ಯಾವದೂ ಇಲ್ಲದರಿಂದ 
ಅವನನ್ನು ಚಕ್ಬುರಾದಿಗಳಿಗೆ ಯಾವದೊಂದರಿಂದಲೂ ಯಾರೂ ಕಾಣಲಾರರು. 
ಆದರೆ ಅಷ್ಟು ಮಾತ್ರದಿಂದ ಆತ್ಮನೇ ಇಲ್ಲವೆಂದು ತಿಳಿಯುವದು ತಪ್ಪು ಹಾಗಾದರೆ 
ಯಾವ ಲಿಂಗವೂ ಇಲ್ಲದ ಈ ಪರಮಾತ್ಮನನ್ನು, ಯಾವ ಇಂದ್ರಿಯಕ್ಕೂ 
ವಿಷಯನಾಗದ ಈ ಆತ್ಮನನ್ನು, ಅರಿತುಕೊಳ್ಳುವದು ಹೇಗೆ ? ಎಂದರೆ "ಹೈದಾ 
ಮನೀಷಾ' - ಮನಸಿನ ಸಂಕಲ್ಪವಿಕಲ್ಟಾದಿವೃತಿಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವ 
ಬುದ್ಧಿಯಿಂದ - ತನ್ನೊಳಗೇ ಆ ತತ್ತ್ವವು ಬೆಳಗುವಂತೆ ಮಾಡಿಕೊಳ್ಳುವದು ಸಾಧ್ಯವಿದೆ. 
ಅಂತಃಕರಣವು ಆತ್ಮನನ್ನು ವಿಷಯಾಕರಸಿಕೊಳ್ಳಲಾಗದೆಂಬುದು ನಿಜವಾದರೂ ಅದಕ್ಕೆ 
ತನಗೆ ಎಲ್ಲವನ್ನೂ ಬೆಳಗಿ ತೋರಿಸುವ ಶಕಿಯು ಏತರಿಂದ ಬರುತದೆಯೋ, ಅದೇ 
ತನ್ನ ಆತ್ಮನು ಎಂದು ಅನುಭವದಿಂದ ಅರಿತುಕೊಳ್ಳುವದಕ್ಕೆ ಆಗುತ್ತದೆ. ಈ 
ಆತ್ಮಾನುಭವವು ಹೇಗೆ ಆಗುತದೆ? ಆ ಅನುಭವವು ಎಂಥದ್ದೆಂದು ಹೇಳಿರಿ! - ಎಂದು 
ಕೇಳುವವರಿಗೆ ಉತರವನ್ನು ಕೊಡುವದಕ್ಕೆ ಆಗುವದಿಲ್ಲ: ಆದರೂ ಹೊರಗಿನ 
ಇಂದ್ರಿಯಗಳ ಹಂಗು ಇಲ್ಲದೆ ಅಂತಃಕರಣವು ತನ್ನೊಳಗೇ ತಾನು ಚಿಂತಿಸುತಿರುವಲ್ಲಿ 
ತನ್ನ ತಿರುಳಾಗಿರುವ ಆತ್ಮನನ್ನು ಕಂಡುಕೊಳ್ಳಬಹುದು. ಆತ್ಮನನ್ನು ಅರಿಯುವದೆಂದರೆ 
ದೀಪದ ಬೆಳಕಿನಿಂದ ವಸುಗಳನ್ನು ಅರಿತುಕೊಳ್ಳುವಂತೆ ಅಲ್ಲ ನಮಗೆ ಆಗುವ ಹರ್ಷ 
ಭಯಾದಿಗಳನ್ನು ಹೇಗೆ ನಮ್ಮ ನಮ್ಮಲ್ಲಿಯೇ ಅನುಭವಿಸುವೆವೋ ಹಾಗೆಯೇ 
ಸರ್ವವಿಕಲ್ಪಗಳನ್ನೂ ಹಿಡಿದು ನಿಲ್ಲಿಸಿಕೊಳ್ಳುವ ಹೃದಯದಲ್ಲಿ ಆತ್ಮನನ್ನು ನಾವು 
ಅಂಥದ್ದು, ಇಂಥದ್ದು, - ಎಂಬ ಯಾವ ವಿಕಲವೂ ಇಲ್ಲದ ಸ್ವರೂಪದವನೆಂದು 
ಅನುಭವದಿಂದ ಕಂಡುಕೊಳ್ಳುವದಕ್ಕೆ ಆಗುತದೆ. ಯಾರು ಹೀಗೆ ಆತ್ಮನನ್ನು 
ಅನುಭವದಿಂದ ಅರಿತುಕೊಳ್ಳುವರೋ, ಅವರು ಅಮೃತರಾಗುವರು. ಅವರಿಗೆ 
ಇಂದ್ರಿಯಗಳ ಸಂಬಂಧದಿಂದ ಆಗಿರುವ "ನಾವು ಮರ್ತ್ಯರು' ಎಂಬ ನಂಬಿಕೆಯು 
ಹಾರಿಹೋಗುವದು ; "ನಾವು ಎಂದೆಂದಿಗೂ ಅಮೃತ ಸ್ಹಭಾವದವರೇ' ಎಂಬ 
ನಿಶ್ಚಯದ ಆಗಿಬಿಡುವದು. 

ಈ ಅನುಭವವು ಹೇಗೆ ಬರುವುದು ) ಯಾವಾಗ 
ಜ್ಞಾನೇಂದ್ರಿಯಗಳು ಐದೂ ಮನಸಿನಿಂದೊಡಗೂಡಿ ನಿಂತುಬಿಡುವವೋ, 
ಯಾವಾಗ ಇದು ಇಂಥದ್ದು ಎಂದು ನಿಶ್ಚಯಮಾಡುವ ಬುದ್ಧಿಯೂ 
ವ್ಯಾಪಾರ ಮಾಡದೆ ಸುಮ್ಮನಾಗಿ ಬಿಡುವದೋ, ಆ ಸ್ಥಿತಿಯೇ ಆತ್ಮನ 





ಆತ್ಮತತ ವನ್ನು ಕಂಡುಕೊಳ್ಳುವ ರೀತಿ 


ಅನುಭವರೂಪವಾದ ಪರಮಗತಿ ಎಂದು ಬಲ್ಲವರು ಹೇಳುತಾರೆ. 
ಮನುಷ್ಯರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ವಿಷಯಗಳನ್ನು ಇಂದ್ರಿಯಗಳ ಮೂಲಕ 
ಅರಿಯುವದೇ ಜ್ಞಾನವು ಎಂಬ ಭಾವನೆಯಿರುತದೆ. ಆದರೆ ನಿಜವಾಗಿ ಇದು 
ಜ್ಞಾನವಲ್ಲ, ಅಜ್ಞಾನ. ಹೀಗೆ ಅರಿಯುವದರಿಂದಲೇ ನಾವು ಬದುಕಿರುವೆವು ಎಂದು 
ಜನರು ಭಾವಿಸಿಕೊಳ್ಳುತಿರುತಾರೆ; ಆದರೆ ಇದು ಬದುಕಿರುವದಲ್ಲ, ಸಾವು. ಯಾವನು 
ಇಲ್ಲಿ ನಾನಾತ್ಮವನ್ನು "ಕಾಣುತ್ತಾನೋ, ಅವನು ಸಾವಿನ "ಮೇಲೆ ಸಾವನ್ನು 
ಸಡೆಯುತ್ತಿರುವನು - ಎಂದು ಶ್ರುತಿ ಸ ಸಾರುತಿದೆ. ಇಂದ್ರಿಯಗಳು ವಿಷಯವನ್ನು 
ಅರಿಯುವದರಿಂದಲೇ ಇಂದ್ರಿಯಗಳಿಗೆ ಮುಪ್ಪುಬರುತ್ತಿರುವದು; ಅದರಿಂದಲೇ ಅವು 
ಸಾವಿಗೆ ಹತಿರವಾಗುತಿರುವವು. ಯಾವಾಗ ನಾವು ವಿಷಯಗಳ ಚಿಂತನೆಯನ್ನು ಬಿಟ್ಟು 
ಪರಮಾತ್ಮನನ್ನೇ ಮನನ ಮಾಡುವ ಮುನಿಗಳಾಗಿ ಆಗುವೆವೋ, ಆಗಲೇ ನಾವು 
ನಿಜವಾಗಿ ಅಮೃತರಾಗುವೆವು. "ಸರ್ವಂ ಪರವಶಂ ದುಃಖಮ್‌' ಎಂದಿರುವಂತೆ, 
ಇಂದ್ರಿಯಗಳ ಆಟದಿಂದ ಎಲ್ಲಿಯವರೆಗೆ ನಾವು ವಿಷಯಪರವಶರಾಗಿರುವೆವೋ 
ಅಲ್ಲಿಯವರೆಗೆ ನಮಗೆ ದುಃಖವು ತಪ್ಪಿದ್ದಲ್ಲ ಮನುಷ್ಯನು ಇಂದ್ರಿಯಗಳ ಪರವಶನಾಗಿ . 
ಬಾಯಿ ಬಾಯಿ ಬಿಡುತಿರುವನು; ಆದ್ದರಿಂದಲೇ ಸಾಯುವಾಗಲೂ ಅವನು ಆ] - 
ಎಂದು ಬಾಯಿಬಿಡುತಾನೆ - ಎಂದು ಶಾಸ್ತ್ರವು ಹೇಳುತ್ತಿದೆ. ಹೀಗೆ ಪರವಶರಾಗಿರುವ 
ನಾವು ದುಃಖವನ್ನುತಪ್ಪಿಸಿಕೊಂಡು ನಿತ್ಯ ಸುಖದನ್ನು ಪಡೆಯಬೇಕಾದರೆ ಇಂದ್ರಿಯಗಳ 
ವ್ಯಾಪಾರವನ್ನೆಲ್ಲ ನಿಲ್ಲಿಸಿಕೊಳ್ಳಬೇಕು, ನಮ್ಮೊಳಗೆ ನಾವು ಸರಿಯಬೇಕು. 

ಹೀಗೆ ಇಂದ್ರಿಯಗಳು ಸ್ಥಿರವಾಗಿ ನಿಲ್ಲುವಂತೆ ಮಾಡಿಕೊಳ್ಳುವ 'ದೇ 
ಯೋಗವೆನಿಸುವುದು. ಆ ಅವಸ್ಥೆಯಲ್ಲಿ ಅವಿದ್ಯೆಯಿಂದಾಗಿರುವ ಆರೋಪಗಳು 
ಯಾವವೂ ಇಲ್ಲದೆ ನಾವು ನಮೃಸರೂಸದ ಲನೆಲೆನಂತಿರುವೆವು. ಈ ಯೋಗವನ್ನು 
ಎಚ್ಚರಿಕೆಯಿಂದ ಸಂಪಾದಿಸಿಕೊಳ್ಳ ಬೇಕು. ಸ್ವಲ್ಪ ಎಚ್ಚರತಪ್ಪಿದರೆ ಮನಸ್ಸೂ 
ಇಂದ್ರಿ ಯಗಳೂ ಹೊರವ ಬಖವಾಗಿಬಿಡುತ್ತದೆ. ಯೋಗಾಭ್ಯಾ ಸದಲ್ಲಿ ಹೀಗೆ 
ಏಳುಬೀಳುಗಳು ಇರುವದರಿಂದ ಅಂತಃಕರಣವು ಆತ್ಮನನ್ನು ಬಿಟ್ಟುವೆ ಮೇಲಕ್ಕೆ ನಿಳದಂತೆ 
ನೋಡಿಕೊಳ್ಳ ಬೇಕು. ಶನಿನಿದ್ರೆಯಲ್ಲಿ ) ನಮ್ಮೆಲ್ಲರ ಮನಸೂ. ಇಂದ್ರಿ ಹಗ ಆತ್ಮನಲ್ಲಿ 
ಒಂದಾ ಗಬಿಟ್ಟಿರುತವೆ; ಆದರೆ ಕರ್ಮವಶದಿಂದ ನಡುಗೆ ಮತೆ. 
ಎಚ್ಚರವಾಗಿಬಿಡುವದರಿಂದ ಮತ್ತೂ ಹೊರಗಿನ ವಿಷ ಯಗಳ ಕಡೆಗೇ ಮನಸ್ಸು 
ಪರಿಯುತಿರುವದು ಆದರೆ ಮ ನನನ್ನು ಪ್ರಯತ ee ಗಿ ಆ 
ಆತ್ಮನಲ್ಲಿಯೇ ನೆಲೆನಿಲ್ಲಿಸಿಕೊಂಡು ಬಿಟ್ಟರೆ ಆಗ ಅದು ಆತ್ಮನೇ ಆಗಿಬಿಡುವದು. 


ಕಾಶಕೋಪಹನಾ ಸಮಂಜರಿ ೨೫೫% 


ರ pd 
ಬಟ್ಟೆಯಂತೆ ಬರಿಯ ಆಕಾರವು ಸಾತ್ರ ಇಟು. ಬಲೆ ಹೇಳಿದ ud 


ಅಲ್ಲಿಂದ ಮುಂದಕೆ ಮನಸು ಹೊರ ರಕ್ಕೆ ಬಂದಂತೆ ತೋರಿಕೊಂಡರೂ ಅದಕ್ಕೆ ಸುಟ್ಟ 


ಜಯಶೀಲನಾದ ಜ್ಞಾನಿಗೆ ಎಂದಿಗೂ ಮತ್ತೆ ಸರಾ ಸಿಉಂಟಾಗಲಾರದು; ಅವ 
ಎಂದೆಂದಿಗೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಆತ್ಮನೇ ಆಗಿಬಿಟ್ಟಿದ್ದಾನೆ. 
ಹೀಗೆ ಇಂದ್ರಿಯಗಳೂ ಮನಸ್ಸೂ ರವಾಗಿ ಆತ್ಮನಲ್ಲಿ ನಿಲ್ಲುವುದೇ ನಿಜವಾದ 


ಯೋಗವೇ ಹೊರತು ಹಠಯೋಗಮಾಗಲಿ, ಹಾತಂಜಲಯೋಗವಾಗಲಿ, ಇಲಿ 
ವಿವಕ್ಷಿತವಾಗಿಲ್ಲ ಮಿಕ್ಕ ಯೋಗಗಳಿಂದ ಅಣೆಮಾದಿ ಸಿದ್ದಿಗಳೂ ಸ ಸಾಧಕನಿಗೆ 
ಅಳವಡಬಹುದು ; ಆದರೆ ಆತ್ಮ ಜ್ಞಾನವೆಂಬ ನದಿಯ ಮುಂದೆ ಅಬ್ರಗಳಿಸೆ ಯಾವ 
ಬೆಲೆಯೂ ಇರುವದಿ ಬಲ್ಲ, 1 ಗೆ ಇಂದ್ರನ ನನ ನಂದನವನ: ದೇ ಸಿಕ್ಕಿದರೂ ವ ಮನಸ್ಸು 
ಜೋಲುವದಿಲ್ಲದೋ, ಯಾವನಿಗೆ ಬ್ರಹ್ಮಲೋಕಾಂತದಾಜ 'ಫಲವು ಕೊಡೆ 
A AN ವನಿಗೇ ಈ ಯೋಗವು ಅದರ ಫಲದಾದ ಆತ್ಮಾನುಭ ವವ 
ದೊರಕುವವು. ಖವಿಗಳಿಗೆ ಆಗಬೇಕಾದ ಸ್ಪಾರ್ಥವು ಯಾವದೂ ಇಲ್ಲ; ಅವರು 
ಮ ಶಾಶ್ರತದಾದ, ಎಲ್ಲಕ್ಕಿಂತಲೂ ಲ ಸ ಆತ್ಮತತ್ರ್ವವೊಂದು 
ಇದೆ ; ಅದರಲ್ಲಿ ನೆಲೆನಿಲ್ಲುವದಕ್ಕಿಂತ ಹೆಚ್ಚಿನ ಗತಿ ಇನ್ಫೊಂದಿಲ್ಲ' ಎಂದು ಸಾರಿ 
ಚಾ ನಂಬಿ ವಿರಕರಾದ ಮು ಮುಮುಕು ನಗಳು ಈ ಆತೃತತ್ತ | ದ ಅನುಭವಕ್ಕೆ 
ಯತ್ನವನ್ನು ಮಾಡಬೆ ಶೇಕು, ಅಧಾ ತ್ಕಯೋಗವನ್ನೇ ಅನುಸರಿಸಬೇಕು. ಮಿಕ್ಕ ಯ 
ಹ ಬಾಯಿ ನೀರು ತಿಯ ನೋಡಿಕೊಳ್ಳಬೇಕು. ಅಂತಃ ಕಣವಿ 
ಇಂದ್ರಿಯಗಳ ಮೂಲಕ ಮನಸು ಹೊರಕ್ಕೆ ಹರಿದರೆ ನಾನಾ ಮುಖವಾಗುತದೆ ; 


ಅದೇ ಒಳಕ್ಕೆ ಸರಿದರೆ ಆತ್ಮನ ಸ ಸ್ಮರೂಚವನ್ನೇ ಪ ಪಡೆದುಕೊಳ್ಳುತದೆ. ಮತ್ತೊಬ್ಬರ 
ದೃಷ್ಟಿಯಿಂದ ನಮ್ಮನ್ನು ಅಳೆದುಕೊಳ್ಳ ಬಾರದು, ನಮ್ಮ ದೃಷ್ಟಿಯಿಂದಲೇ ನಾವು ನಮ್ಮನ್ನು 
ನೋಡಿಕೊಳ್ಳಬೇಕು. ಹಿಂದೆ ಪಾಶ್ಯಾತ್ರ್ಯ ರು ನಮ್ಮನ್ನು "ಮೂಗಿನ ತುದಿನೋಡುತ್ತಾ 
ಕೂತುಕೊಳ್ಳುವ ಜನ' ಎಂದು ಜ| ರಿಯುತಿದರು " ; ಫಗ ನಮ್ಮವರು ಅವರೆಲ್ಲ 
ದರೋಡೆಕೋ ರರು, ನಮ್ಮನ್ನುಸುಲಿಗೆ ಮಾಡಿದರು - ಎನ್ನುತಿದಾರೆ. ಪ್ರಪಂಚವನ್ನೆಲ್ಲ 
ಮೆಚ್ಚಿಸುವದು ನಮ್ಮಿಂದ ಆಗಲಾರದು. ನಮ್ಮ ನಮ್ಮ ಪುರುಷಾರ್ಥವನ್ನು ನಾವು 
ನೋಡಿಕೊಳ್ಳಬೇಕು. ಸರಿಯಾದ ನಾಗರಿಕನಾಗಿರುವದಕ್ಕೆ ಎಲ್ಲಾ ಕಾನೂನನ್ನೂಹದಿ 
ತಿಳಿದುಕೊಳ್ಳಬೇಕಾಗಿಲ್ಲ ; ತನ್ನ ನಡತೆ ಸರಿಯಾಗಿದ್ದರೆ ಯಾವನಿಗೂ ಯಾವ 
ಕಾನೂನಿನ ಹೆದರಿಕೆಯೂ ಇರಲಾರದು, ಅಲ್ಲವೆ ? ಇದರಂತೆ ಈ ಅಧ್ಯಾತ್ಮ 
ಯೋಗವನ್ನುಸಾಧಿಸುವದಕ್ಕೆ ದೊಡ್ಡದೊಡ್ಡಗ್ರಂಥಗಳನ್ನಾಗಲಿ ವ್ಯಾಖ್ಯಾನಗಳನ್ನಾಗಲಿ 
ಓದಬೇಕಾದದ್ದೇನೂ ಇರುವದಿಲ್ಲ, ಒಳಕ್ಕೆ ಮನಸನ್ನು ಹರಿಯಿಸಿ ನಮ್ಮಸ್ವರೂಪದಲ್ಲಿ 


ಹ ಕ್‌ 
೨೫೬ ಆತ್ಮತತ್ತ್ವವನ್ನು ಕಂಡುಕೊಳ್ಳುವ ರೀತಿ 


ನಾವು ನಿಂತುಕೊಳ್ಳುವದಕ್ಕೆ ಪ್ರಯತ್ನಿಸಿದರೆ ಆಯಿತು. ನಾನು ಎಂಬ ತೋರಿಕೆಯ 
ಆತ್ಮನನ್ನುಕ್ಳೈಬಿಟ್ಟು, ಅದಕ್ಕೂ ಒಳಗಿರುವ ಸರ್ವಸಾಕ್ಷಿಯಾದ ಆತ್ಮನನ್ನು ಕಂಡುಕೊಂಡು 
ಆ ರೂಪದಿಂದಲೇ 'ನಿಲ್ಲುವುದಕ್ಕೆ ಪ ಯತ್ನಿಸಬೇಕು. ಆಗ ನಾವು 
ಅಪ್ರಮತರಾದಂತಾಯಿತು ; ಯೋಗವು ರಕ್ಕಿದಂತೆ ಆಯಿತು. 

ಆತ್ಮನು ಮಾತಿನಿಂದ ಹೇಳಿ ತಿಳಿಸ ವಡೆ ಬರುವವನಲ್ಲ, ಕಣ್ಣಿಗೆ 
ಕಾಣಿಸುವವನಲ್ಲ, ಕಿವಿಗೆ ಕೇಳಿಸುವವನಲ್ಲ, ಗ ಅವನ ವಾಸನೆ ಸಿಕು ವದಿಲ್ಲ; 
ಕೈಯಿಂದ ಅವನನ್ನು ಮುಟ್ಟಿ ಹಿಡಿಯುವುದಕ್ಕೆ ಆಗುವದಿಲ್ಲ ಹೀಗೆ. ಯಾವ 
ಇಂದ್ರಿಯಕ್ಕೂ ಸಿಕ್ಕದೆ, ಮನಸಿ ಸ್ರಯಾವಪ್ಪ ಪ್ರತ್ಯಯಕ್ಕೂ ವಿಷ ಯವಾಗದೆ ಇರುವ ವ ಆತ್ಮನು 
ಇದ್ದಾನೆನ್ನುವದಕ್ಕೆ ಪು ್ರಮಾಣವೇನ ು 9 - ಎಂದು ಯಾರಿಗಾದರೂ 
1.1.1281 2೬ ಇಂದ್ರಿಯಗಳು ವ್ಯಾ ಪಾರಮಾಡುತಿರುವಾಗಲೇ 
ಅರಿಯುವದಕ್ಕೆ ಆಗಲಾರದವನನ್ನು ಆ ಇಂದ್ರಿ ಫಗ ನೈೆಲ್ಲ ) ಸುಮನಾಗಿಸಿದರೆ 
ಅರಿತುಕೊಳ್ಳುವದಕ್ಕಾ ದೀತೆ 9- ಹ ಶಂಕಿಸಬಹುದು. ಆದರೆ ಐದು ಸರಿಯಾದ 
ಶಂಕೆಯಲ್ಲ, 1 ಯಾವ ವಸುವು ನಾಶವಾದರೂ ಅದು ಇದೆ ಎಂಬ ಒಂದು 
ರೂಪದಿಂದ ಉಳಿದುಕೊಂಡಿರುತದೆ. ಮಡಕೆ ನಾಶವಾದರೆ ಅದರ ಬಕ್ಕ ರೆಗಳು 
ಉಳಿಯುವವು ; ಅವೂ ನಾಶವಾದರೆ ಹೆಂಚಿನಪಿಲ್ಲಿಗಳು ಉಳಿಯುತವೆ | ಅವನ್ನು 
ಕುಟ್ಟಿದರೂ ವ ಮಣ್ಣಿನ ಹುಡಿ ಉಳಿಯುತದೆ. ಅಂತೂ ಕಾರ್ಯವೆಲ್ಲ ನಾಶವಾದರೂ 
ಐದೆ ಎಂಬ ಯಾವುದಾದರೂ ಒಂದು ಉಳಿಕೆಯದ್ದೇ ಇರುತ್ತದೆ. ಇದರಂತೆ 
ಇಂದ್ರಿಯಗಳನ್ನೂ ಮನಸನ್ನೂ ಬುದ್ಧಿಯನ್ನೂ ನಾವು ಸುಮ್ಮನಾಗಿಸಿ 
ಪ್ರವಿಲಯಮಾಡಿದ ರೂ ಯಾವ ದಾದಕೊಂದು ರೂಪದಿಂದ ಅವು 
ಉಳಿದುಕೊಳ್ಳುತ್ತವೆ. ಈ ರೀತಿಯಲ್ಲಿ ಹೊರಗಿನ : ಒಳಗಿನ ಎಲ್ಲಾ ವಸ್ತುಗಳೂ 
ಪ್ರಲಯವಾದರೂ ಅವನ್ನು ನೋಡುವ ನಾನು ಉಳಿದುಕೊಳ್ಳುತ್ತೇನೆ. ನಾವು ಎಷ್ಟೇ 
ಪ್ರ ಪ್ರಯತ್ನಪಟ್ಟರೂ ಏನೂ ಇಲ್ಲಎಂಬುದನ್ನು ಕಲ್ಪನೆ ಮಾಡುಎ ಕ್ಕೆ ಕೂಡ ಜಿ, 
ಆದ್ದ: ರಿಂದ “ಆತ್ಮನು ಇಲ್ಲ' ಎಂಬ ಹುಚ್ಚು ಕಲ್ಪನೆಯನ್ನು ಬಿಟ್ಟುಬಿಡ ಬೇಕು. 
ಮೊದಲನೆಯದಾಗಿ ಪ್ಯು ಜಗತ್ತಿಗೆಲ್ಲ ಸದ್ರೂಪ ಪವಾದ ಒಂದು ಆಧಾರವಿದೆ ; 
ಎರಡನೆಯದಾಗಿ ಎಲ್ಲವನ್ನೂ ನೋಡುವ ನಾ ನಾನು ಇದೇನೆಂಬುದಕ್ಕೆ ಯಾವ 
ಪ್ರಮಾಣವಾದರೂ ಏಕೆ "ಬೇಕು? ನಾನು ಇರುವದರಿಂದಲೇ ಅಲ್ಲವೆ, ಮತೊಂದನ್ನು 
ಇದೆ ಅಥವಾ ಇಲ್ಲ- ಎನ್ನುವದು? ಆದ್ದರಿಂದ ಆತ್ಮನ ಆಸಿತವು ಕಾಸ 
ಅದನ್ನು ಮೊದಲು ಅರಿತುಕೊಂಡರೆ ಆಮೇಲೆ ಅವನ ತತ್ತ ಭಾವವು ಮನಸಿಗೆ 


ಗ 


ಹಿಡಿಯುತದೆ. ಆತ್ಮನು ಇಲ್ಲವೆನ್ನುವವ 
ಯಾವದಾದರೊಂದು ವಸುವು ಇದೆ, ಇಲ್ಲ 

ಆತ್ಮನ ತತ್ತ್ವ ಭಾವವು ಯಾವದು? 
ಕೇಳುವ ಟು ಗ ಹೊರಗಿನ ವ ವಸುಗಳ ವಿಷ ಷಯಕ್ಕಿರುವ ತಿಳಿವಳಿಕೆಯ 
ವಾಸನೆಯಿಂದ. ಅದು ಎಂಥದ್ದು ? ಎಲ್ಲಿದೆ? ಯಾಃ ನ 
ಎಂದು ಮುಂತಾಗಿ ವಿಷಯಗಳ ವಿಷಯ 
ಅಭ್ಯಾಸವಾಗಿರುವದರಿಂದ ನಮ್ಮ ಮನ ನನನಲ 
ವಿಷಯಕ್ಕೂ ಎದ್ದುಕೊಳ್ಳುತಿರುವವು. ನಿಜ ಸ ಸ 
Sd ಎನ್ನುವ ವದಕ್ಕೆ "ಬರುದವನಲ್ಲ ಜಾ ಅಲಿದಾನೆ - ಎನ್ನುವುದಕ್ಕೆ 
ಬರುವವನಲ್ಲ; ಆಗ, ಸ ಈಗಇಲ್ಲ- ಎನ್ನು | 
ಇಂಥದರಿಂದ ಆಗಿರುತಾನೆ, ಅಂಥದರಿಂದ ನಾಶವಾಗುತ್ತಾನ 
ಬರುವವನಲ್ಲ ಇದೇ ನಚಿಕೇತನು ಕೇಳಿದ ಪ ಸ್ರಶೆಗೆ ಸರಿಯಾದ. ಉತರ. ಈ ಆತ್ಮನು 
ಧರ್ಮಾಧರ್ಮಗಳಿಗೆ ಅತೀತನಾಗಿರುತಾನೆ ; ಅವನು ನು ಕರ್ತವೂ ಅಲ್ಲ , ಭೋಕ್ರವೂ 
ಅಲ್ಲ ಇವನು ಕಾರ್ಯಕಾರಣಗಳಿಗೂ 'ಅತೀತನಾಗಿರುತಾನೆ ; ಅವನು ಏಿತಕ್ಕೂ 
ಕಾರಣವಲ್ಲ, ಏತರಿಂದಲಾದರೂ ಆಗಿರುವ ಕಾರ್ಯವೂ ಅಲ್ಲ ಅವನು ಕಾಲಕ್ಕೂ 
ಅತೀತನಾಗಿರುತಾನೆ ; ಅವನು ಈಗ ಬರುತಾನೆ, ಆತ್ಮನಾಗಿ ಆಗ ಇದ್ದನು - ಎಂದು 
ಹೇಳುವದಕ್ಕೂ ಬರುವ ವನಲ್ಲ "ನಾನು ಕರ್ತೃ, ಭೋಕ್ಸ ಇಂಥದ್ದರಿಂದ ಆಗ ಹುಟ್ಟಿ, 
ಈಗ ಇದ್ದು, ಮುಂದಕ್ಕೆ ಸಾಯುವವನು " ಎಂಬ ಬುದ್ಧಿಯು ದೇಹೇಂದ್ರಿ ಯಾದಿಗಳ 
ಅಧ್ಯಾಸದಿಂದ ನ ನಮ್ಮಲ್ಲಿ "ಉಂಟಾಗಿರುತ್ತದೆ. ದೇಹೇಂದ್ರಿಯಗಳನೆ ಲ್ಲಿ ನೋಡುತ್ತಿರುವ 
ನಿತ್ಯಕೂಟಸ್ಮವಾದ ನಮ್ಮ ಆತ್ಮ ಚೈತನ್ಯವು ಹೇಗೆತಾನೆ ಕರ್ತೃತ್ವಾದಿಗಳಿಂದ 
ಕೂಡಿದ್ದೀತು? ಹೇಗೆ ತಾನೆ ಕಾರ್ಯಕಾರಣಭಾವವುಳ್ಳದ್ದಾದೀತು ? ಹೇಗೆ ಠಾನೆ 
ಕಾಲದ ಆಧಾರದಲ್ಲಿದ್ದೀತು? ಇದನ್ನು ನಾವು ಆಲೋಚಿಸಿ ನೋಡಬೇಕು. 

ಹೀಗೆ ಮನ ಇಂದ್ರಿಯಗಳಿಗೆ ಗೋಚರವಲ್ಲದಿದ್ದರೂ ನಮ್ಮ ಸ್ವರೂಪವು 
ಒಂದು ಇದೆ ; ಏಕೆಂದರೆ ಅದು ಅವೆಲ್ಲಕ್ಕೂ ಮೂಲಕಾರಣವಾಗಿರುತ್ತದೆ, ಮನ 
ಅದಿಗಳನ್ನೆಲ್ಲ ಬೆಳಗುತ್ತಿದೆ, ಅದರ ಸಂನಿಧಿಯಲ್ಲಿಯೇ ಈ ಮನ ಆದಿಗಳು ತಮ್ಮತಮ್ಮ 
ಕೆಲಸವನ್ನು ವ ಮಾಡುತಿನೆ - ಎಂಬುದನ್ನು ಮೊದಲು ನಾವು ಮನದಂದುಕೊಳ್ಳಬೇಕು. 
ಇದಾದ ಮೇಲೆ ಆತ್ಮನ ನಿಜವಾದ ಸ್ವರೂಪದ ಅನುಭವವು ನಮಗೆ ಉಂಟಾಗುತದೆ. 
"ನಮ್ಮ ಸ್ವರೂಪವಾದ ಆತ್ಮನು ಇದಾನೆ' ಎಂಬುದೇ ಕಟ್ಟಕಡೆಯ ಮಾತಲ್ಲ ಏಕೆಂದರೆ 
ಇದೆ, ಇಲ್ಲ- ಎಂಬಿವೆರಡೂ ಹೊರಗಿನ ಅನಾತ್ಮ ವಸ್ತುಗಳಿಗೆ ಹೊಂದುವ 


ಪ್ರಿ 
( 

A 
tL 

21 
8) 

¢1 

5 

ನ 

1 

U 

೯) 

28 


(| 
ಜ್‌ 
ಗ 
ಪ 
24 
ನೆ 
GL 
ತ 
ನೆ 


೯ ad 


ತ 
Hs 
ಬ 
[. 
11 
el 
t ಣು 
ಭ್ರ 
ಛಿ 
ಕ 
( 
tL 
ಗ 


"೫ 
ತ 
tL 

WS) 


೨೫೮ ಮರ್ತ್ಯನು ಅಮೃತನಾಗುವದು ಎಂದಿಗೆ) 


ಭಾವನೆಗಳು. ಹೊರಗಿನ ವಸುಗಳು ದೇಶಕಾಲಗಳಲ್ಲಿತೋರಿಕೊಂಡು ಒಂದೊಂದು 
ಅರ್ಥಕ್ರಿಯೆಯನ್ನು ಮಾಡುತಿರುವದರಿಂದ "ಇವೆ' ಎನ್ನಿಸಿಕೊಳ್ಳುತಿರುವವು. 
ಉದಾಹರಣೆಗೆ ಒಲೆಯಲ್ಲಿ ಬೆಂಕಿಯಿದೆ, ಎಂದರೆ ಅದರಲ್ಲಿ ಏನನ್ನಾದರೂ ಹಾಕಿದರೆ 
ಆ ವಸ್ತುವನ್ನು, ಅಥವಾ ನಮ್ಮಕ್ಕೆಯನ್ನು ಹಾಕಿದರೆ ಆ ಕೈಯನ್ನು, ಅದು ಸುಡುವದು. 
ಆದ್ದರಿಂದ ಅಲ್ಲಿ ಬೆಂಕಿಯಿದೆ - ಎನ್ನುವೆವು. ಆದರೆ ಹಾಗೆ ಸುಡದೆ ಹೋದರೆ, ಅಲ್ಲಿ 
ಬೆಂಕಿಯಿಲ್ಲ- ಎನ್ನುವೆವು ; ಆತ್ಮನಾದರೋ ದೇಶಕಾಲಗಳಲ್ಲಿಲ್ಲ, ಯಾವದೊಂದು 
ಅರ್ಥಕ್ರಿಯೆಯನ್ನೂ ಮಾಡುವವನಲ್ಲ ಆದ್ದರಿಂದ ಅವನು ಇದಾನೆ ಅಥವಾ ಇಲ್ಲ 
ಎನ್ನುವದು ಅವನಿಗೆ ಹೊಂದುವಹಾಗಿಲ್ಲ ಇದೆ, ಇಲ್ಲ - ಎನ್ನಿಸಿಕೊಳ್ಳುವುದಕ್ಕೆ 
ಅರ್ಹವಾದ ವಸ್ತುಗಳಿಗೂ ಅವನು ಆಧಾರವಾಗಿರುತಾನೆಂಬುದರಿಂದ ಆತ್ಮನು 
ಇದಾನೆ ಎಂದು ನಾವು ಒಪಬೇಕಾಗಿದೆ. ಪರಮಾರ್ಥ ದೃಷ್ಟಿಯಿಂದ ನೋಡಿದಕೆ 
ಅವನು ಇದಾನೆಂದಾಗಲಿ ಇಲ್ಲವೆಂದಾಗಲಿ ಹೇಳುವುದಕ್ಕೇ ಬರುವಂತಿಲ್ಲ ಇಷ್ಟನ್ನು 
ಮನದಂದರೆ ನಮ್ಮ ನಿಜವಾದ ಈ ಆತ್ಮ ತತ್ತ್ವವು ಯಾವ ಉಪಾಧಿಗಳೂ ಇಲ್ಲದ್ದು, 
ಯಾವ ಸಂಸಾರಧರ್ಮವೂ ಇಲ್ಲದ್ದು, "ಇದಲ್ಲ, ಇದಲ್ಲ' ಎಂದು ಶ್ರುತಿಗಳು 
ಹೇಳುತ್ತಿರುವ ನಿರ್ವಿಶೇಷಸ್ನಭಾವವುಳ್ಳದ್ದು ಎಂಬ ತತ್ತ್ವವು ಮನದಲ್ಲಿ 
ಮಿಂಚುವುದು. ಇದೇ ಆತ್ಮ ತತ್ತ್ವದ ಜ್ಞಾನ. 


೩೪. ಮರ್ತ್ಯನು ಅಮೃತನಾಗುವದು ಎಂದಿಗೆ? 


ಯದಾ ಸರ್ವೇ ಪ್ರಮುಚ್ಛಂತೇ ಕಾಮಾ ಯೇತಸ್ಕ ಹೃದಿ ಶ್ರಿತಾಃ । 
ಅಥ ಮರ್ತ್ಯೋ5ಮೃತೋ ಭವತ್ಯತ್ರ ಬ್ರಹ್ಮ ಸಮಶ್ನುತೇ ॥ ೧೪ ॥ 


ಯದಾ ಸರ್ವೇ ಪ್ರಭಿದ್ಯಂತೇ ಹೃದಯಸ್ಕೇಹ ಗ್ರಂಥಯಃ । 
ಅಥ ಮರ್ತ್ಯೋ 5 ಮೃತೋ ಭವತ್ಯೇತಾನದ್ದ ನಂಶಾಸನಮ್‌ ॥(೧೫॥ 


ಶತಂ ಚೈಕಾಚ ಹೃದಯಸ್ಕ ನಾಡ್ಕಸಾಸಾಂ ಮೂರ್ಧಾನಮಭಿ- 
ನೀಸೃತ್ಛೈಕಾ | ತಯೋರ್ಧ್ವಮಾಯನ್ನಮೃತತ್ತಮೇತಿ 
ವಿಷ್ಣಜ್ನ್‌ನ್ಯಾ ಉತ್ಕಮಣೇ ಭವನ್ನಿ 11 ೧೬ | 

ಆತ್ಮನು 'ಅಸಿ' ಇದಾನೆ ಎಂದೇ ದೊದಲು ಶಿಳಿಯಬೆೇಕು. ಈ 
ಪ್ರಪಂಚವೆಲ್ಲವೂ ಇದೆ, ಇದೆ - ಎಂದೇ ತೋರಿಕೊಳ್ಳುತಿರುವದು. ಆತ್ಮನ 
ಸಂಬಂಧದಿಂದಲೇ ಅದಕ್ಕೆ ಆರವು ಬಂದದೆ. ಭ್ಯಾಂತಿಯಿಂದ ತೋರುವ ಕಪು ಚಿಪ್ಪಿನ 


ಕಾಶಕೋಪನಾಾಸಮಂಜರ ೨೫೯ 


ಬೆಳ್ಳಿ ಕಂಬದ ಕಳ್ಳ, ಹಗ್ಗದ ಹಾವು - ಮುಂ PR ಕೂಡ ಇದೆ ಎಂದೇ 
ತೋರಿಕೊಳ್ಳುತಿರುವವು. ಅವು ನಿಜವಾಗಿಲ್ಲ ಎಂದು ತೋರಿದಾಗಲೂ ಅವುಗಳ 
ಸ್ಥಾನದಲ್ಲಿ ಮತೊಂದು ವ ಸ್ತು'ಐದೆ' Ke ರಿಕೊಳ್ಳುತದೆ. ದು ಬೆಳ್ಳಿಯ ಮುಲ 

ಕಪ್ಪೆಚಿಪ್ಪು ಅದು ಕಳ್ಳನಲ್ಲ, ಕಂಬ; ಇದು ಹಾವಲ್ಲ, ಹಗ್ಗ- ಎಂದು ವಸುಗಳು 
ತೋರುವಾಗಲೂ "ಐದೆ' ಎಂಬ ಅರಿವಿಗೆ ವಿಷಯವಾಗಿಯೇ ತೋರಿಕೋ ಳ್ಳುತಿವೆ. 
ಈ ಇರವು ಯಾವದು? ಅದು ಆತ್ಮನದೇ. ಆತ್ಮನ ಸಂಬಂಧವಿಲ್ಲದೆ ಯಾವದೊಂದೂ 
ತೋರಿಕೊಳ್ಳಲಾರದು. ಆದ್ದರಿಂದ ಯಾವ ಪಸ್ತುದಿಗೇ ಆಗಲಿ, ಆತ್ಮನಿಂದಲೇ ಇರವು 
ಬಂದಿದೆ ಹ ನಿಶ "ಯವಾಯಿತು. ಆದರೆ ಆ ನು ಇದಾ ನೆ ಟೇ ಯಾವಾ ಸಃ 
ತೋರಿಕೊಳ್ಳುವದಿಲ್ಲ: ಉದಾಹರಣೆಗೆ ಯಾವ ಹೊರಗಣ ಪದಾರ್ಥದ ಅರಿವೂ 
ಇಲ್ಲದ ತನಿನಿದೆ ಯಲ್ಲಿ ನಾನು, ಇದೇನೆ - ಎಂದೇನೂ ನಮಗ ಅರಿವಾಗುವದಿಲ್ಲ; 
ಎಲ್ಲೆಲ್ಲಿಅಂತಃಕರಣವಿರುವದೋ, ಅಲ್ಲಿಮಾತ್ರ "ಇದೆ' ಎಂಬ ಅರಿ ವು ಆಗುತ್ತಿರುತದೆ. 
ಇಷ್ಟು ಮಾತ್ರದಿಂದ ಆತ್ಮನು ಇಲ್ಲವೆ ನ್ಹಬಾರದು. ಏಕೆಂದರೆ ತನಿನಿದ್ರೆಯಲ್ಲಿ'ಇದೇನೆ' 
ಎಂಬ ಅರಿವು ಆಗದಿದರೂ 'ನಿದ್ರೆಯಲ್ಲಿ ನಾನಿರಲಿಲ್ಲ' ಎಂದು ಯಾವ 
ಅವಿವೇಕಿಯೂ ತಿಳಿಯುವದಿಲ್ಲ ಇಲ್ಲಿ ನಿಜ ವೇನೆಂದರೆ ಆತ್ಮನು `"ಐದಾನೆ'' ಎಂಬ 
ಅರಿವಿಗೂ ವಿಷಯನಲ್ಲ, "ಇಲ್ಲ' ಎಂಬ ಅರಿದಿಗೂ ವಿಷಯನಲ್ಲ ಅಲ್ಲಿ ಹಗ್ಗವಿದೆ, 
ಹಾವಿಲ್ಲ- ಎಂದು ನಮಗೆ ಹೊರಗಿನ ಪದಾರ್ಥಗಳ ವಿಷಯಕ್ಕೆ "ಇದೆ' ಅಥವಾ 
"ಇಲ್ಲ' - ಎಂಬ ಅರಿವು ಉಂಟಾಗಬಹುದು. ಇವೆರಡಕ್ಕೂ ಆಚೆ ಇರುವವನು 
ಆತ್ಮನು. ಅವನಲ್ಲಿ ಯಾವ ವಿಶೇಷವು ಇಲ್ಲದ್ದರಿಂದ ಅವನು ಮ ಇಲ್ಲ- ಎಂಬ 
ಎರಡು ಅರಿವುಗಳಿಗೂ ಆಟೆಯಿರುವವನು.. ಅದೇ ಆತ್ಮನ ತತ್ತ್ವ ಭಾವವು. ಇಷ್ಟು 
ವಿಷಯಗಳನ್ನು ಹಿಂದಿನ ವಿಮರ್ಶೆಯಲ್ಲಿ ತಿಳಿದುಕೊಂಡದ್ದಾಯಿತು. 

ಪ್ರ ನಮ್ಮ ಆತ್ಮನು ಧರ್ಮಾಧರ್ಮಗಳಿಗೆ ಆಚೆಯಿರುತ್ತಾನೆ; ಅವನು 
ಕರ್ಮವನ್ನು ಮಾಡುವವನಲ್ಲ ಸ ಕರ್ಮಫಲವನ್ನು ಅನುಭವಿಸುವವನೂ ಅಲ್ಲ ಅವನು 
ಕರ್ಮವನ್ನು ಮಾಡಿ ಪಡೆಯಬೇಕಾದ ಸ್ವರ್ಗನರಕಾದಿಗಳಂಥ ಫಲವೂ ಇಲ್ಲ ಅವನು 
ಕಾರ್ಯಕಾರಣಭಾನಕ್ಕೆ ಆಚೆ ಇರುವವನು. ಅವನು ಇಂಥೆದ್ದ: ರಿಂದ 
ಆಗಿದ್ದಾನೆಂದಾಗಲಿ, ಅಂಥಡಕ್ಕೆ ಕಾರಣನೆಂದಾಗಲಿ ಹೇಳುವದಕ್ಕೆ ಬರುವದಿಲ್ಲ; 
ಏಕೆಂದರೆ, ಅವನು ನಿರ್ವಿಕಾರನಾಗಿರುತಾನೆ. ಅವನು ಹಿಂದೆ ಇದ್ದನೆಂದೂ ಈಗ 
ಇಲ್ಲವೆಂದೂ ಅಥವಾ ಈಗ ಇದ್ದು ಮುಂದೆ ಯಾವಾಗಲಾದರೂ 
ಇಲ್ಲವಾಗುವವನೆಂದೂ ಹೇಳುವದಕ್ಕೆ ಬರುವದಿಲ್ಲ; ಏಕೆಂದರೆ ಅವನು ಭೂತ 
ಭವಿಷ್ಯತ್ತುಗಳಿಗೆ ಆಚೆ I, ಅವನ ನ್ನು "ಇದಾನೆ, "ಇಲ್ಲ - ಎಂದು 


೨೬೦ ಮರ್ತ್ಯನು ಅಮೃತನಾಗುವದು ಎಂದಿಗೆ? 


ಹೇಳುವದೂ ಆಗದ ಮಾತು ; ಏಕೆಂದರೆ ಕಾಲದೇಶಗಳಲ್ಲಿರುವ ಬಾಹ ವಸ್ತುವನ್ನು 
ಮಾತ್ರ ಇದೆ, ಇಲ್ಲ- ಎನ್ನಬಹುದು. ಆತ್ಮನು ಇದೆ, ಇಲ್ಲ- ಎಂಬ ಅರಿವುಸಳನ್ನು 
ಮಾರಿರುವನೆಂದು ಆಗಲೆ ಹೇಳಿದಾಗಿದೆ. ಇದಲ್ಲದೆ, ಅವನು ಎಲ್ಲಾ 
ಕಾಲದೇಶಗಳನ್ನೂ ಅರಿಯುವವನು ; ಆದ್ದರಿಂದಲೂ ಅವನನ್ನು ಹಿಂದಿನ ಅಥವಾ 
ಮುಂದಿನ ಕಾಲವು ಕಟ್ಟಿಗೆ ಸಿಕ್ಕಿಸಿ ಕೊಳ್ಳುವಂತೆ ಇಲ್ಲ ಇಂಥ ಅದ್ಭುತ ಸರೂಪದವನು 
ನಮ್ಮೆಲ್ಲರ ಆತ್ಮನು! ಇದನ್ನು ಯಮನು ಬೇರೆ ಬೇರೆಯ ಪ್ರಕಾರಗಳಿಂದ ನಚಿಕೇತನಿಗೆ 
ತಿಳಿಸಿಕೊಟ್ಟಿರುತಾನೆ. 

ಹೀಗಿದ್ದರೂ ಅಜ್ಜರಾದ ಜನರ ತಿಳಿವಳಿಕೆಗೆ ಗೋಚರನಾಗಿರುವ ಆತ್ಮನು 
ಒಬ್ಬನಲ್ಲ, ಅನೇಕರು. ಅವನು ಇಲ್ಲಿದ್ದಾನೆ, ಅಲ್ಲಿಲ್ಲ - ಎಂಬ ಅರಿವಿಗೆ 
ಗೋಚರನಾಗಿರುತ್ತಾನೆ ; ಈಗಿರುತಾನೆ, ಆಮೇಲೆ ಇರುವದಿಲ್ಲ- ಎಂಬ ಅರಿವಿಗೂ 
ಗೋಚರನಾಗಿರುತಾನೆ. ಪರಮಾರ್ಥ ದೃಷ್ಟಿಯಿಂದ ಆತ್ಮನಿಗಿಂತ ಬೇರೆಯಾಗಿ 
ಮತೊಂದು ಪದಾರ್ಥವೇ ಇರುವದಿಲ್ಲವಾದರೂ ಅಜ್ಜರ ದೃಷ್ಠಿಯಲ್ಲಿ ಅವರ ಮುಂದೆ 
ಬಗೆ ಬಗೆಯ ಷ ಸದಾಥ ಗಳಿಂಡೊಡಗೂಡಿದ ಚಿತ್ರ” ವಿಚಿತ್ರ ಪ್ರಪಂಚವು 
ಕಾಣಿಸುತ್ತಿರುತ್ತದೆ. ಆ ಪದಾರ್ಥಗಳಲ್ಲಿ ಕೆಲವು ಒಳ್ಳೆಯವು, ಮತ್ತೆ ಕೆಲವು ಕೆಟ್ಟವು - 
ಎಂದೇ ಅವರ ನಂಬಿಕೆ. ಆದ್ದರಿಂದ ಅವರು ಒಳ್ಳೆಯ: ಪದಾರ್ಥಗಳನು ಬಯಸುತ್ತಾರೆ, 
ಕೆಟ್ಟದನ್ನು ಹಗೆಮಾಡುತಾರೆ. ತಮಗೆ ಇಷ್ಟವಾದ ವಸ್ತುಗಳನ್ನು ಪಡೆಯುವ ದಕೆ ದು 
ಅನರು ಹವಣಿಸಿ ಅದಕ್ಕಾಗಿ ಬೇಕಾದ ಸಾಧನಗಳನ್ನು ಉಪಯೋಗಿಸಿಕೊಡು, 
ಅವುಗಳನ್ನು ಅನುಭವಿಸುವೆದೆಂದೇ ನಂಬಿರುತ್ತಾರೆ. ಅದೇ ಅಜ್ಜರ ಹೃದಯದಲ್ಲಿರುವ 
ಕಾಮಗಳ ಆಟ 

ಇಲ್ಲಿ ನಿಜವೇನು ? ಹೊರಗಿನ ಪಂಚಭೂತಗಳೂ ಅವುಗಳಿಂದಾಗಿರುವ 
ಭೌತಿಕ ವಸುಗಳೂ, ಭೌತಿಕವಸ್ತುವಿಶೇಷಗಳಾದ ಶರೀರೇಂದ್ರಿಯ ಸಂಘಾತಗಳೂ 
ಎಲ್ಲವೂ ಅವಿದ್ಯೆ ಯಿಂದ ತೋರತಕ್ಕ ವಸ್ತುಗಳೇ ಹೊರತು ಅವಕ್ಕೆ ಆತ್ಮನಿಗಿಂತ 
ಬೇರೆಯಾದ ಅರದಲ ಅಜ್ಜರು ವಿಷಯಗಳನ್ನು ಅರಿಯುವದಕ್ಕೆ ಸ 
ಇಂದ್ರಿಯಗಳೂ, ಅವುಗಳನ್ನು ಪಡೆಯುವದಕ್ಕೆ ಉಪಯೋಗಿಸುವ 
ಕರ್ಮೇಂದ್ರಿಯಗಳ್ಳೂ ಆ ಪ್ರಯತ್ನಕ್ಕೆ ಬೇಕಾದ ಸಾಮಗ್ರಿಗಳೂ ಎಲ್ಲವೂ ಅವಿದ್ಯಾ 
ಕಲ್ಪಿತವಾದ ಪಂಚಭೂತಾತ್ಮಕವಾದ ನಾಮರೂಪಾತ್ಮಕವಾದ ಅನಾತ್ಮವೇ; 
ಅವುಗಳಿಗಿಂತ ಆತ್ಮನು ತೀರ ವಿಲಕ್ಷಣವಾದ ಸ್ವರೂಪದವನಾಗಿರುತ್ತಾನೆ 

ಹೀಗಿದ್ದರೂ ಅಜ್ಜರು ಹೊರಗಿನ ಭೋಗ್ಯ ವಸುಗಳಲ್ಲಿರುವ ಆಶೆಯನ್ನು 
ತಡೆದುಕೊಳ್ಳಲಾರದೆ ಇರುತಾರೆ ಅವರು ಬೇಡವೆ ಂದರೂ ಅವ ರನ್ನುಈ ಕಾಮಗಳು 


ಇ pS 
ಕಾತಕೋಪಹನಾ,ಸಮಂಜರಿ ೨೬೧ 


ಹೊರಕ್ಕೆ ತಳ್ಳಿ, ಮಾಡಬಾ ಕೆಲಸವನ್ನು ಮಾಡಿಸಿ, ಆಗಬಾರದ ದುಪ್ಪಲವನ್ನು 
ಅನುಭವಿಸುವಂತೆ ಬಾಡಿಸುತಿರುತವೆ. ಮನುಷ್ಯನು ಎಲಿಯವರೆಗೆ ಹೊರಗಿನ 


೪ 
ಮ 
ರ್ಥ 


ವಸುಗಳನೇ ಕಣಿಟು ನೋಡುತಾ ಅವುಗಳ ಮಾಯಾವಿಲಾಸಕೆ 
ಇನಿ ಟ್‌ te ಲ ಎದಿ ಜೇ 


ಇರುವದಿಲ್ಲ; ತನಗೆ ಬೇಕಾಗಿರುವ ಪರಮಪುರುಷಾರ್ಥವು ಯಾವದು? ಎಂಬುದೂ 
ತಿಳಿದಿರುವದಿಲ್ಲ ಅವನು ಕಾಮಗಳ ದಾಸನಾಗಿ ದುಡಿಯುತಾ , ಭೋಗ್ಗವಸುಗಳ 
ಅನುಭವದಿಂದ ಇಂದ್ರಿಯಗಳನ್ನು ಸವೆಯಿಸುತ್ತಾದಿನದಿನಕ್ಕೆ ಕ್ರೀಣವಾಗುತ್ತಿರುವ 

ಅ 


ಇದರಿಂದಲೇ ಅವನು ಮರ್ತ್ಯನೆನಿಸಿಕೊಂಡಿರುತಾನೆ. ಕಂಸನು ತನಗೆ ಬೇಕಾದ ಐಹಿಕ 
೫ 


ಸುಖಕ್ಕಾಗಿ ತಂಗಿಯಾದ ದೇವಕೀದೇವಿಯನ್ನೂ ಅವಳ ಗಂಡನನ್ನೂ ಸೆರೆಯಲ್ಲಿಟನು. 
ಅವಳ ಮಕ್ಕಳನ್ನೆಲ್ಲ ಹುಟ್ಟಿದಂತೆ, ಆಗಿಂದಾಗಲೆ ಕೊಂದರೂ ಅವನಿಗೆ ತೃಪ್ತಿಯಾಗಲಿಲ್ಲ 
ತನ್ನನ್ನು ಕೊಲ್ಲುವ ದೇವಕೀ ಪುತ್ತನು ನಂದಗೋಕುಲದಲ್ಲಿರಬಹುದೆಂಬ ಸುಳಿವು 
ಒಂದಿಷ್ಟುಗೊತ್ತಾಗುತ್ತಲೂ ಅಲ್ಲಿದ್ದ ಅನೇಕ ಮಕ್ಕಳನ್ನುಕೊಲ್ಲಿಸುವ ಕೆಲಸಕ್ಕೂ ಪೂತನಿ, 
ಶಕಟಾಸುರ- ಮುಂತಾದ ತನ್ನ ಕಡೆಯವರನ್ನು ನಿಯೋಗಿಸಿದನು. ಆದರೇನು ? 
ಅವನಿಗೆ ಕೊನೆಗಾದರೂ ಮೃತ್ಯು ತಪ್ಪಿತೆ ? ಶ್ರೀಕೃಷ್ಣನು ಕಾಲಕ್ಕೆ ಸರಿಯಾಗಿ ಬಂದು 
ಅವನನು ಎಲರೂ ಕಾಣುದಂತೆ ಕೊಂದುಹಾಕಿದನು | 


ಕಂಸನಿಗೆ "ಅಸಿ' (ಇರುವವಳು), "ಪ್ರಾಪಿ' (ಪಡೆಯಬೇಕಾದವಳು) - ಎಂಬ 
ಹೆಸರಿನ ಇಬ್ಬರು ಹೆಂಡಿರು ಇದ್ದರೆಂದು ಪುರಾಣದಲ್ಲಿದೆ. ನಮಗೆಲ್ಲರಿಗೂ ಅಸ್ತಿಪ್ರಾಪ್ತಿ 
ಭಾವನೆಯಿರುವುದರಿಂದ ಒಂದರ್ಥದಲ್ಲಿ ನಾವೆಲ್ಲರೂ ಕಂಸರೇ. ಈ 
ಭಾವನೆಯಿರುವವರು ಅಸ್ತಿ ಪ್ರಾಪ್ತಿಗಾಗಿ - ಯೋಗಕ್ಷೇಮದೃಷ್ಟಿಯಿಂದ - 
ಯಾರಿಗಾದರೂ ಕೇಡನ್ನು ಮಾಡಲು ಓಂಜರಿಯುವದಿಲ್ಲ ಯಾರ ಹೃದಯದಲ್ಲಿ 
ಕಾಮಗಳು ಮನೆ ಮಾಡಿಕೊಂಡಿರುವವೋ, ಅವರು ಕಾಮವಶರಾಗಿ 
ಮಾಡಬಾರದ್ದನ್ನು ಮಾಡಿ, ದ್ಭುತ್ಯುವನ್ನು ಪ್ರತಿದಿನವೂ ತಮ್ಮ ಕಡೆಗೆ ಅವಾಹನೆ 
ಮಾಡುತಲೇ ಇರುತ್ತಾರೆ. ಮನುಷ್ಯನು ಮರ್ತ್ಯನಾಗಿರುವದು ಏತರಿಂದ? ಆಧಿ 
ಭೌತಿಕವಾದ ವಸ್ತುಗಳನ್ನು ತನ್ನ ಹೊರಗಿನವೆಂದೂ ಆಧ್ಯಾತ್ಮಿಕವಾದ 
ಇಂದ್ರಿಯಮನೋಬುದ್ದಿಗಳನ್ನು ತನ್ನವೆಂದೂ ಬಗೆದು, ತನ್ನ ಸ್ವರೂಪವೆಂದು 
ದೃಢವಾಗಿ ನಂಬಿರುವ ತನ್ನ ಶರೀರದ ಪೋಷಣೆಗೆಂದು ಮಾಡಬಾರದ ಕೆಲಸಗಳನ್ನು 
ಮಾಡುತ್ತಿರುತ್ತಾನೆ. ಆದರಿಂದ ಅವನು ಇಂದ್ರಿಯಗಳನ್ನು ಸವೆಯಿಸಿಕೊಂಡು 
ಮರ್ತ್ಯನಾಗುತ್ತಾನೆ, ಮೃತ್ಯುವಿನ ಬಲೆಗೆ ಅವಶ್ಯವಾಗಿ ಬೀಳುತಾನೆ ! 


೨೬೨ ಮರ್ಶ್ಯನು ಅಮೃತನಾಗುವದು ಎಂದಿಗೆ? 


ಇಲ್ಲಿ ತಿಳಿದುಕೊಳ್ಳಬೇಕಾದ ಒಂದು ರಹಸ್ಯ ವೇನೆಂದರೆ ; ಮಾಡಬಾರದ 
ಕೆಲಸಗಳಿಂದ ತಮಗೆ ನರಕಾದಿಷ್ರಾಪಿಯಾಗುವಡರಿಂದ ಅವುಗಳನ್ನು ಬಿಟ್ಟು 
ಶಾಸ್ಟ್ರೋಕವಾದ ಒಳ್ಳೆಯ ಕರ್ಮಗಳನ್ನು 'ಮಾಡುತಿದ್ದರಾಯಿತು - ಎಂದು ಕಲವರು 
Agen. ಕೆ ಅಧರ್ಮವನ್ನು ಬಿಟ್ಟು ಅದರಿಂದಾಗುವ ದುಷ ಷ್ಠಲವನ್ನು 
ತಪ್ಪಿಸಿಕೊಳ್ಳುವ ಮಟ್ಟಿಗೆ ಅವರು ಬುದ್ಧಿವಂತರೇ' ಸರಿ. ಆದರೆ ಧರ್ಮವಾದರೂ 
ನಮ್ಮನ್ನು ನಿತಸುಖಕ್ಸ ಒಯ್ದುವಣೆ? ಇಲ್ಲಿ ಅಧರ್ಮವು ಹೇಗೆ ಕಾಮದ ಫಲವೋ, 
ಹಾಗೆ ಧರ್ಮವೂ ಕಾಮದ ಫಲವೇ. ಶಾಸ್ತ್ರದಲ್ಲಿ ಹೇಳಿರುವ ನಿತ್ಯ, ನೈಮಿಶಿಕ, ಕಾಮ್ಯ 
- ಈ ಮೂರು ಬಗೆಯ ಕರ್ಮಗಳೂ ಅಂತಃಕರಣದಲ್ಲಿ ಕಾಮದೋಷವಿದ್ದವರಿಗೇ 
ಹೇಳಿದವುಗಳಾಗಿರುತ್ತವೆ. ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಬಗೆಬಗೆಯ 
ಭೋಗ್ಯ ವಸ್ತುಗಳನ್ನು ಶಾಸೊ ಕರೀತಿಯಿಂದ ಸಂಪಾದಿಸಿಕೊಂಡು ಸುಖಿಸಜೆ ಕೆಂದು 
ಬಯಸುವವರು ಕಾಮೃಕರ್ಮಕ್ಕೆ ಅಧಿಕಾರಿಗಳು. ಆದ ರೆ ನಿತ್ಯಕರ್ಮಗಳು ಮಾತ್ರ 
ಯಾವ ಕಾಮದ ಹಂಗೂ ಇಲ್ಲದವರಿಗೆ - ಎಂದು ಬಯಸಬಾರದು. ಸರ್ಗಪುತ್ರ 
ಪಶುವಿತಾದಿಗಳ ಕಾಮವಿರುವವರು ಕಾಮ್ಯ ಕರ್ಮಗಳನ್ನು ಮಾಡುತಾರೆ ; 
ಸಾಮಾನ್ಯವಾಗಿ ಇಷ್ಟ ಪ್ರಾಪಿಯಾಗಲಿ ಅನಿಷ | ನಿವೃತ್ತಿಯಾಗಲಿ - ಎಂಬ 
ತು ರಟ ನತ ಕರ್ಮವನು ಮಾಡುತ್ತಾರೆ. ನಮಗೆ ಹೇಗಾದರೂ 
ಇಂದ್ರಿ ಯತ್ರಪ್ತಿಯಾದ' ತ ಶಾಸ್ತೀಯ ಮಾಜ ಸಾಧನಗಳಿಂದಾಗಲಿ 
ಅಶಾಸ್ತ್ರೀಯವಾದ ಸಾಧನಗಳಿಂಬಾಗಲಿ, ನಮ್ಮ ಆಶೆಯನ್ನು 
ಪರಿಪೂರ್ಣಗೊಳಿಸಿಕೊಂಡರಾಯಿತು - ಎಂಬ ಅವಿವೇಕಿಗಳು ನಿಷಿದ್ಧ 
ಕರ್ಮವನ್ನು ಮಾಡುತ್ತಾರೆ. ಯಾವ ಕರ್ಮವೇ ಆಗಲಿ, ಕಾಮದ ಓಂತಡಿಕೆಯಿಲ್ಫನೆ' 
ಆಗುವದೇ ಇ ಜೀವನು ಏನೇನನ್ನು ಭಷಯ ನ 9ಟಲವುೂ ಕಾಮದ 
ವ್ಯಾಪಾರವೇ - ೫ ಮನು ಹೇಳಿರುತಾನೆ. ೪ ಇದೇರ ಸ. 
ಆದ್ದರಿಂದ ಮನುಷ್ಯನು ನ ಮತ್ಯ ೯ತ್ತಬಿಂದ bse ಕಂದರೆ ಎಲಾ ಬಗೆಯ 
wees ಬಿಡುಗಡೆಯನ್ನು ಹೊಂದಬೆ ಶೇಕು. ಕರ್ಮದನು ಮಾಡಿ ಪಡೆದ 
ಯಾವದಾದರೊಂದು ಫಲವು : ನಿತ್ಯವಾಗಿರಬಹುದೆಂದಾಗಲಿ, ಭೊ ಭೆ ಭೋಕೃವಾದವನು 
ಎಂದೆಂದಿಗೂ ಜೀವಿಸಿರುವನೆಂದಾಗಲಿ ಬಗೆಯುವದು ಅವಿವೇಕಿತನ. 
ಕಾಮವಶನಾಗಿರುವುದು ಮತ್ಯ ಒತ್ತ; ಕಾಮಗಳಿಂದ : ಬಿಡುಗಡೆಯನ್ನುಹೊಂ ದುವದೇ 
ಅಮೃಶತ್ವ ಹೀಗಿರುವದರಿಂದ ಮನುಷ್ಯನಿಗೆ ಧರ್ಮಾಧರ್ಮಗಳನು  ಮಾರಿರುವ, 
ತ್‌ ಕಾರ್ಯಕಾರಣಭಾವಕೆ ಸಿಕ್ಕಿ ಬೀ ದೆ ಇರುವ. ಅಮೃತತ್ಥವ 


ಬರುವ ಬಗೆ ಹೇಗೆಂದಾಯಿತು ೧ ತನ್ನ ಸ್ವರೊಪಮಾದ ಬಹ್ಮ ತತ್ತ್ವವನ್ನು 


pS 


ಕಾಶಕೋಪನಾಸದಮಂಜರ ೨೬೭೩ 


ಅರಿತುಕೊಂಡು ಅದರಲ್ಲಿ ನೆಲೆನಿಲ್ಲುವದೊಂದೇ ಅದಕ್ಕೆ ಉಪಾಯವು. ಬ್ರಹ್ಮವು 
ಕಾಲಾತೀತ, ಕಾರ್ಯಕಾರಣಭಾವಾತೀತ, ಧರ್ಮಾಧರ್ಮಾತೀತ ; ಇದರ 
ತತ್ತೃವನ್ನೇ ನಚಿಕೇತನು ಕೇಳಿದ್ದನು, ಇದರ ತತ್ತ್ವವನ್ನೇ ಯಮನು ಹೇಳಿಕೊಟ್ಟನು. 
ಮರ್ತ್ಯತ್ವವು ಮನುಷ್ಯನ ಸಭಾದವಲ್ಲ ಹೃದಯಕ್ಕೆ ಕಾಮಗಳು 
ಅಂಟಿಕೊಂಡಿರುವವರೆಗೆ ಕಾಮಗಳನು ತವಿಸಿಕೆ ಯಾ 
ಆಗಲಾರದು. ಎಲ್ಲಿಯದರೆಗೂ ದುನುಷ್ಯನು "ನಾನು ಕಾಮಿಯು; ಈ ನನ 
ಕಾಮಗಳನ್ನು ತಪಿಪಡಿಸಿಕೊಳ ವದಕ್ಕೆ ಹಲವು ಉಪಾಯಗಳಿವೆ ; 
ಅವುಗಳೆಲ್ಲೊಂದನ್ನು ಆರಿಸಿಕೊಂಡು ಸುಖಿಯಾಗುವೆನು' - ಎಂದು 
ಭಾವಿಸಿಕೊಂಡಿರುವನೋ ಅಲ್ಲಿಯವರೆಗೆ ಕಾಮರಾಗಬಲದಿಂದ ಕೂಡಿ ಕರ್ಮಗಳನ್ನು 
ಮಾಡುತ್ತಿರುವದೂ, ಕರ್ಮಫಲವನೊೂ ಸುಖದುಃಖಗಳನ್ನೂ 
ಅನುಭವಿಸುತಿರುವದೂ, ಜನನಮರಣಗಳಿಗೆ ತುತ್ತಾಗಿರುವದೂ ಅವನಿಗೆ ತಪ್ಪಿದಲ್ಲ 
ಅಲ್ಲಿಯವರೆಗೂ ಅವನು ಮರ್ತ್ಯನೇ. ಆದರೆ ಎಂದಿಗೆ ಅವನಿಗೆ 'ಕಾಮವು ನನ್ನ 
ವೈರಿಯು; ಅದನ್ನು ನಾನು ಎಂದಿಗೂ ಒಳಗೆ ಹಾಕಿಕೊಳ್ಳುವದಿಲ್ಲ ಅದನ್ನು ಅತಲಾಗಿ 
ಅಟ್ಟಿಬಿಡುವೆನು' - ಎಂಬ ದೃಢಸಂಕಲ್ಪವನ್ನು ಮಾಡಿಕೊಂಡು ಸಕಲಕಾಮಗಳನ್ನೂ - 
ಅವು ಶಾಸ್ತ್ರೀಯಭೋಗವಿಷಯವಾಗಿರಲಿ, ನಿಷಿದ್ದ ಭೋಗದ ವಿಷಯವಾಗಲಿ, 
ಯಾವ ಪಕ್ಷಪಾತವೂ ಇಲ್ಲದೆ ಅಟ್ಟಿ ಬಿಡುವನೋ, ಅಂದಿಗೆ ಅವನು ಇಲ್ಲಿಯೇ, 
ಈಗಲೇ, ಬ್ರಹ್ಮ ಸ್ವರೂಪದಲ್ಲಿ ನಿಂತುಬಿಡುವನು ; ಅಮೃತತ್ವವೇ ತನ್ನ 
ಸ್ವಭಾವವೆಂಬುದನ್ನು ಕಂಡುಕೊಂಡುಬಿಡುವನು. 

ಕಾಮಗಳೆಲ್ಲಸಂಪೂರ್ಣವಾಗಿ ನಾಶವಾಗುವದು ಯಾವಾಗ? ಕಾಮಗಳನ್ನು 
ಅನುಭವಿಸಿ ಸಾಕಾದರೆ ಅವು ಹೋಗಿಬಿಡುವವು - ಎಂದು ಕೆಲವರ ನಂಬಿಕೆ. ಅದು 
ಸರ್ವಥಾ ಸರಿಯಲ್ಲ, ಏಕೆಂದರೆ ಕಾಮ್ಯವಸುಗಳ ಉಪಭೋಗದಿಂದ ಕಾಮವು 
ಎಂದಿಗಾದರೂ ಆರುವದುಂಟೆ ? ಹವಿಸನ್ನು ಹಾಕಿದರೆ ಅಗ್ನಿಯು ಹೇಗೆ 
ಭುಗಿಲೆನ್ನುವದೋ, ಹಾಗೆಯೇ ವಿಷಯೋಪಭೋಗದಿಂದ ಕಾಮವು ಇನ್ನಷ್ಟು 
ಹೆಚ್ಚುವದು - ಎಂಬುದನ್ನು ಸ್ಮೃತಿಕಾರರೂ ಪೌರಾಣಿಕರೂ ಬಗೆಬಗೆಯಾದ 
ಕಥೆಗಳಿಂದ ತೋರಿಸಿಕೊಟ್ಟಿದುತ್ತಾರೆ. ವಿಷಯಸೇವೆಯನ್ನು ಮಾಡಿ ತೃಪಿಯಾಗಿದ್ದರೂ 
ಕಾಮವು ಮಾತ್ರ ಅಡಗಿರುವದಿಲ್ಲವೆಂಬುದೂ ನಮ್ಮೆಲ್ಲರ ಅನುಭವದಲ್ಲಿದೆ. ನಿದ್ರೆ, 
ಮೂರ್ಛೆ, ಮದ - ಮುಂತಾದ ಕೆಲವು ಅವಸ್ಥೆಗಳಲ್ಲಿ ಕಾಮಗಳು 
ತೋರಿಕೊಳ್ಳುವದಿಲ್ಲ ಆದರೆ ಎಚ್ಚರವಾದ ಕೂಡಲೆ ಅವು ಮೊದಲಿನ ಹಾಗೆಯೇ - 
ಅಥವಾ ಮೊದಲಿಗಿಂತ ಇನ್ನೂ ಬಲವಾದ ವೇಗದಿಂದ - ಜನರನ್ನು ಕಾಡುವವು. 


ಭ್ರ 
ಫತೆ 
ತೈಃ 
₹೬ 
4 
ಸಿ 
> 
2 
ಲ 


೨೬೪ ಮರ್ತ್ಯನು ಅಮೃತನಾಗುವದು ಎಂದಿಗೆ? 


'ಅಯ್ಯೊ | ನಾನು ನಿದ್ರಿಸುತ್ತಿದ್ದದ್ದರಿಂದ ಇಂಥದ್ದೊಂದು ದೃಶ್ಯವನ್ನು ನೋಡುವದಕ್ಕೆ 
ಅವಕಾತವಿಲ್ಲದಹಾಗಾಯಿತಲ್ಲ | ಇಂಥದ್ದೊಂದು ಆಹಾರವ ನ್ನು ಮಿಕ ವರು 
ತಿಂದುಬಿಟ್ಟರಲ್ಲ |’ ಎಂದು ಮುಂತಾಗಿ ಜನರು ಪೇಚಾಡುತಿರುವದನ್ನು ನಾವೆಲ್ಲರೂ 
ಕಂಡಿದೇವೆ. 'ಬಡವರಿಗೆ ಮುದುಕರಿಗೆ ಅಥವಾ ರೋಗಿಗಗಳಿಗೆ ತತ್ತ ಲಕ್ಕೆ 
ಭೋಗಗಳನ್ನುಅನುಭವಿಸು ವ ಯೋಗ್ಯತೆಯಿಲ್ಲದಿದ್ದರೂ "ನಮಗೆ ಎಂದಿಗೂ $8; 
ಭೋಗವೂ ಬೇಡ!' - ಎಂದು ಅವರಲ್ಲಿಯಾವನು ತಾನೆ ಹೇಳುತಾನೆ? " ಅಯ್ಯೊ! 
ನಮಗೆ ಮಿಕ್ಕವರ ಹಾಗೆ ಈ ಭೋಗಗಳನ್ನು ಅನುಭವಿಸುವ ಯೋಗ್ಯತೆಯಿಲ್ಲದೆ 
ಹೋಗಿದೆಯಲ್ಲ |” - ಎಂದೇ ಅವರು ತಮ್ಮಲ್ಲಿ ತಾವು ಕುದಿಯುತಿರುತಾರೆ. ಅಲ್ಲವೆ? 
ಹೀಗಿರುವಲ್ಲಿ, ಹೃದಯಲ್ಲಿರುವ ಸರ್ವಕಾಮಗಳೂ ಬಿಟ್ಟು ಹೋಗುವದೆಂಬುದು 
ಎಂಥ ಅಸಂಭವ !- ಎಂದು ಕೆಲವರಿಗೆ ತೋರಬಹುದು. 

ಈ ಶಂಕೆಗೆ ಪರಿಹಾರವೇನೆಂದರೆ ; ಕಾಮಗಳೆಲ್ಲ ಹೃದಯವನ್ನೇ 
ಆಶ್ರಯಿಸಿಕೊಂಡಿರುತ್ತವೆ. ಇಂದ್ರಿಯಗಳು, ಮನಸ್ಸು, ಬುದ್ದಿ - ಇವುಗಳೇ ಕಾಮಕ್ಕೆ 
ನೆಲೆಮನೆಗಳು. ಆದರೆ ನಮಗೆ ಈ ಇಂದ್ರಿಯಾದಿಗಳ ಸಂಬಂಧವು ನಿಜವಾಗಿದೆಯೆ 9 
ಇದನ್ನು ಸ್ವಲ್ಪ ಬಿಡಿಸಿನೋಡಬೇಕು. ಇಂದ್ರಿಯ ಮನೋಬುದ್ಧಿಗಳು ಶರೀರವನ್ನು 
ಆಶ್ರಯಿಸಿಕೊಂಡೇ ತಮ್ಮ ತಮ್ಮ ವ್ಯಾಪಾರದನ್ನು ಮಾಡುತಿರುತವೆ. ಕನಸಿನಲ್ಲಿ ಈ 
ಶರೀರಾದಿಗಳ ಸಂಬಂಧವು ತಪ್ಪಿ ಹೋಗಿದ್ದರೂ ಬುದ್ಧಿಯು ವಾಸನಾಮಯವಾದ 
ಶರೀರಾದಿಗಳನ್ನು ಕಲ್ಪಿಸಿಕೊಂಡು ತಾನೇ ತನಗೆ : ಬೇಕಾದ ಕಾಮ್ಯ ವಸ್ತುಗಳನ್ನು 
ಕಲ್ಪಿಸಿಕೊಂಡು ಅವನ್ನು 'ಅನುಭವಿಸುತಿರುವೆನೆಂದು ಹಿರಿಹಿರಿ ಓಗ್ಗುತಿರುತ್ತದೆ. "ಎಚ್ಚರ, 
ಕನಸು- ಈ ಎರಡು ಅವಸ್ಥಿಗಳನ್ನು ಪರೀ್ಷಿದರೇ ಸಾಕು. ಶರೀರಾದಿಗಳು ಯಾವವೂ 
ನಮ್ಮ ಸ್ವ ಸ್ವರೂಪಕ್ಕೆ ಸೇರಿಲ್ಲವೆಂಬುದು ಮನದಟ್ಟಾಗಿಬಿಡುತದೆ ; ಏಕೆಂದರೆ ಕನಸಿನ 
ದೃಶ್ರ ಗಳಿರುವಾಗ ಎಚ್ಚರದ ದೃಶ್ಯ ಗಳಿರುವದಿಲ್ಲ, ಎಚ್ಚರದ ದಕ್ಕ ಗಳಿರುವಾಗ ಕನಸಿನ 
ದಕ ಗಳಿರುವದಿಲ್ಲ ಈ ಎರಡವಸ್ಥೆಗಳನ್ನೂ ನೇರಾಗಿ ನೋಡುತ್ತಿರುವ ನಮ್ಮ ಆತ್ಮನಿಗೆ 
ಯಾವ ಶರೀರಾದಿಗಳು ತಾನೆ ನಿಜವಾಗಿ "ಸೇ ರಿವೆಯನ್ನಬಹುದು ಸ ಬನ್ನು ಯಾವ 
ದೃಶ್ಯವೂ ತೋರದ ತನಿನಿದ್ರೆಯಲ್ಲಿಯೊ, ಎಂದರೆ ಅಲ್ಲಿ ಆತ್ಮನು ತನ್ನಲ್ಲಿ ತಾನು 
ಇದ್ದುಕೊಂಡುಬಿಟ್ಟಿರುತ್ತಾನೆ ; ಮಿಕ್ಕೆರಡು ಅವಸ್ಥೆಗಳಲ್ಲಿ ಕಾಣುದ ಎಲ್ಲಾ ದೃಶ್ಯಗಳನ್ನೂ 
ಹೇಗೋ ಹಾಗೆತ ಸುಪುಪ್ಪಿಯಲ್ಲಿ ಯಾವದ ದೃಶ್ನ ಕೃಭಾದದಿಲ್ಲವೆಂಬುದನ್ನೂ ತನ್ನ ಚೈತನ್ಯ 

ಸ್ವರೂಪದಿಂದಲೇ ಅನುಭವಿಸುತಿರುತಾನೆ. ಆದರಿಂದ ಸರಿಯಾಗಿ ನೋಡಿದರೆ 
ಆತ್ಮನಲ್ಲಿ ಯಾವ ಕಾಮಗಳೂ ಮ ಮನೆ ಮಾಡಿಕೊಂಡರುವದಿಲ್ಲ ಆದರೂ ಅಜ್ಜರು 
ತಮ ) ತಮ್ಮ ಬುದಿಗೆ ಗಂಟುಬಿದುಕೊಂಡಿರುವ ಈ ಕಾಮಗಳು ತಪ ಮೃ ವೇ ಎಂದು 
ಭ್ರಾಂತಿಗೊಂಡಿರುತ್ತಾರೆ. 


ಅಳೆ ಹ್ಗು Rl, ವೆ Mes % 
ಕಾಶಕೂಹನಾಸಮಂಜರಿ ಕ ೧ 


ತ್‌ ಜಾತ ಡೆ ಮಿ ಘಃ 
ಚಪ್ರಾ ದುಃಖಿಯಾ/ ದೇನ ಎಂದು ಮುಂತಾಗಿರುವ ಟದಿಲ 


ನುಖಿಯಾಗಿದೇ 


ಪ್ರತ್ಯಯಗಳು - ಜನರಿಗೆ ಬಲವಾಗಿ ಗಂಟುಬಿದಿರುವವಲ್ಲ, ಆ ತಪ್ಪುಭಾವನೆಗಳು- 
ಎಂದಿಗೆ ನಾಶವಾಗಿಬಿಡುವವೊ;, "ನಾನು ಅದ್ವಿತೀಯವಾದ ಅಸಂಗನಾದ ಬೃಹ್ನಾತ್ಸ 
ಸ್ವರೂಪವೇ, ಬಿಸಿಲುಕುದುರೆಗೆ ನೀರಿನ ಸಂಬಂಧವಾಗಲಿ, ಹಗ್ಗಕ್ಕೆ ಅದರಲ್ಲಿ 

ದರುವಂತೆ ಈ 


ಹುಟ್ಟುಗಟ್ಟಿರುವ ಹಾವಿನ ಸಂಬಂಧವಾಗಲಿ 
ಲ್ಲ) 

ಹುಸಿತೋರಿಕೆಯ ಶಲೀರಾದಿಗಳ ಸಂಬಂಧ 
ಅದದೇ ಇಲ - ಎಂಬ ಗಟಿಯಾದ 

ಆ) ಟು ಗ್‌ ಬು ಸ ಓ 

ಹುಟ್ಟಡಗಿಹೋಗುವವೋ ಆಗ್ಗೆ ಹೃದಯವನ್ನಾಶ,ಯಿಸಿರುವ ಕಾಮಗಳು 
ಯಾವಾಗಲೂ ನನಗೆ ಸಂಬಂಧಿಸಿರಲಿಲ್ಲ; ಭೂತಗನ್ನಡಿಯಲ್ಲಿ ತೋರುವ 
ಪ್ರತಿಬಿಂಬದ ಕೊರತೆಗಳು ಜನರ ಶರೀರಾಕಾರಕ್ಕೆ ಹೇಗೆ ಎಂದಿಗೂ 
ಸೇರಿಕೊಂಡಿರುವದಿಲ್ಲವೋ ಹಾಗೆಯೇ, ಕಾಮ್ಯ ವಸುಗಳಾಗಲಿ ಅವನ್ನು ಭೋಗಿಸುವ 


ಸಾಧನಗಳಾದ ಇಂದ್ರಿಯಗಳಾಗಲಿ, ಆ ಇಂದ್ರಿಯಗಳಿಗೆ ಆಶ್ರಯವಾಗಿರುವ 
ಶರೀರವೇ ಆಗಲಿ, ನನಗೆ ಎಂದಿಗೂ ಸಂಬಂಧಿಸಿರುವದಿಲ್ಲ' ಎಂಬ ತಿಳಿವಳಿಕೆಯು 
ಬಂದುಬಿಡುದದು. ಈ ರೀತಿಯಲ್ಲಿ ಅವಿದ್ಯೆ, ಅವಿದ್ಯೆಯಿಂದ ನಮಗೆ ಸಂಬಂಧಿ 
ಸಿಕೊಂಡಿರುವಂತೆ ತೋರುವ ಕಾಮಗಳು, ಆ ಕಾಮಗಳಿಂದ ನಾವು ಮಾಡುವೆವೆಂದು 
ನಂಬಿಕೊಂಡಿರುವ ಕರ್ಮಗಳು - ಇವೆಲ್ಲವೂ ಹುಟ್ಟಡಗಿಹೋಗುವವು. ಈ 
ಬ್ರಹ್ಮಚ್ಞಾನದಿಂದ ಅವಿದ್ಯಾಕಾಮಕರ್ಮರೂಪವಾದ ಮೃತ್ಯುವು ನಮ್ಮನ್ನು 
ಬಿಟ್ಟು ತೊಲಗಿದ ಮೇಲೆ ನಾವು ಮರ್ತ್ಯರಾಗಿರುವದಿಲ್ಲ; ಆಗ ನಾವು 
ಬ್ರಹ್ಮಾತ್ಮ ಸ್ಹರೂಪರೇ, ಅಮೃತ ಸ್ವಭಾವದವರೇ ಆಗಿಬಿಡುವೆವು. ಇದಿಷ್ಟೇ 
ಸರ್ವವೇದಾಂತಗಳ ಉಪದೇಶವು, ಇದಕ್ಕಿಂತ ಹೆಚ್ಚುತಿಳಿದುಕೊಳ್ಳಬೇಕಾದದ್ದೇನೂ 
ಇರುವದಿಲ್ಲ 

ಈಗ ಈ ಬ್ರಹ್ಮವಿದ್ಯೆಯಿಂದ ನಮಗೆ ದೊರಕುವ ಅಮೃತತ್ಥ್ಕೂ ಅಗ್ನಿವಿದ್ಯೆಯೇ 
ಮುಂತಾದ ಉಪಾಸನಾರೂಪವಾದ ವಿದ್ಯೆಗಳಿಂದ ಸಿಕ್ಕುವ ಅಮೃತತ್ಥಕ್ಕೂ ಹೆಚ್ಚು 
ಕಡಿಮೆಯೇನೆಂಬುದು ಸ್ಪಷ್ಟವಾಗುತ್ತದೆ. ಇಲ್ಲಿ ಹೇಳಿರುವ ಪರಬ್ರಹ್ಮವಿದ್ಯೆಯು 
ಇಲ್ಲಿಯೇ ಈಗಲೇ ನಮಗೆ ಪ್ರಾಪ್ತವಾಗುವ ಅಮೃತತ್ವವನ್ನು ಕೊಡುತದೆ. ನಾವು 
ಅವಿದ್ಯೆಯಿಂದ ಮರ್ತ್ಯರಾಗಿದ್ದೇವೆ, ನಿಜವಾಗಿ ಮರ್ತೃರೇ ಅಲ್ಲ; ನಮಗ 
ಧರ್ಮಾಧರ್ಮಗಳ ಗೋಜೇ ಇಲ್ಲ, ನಾವು ಅವುಗಳಿಂದ ಕಾಲಾಂತರದಲ್ಲಿ 


೨೬೬ ಉಪನಿಷದುಪದೇಶದ ಸಾರವೂ ಫಲಶ್ರುತಿಯೂ 


ಪಡೆಯಬೇಕಾಗಿರುವ ಫಲವೂ ನಿಜವಾಗಿಲ್ಲ ಅವಿದ್ಯೆಯನ್ನು ವಿದ್ಯೆಯಿಂದ 
ಹೋಗಲಾಡಿಸಿಕೊಂಡರೆ ಈಗಲೇ ಇಲ್ಲಿಯೇ ನಾವು ಅಮೃತ ಸ್ವಭಾವದ 
ಬ್ರಹ್ಮರಾಗಿರುತ್ತೇವೆ. ಇದಿಷ್ಟೂ ಪರಬ್ರಹ್ಮ ವಿದ್ಯೆಯ ಫಲ. 

ಇನ್ನು ಉಪಾಸನೆಯ ಫಲವು ಹೇಗಿರುವದೆಂದರೆ, ನಾವು ಈಗ 
ಮರ್ತ್ಯರಾಗಿರುತ್ತೇವಷ್ಟೇ 9 ಶಾಸ್ತ್ರದಲ್ಲಿ ಹೇಳಿರುವಂತೆ ಕರ್ಮೋಪಾಸನೆಗಳನ್ನು 
ಮಾಡಿದರೆ ಶರೀರವು ಬಿದ್ದು ಹೋದಮೇಲೆ "ಸುಷುಮ್ನೆ' ಎಂಬ ಒಂದಾನೊಂದು 
ನಾಡಿಯ ಮೂಲಕ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮ ಕಲದವರೆಗೂ ಸುಖದಿಂದ 
ವಾಸವಾಗಿರುವೆವು. ಇದು ಕಾಲಾಂತರದಲ್ಲಿ ಆಗುವ ಆಪೇಕ್ಷಿಕ ಅಮೃತತ್ವ. ಆ 
ಬ್ರಹ್ಮಲೋಕದಲ್ಲಿರುವಾಗಲೆ ನಮಗೆ ಬ್ರಹ್ಮವಿದ್ಯೆಯು ಲಭಿಸಿದರೆ ಆಲ್ಲಿಯೇ 
ಸದ್ಯೋಮುಕ್ತಿಯಾಗಬಹುದು. ಇಲ್ಲದಿದ್ದರೆ ಮತ್ತೆಈ ಲೋಕಕ್ಕೆ ಬಂದು ಸಂಸಾರದಲ್ಲಿ 
ತೊಳಲಬೇಕಾಗುವದು. ಬ್ರಹ್ಮಲೋಕಕ್ಕೆ ಹೋಗುವ ಯೋಗ್ಯತೆಯನ್ನು 
ಉಪಾಸನೆಯಿಂದ ಸಂಪಾದಿಸಿಕೊಳ್ಳದವರು ಬೇರೆ ಬೇರೆಯ ದೇವತೆಗಳ ಉಪಾಸನೆ 
ಮಾಡಿದ್ದರೆ ಬೇರೆ ಬೇರೆಯ ನಾಡಿಗಳ ಮೂಲಕ ಬೇರೆ ಬೇರೆಯ ಲೋಕಕ್ಕೆ 
ಹೋಗುವರು. ಉತಮವಾದ ಉಪಾಸನೆಯನ್ನಾಗಲಿ, ಕರ್ಮವನ್ನಾಗಲಿ 
ಮಾಡದವರು ಅಧೋಗತಿಯನ್ನು ಪಡೆಯುವರು. 


ಇದಿಷ್ಟೂ ವಿಚಾರದಿಂದ ಏನು ಸಿದ್ಧವಾಗುವದೆಂದರೆ ಮನುಷ್ಯನಾಗಿ 
ಹುಟ್ಟಿದವನು ಸರಿಯಾದ ಅಧಿಕಾರವನ್ನು ಸಂಪಾದಿಸಿಕೊಂಡು, ಇಲ್ಲಿಯೇ ಈಗಲೇ 
ಪರಬ್ರಹ್ಮ ಸ್ವರೂಪವನ್ನು ಪಡೆದುಕೊಳ್ಳುವ ಬ್ರಹ್ಮವಿದ್ಯೆಯನ್ನು ಸಂಪಾದಿಸಿಕೊಂಡು 
ಅವಿದ್ಯಾಕಾಮಕರ್ಮರೂಪವಾದ ಮೃತ್ಯುವನ್ನು ನಾಶಗೊಳಿಸಿಕೊಂಡು 
ಪರಮಾರ್ಥವಾದ ಅಮೃತತ್ಛವನ್ನು ಪಡದುಕೊಳ್ಳಬೇಕು. ಇದೇ ಮಾನವ ಜನ್ಮದ 
ಸಾರ್ಥಕ. 


೩೫. ಉಪನಿಷದುಪದೇಶದ ಸಾರವೂ ಫಲಶ್ರುತಿಯೂ 


ಅಂಗುಷ್ಕ ಮಾತ್ರ: ಪುರುಷೋ ನರಾತ್ಮಾ ಸದಾ ಜನಾನಾಂ ಹೃದಯೇ 
ಸಂನಿವಿಷಃ | ತಂ ಸ್ವಾಚ್ಛರೀರಾತ್‌ಪ್ರವೃಹೇನ್ಮುಂಜಾದಿವೇಷೀಕಾಂ 
ಧೈರ್ಯೇಣ | ತಂ ಎದ್ಯಾಚ್ಛುಕ್ರಮಪೃತಂ ತಂ 


ವಿದ್ಯಾಚ್ಛುಕ್ರಮಮೃತಮಿತಿ | ೧೭ ॥ 


ಹಾಶಕೋಪನಾ.ಸಮಂಜರಿ ೨೬೭ 


ಜ್‌ 


ಮೃತ್ಯುಪ್ರೋಕ್ತಾಂ ನಚಿಕೇತೋ5ಥ ಲಬ್ಧ್ವಾ ವಿದ್ಯಾಮೇತಾಂ 
ಯೋಗವಿಧಿಂ ಚ ಕೃತ್ಸ ಮ್‌ । ಬ್ರಹ್ಮ  ಪ್ರಾಪ್ರೋ ಎರಜೋತಭೂದ್ಧಿ 


ಮೃತ್ಯುಃ ಅನ್ಯೊ ಫೈ pe ಯೋ ಎದಧ್ಯಾತ್ಮ ಮೇವ il ೧೮ || 
ನಹ ನಾವವತು ॥ ಸಹ ನೌ ಭುನಕ್ಕು 1 ಸಹ ವೀರ್ಯಂ ಕರವಾವಹೈ | 
ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ 11 ೧೯ || 


11 ಓಂ ಶಾಂತಿಃ ಶಾಂತಿಃ ಶಾಂತಿಃ ॥| 


ಈವರೆಗೆ ಕಾಶಕೋಪನಿಹತ್ತಿನ ಆರು ವಲ್ಲಿಗಳ ಅಭಿಪ್ರಾಯವನ್ನು 
ವರ್ಣಿಸಿದ್ದಾಗಿದೆ. ನಚಿಕೇತನು ಮನುಷ್ಯನು ಮರ್ತ್ಯಸ್ತಭಾವದವನೇ ಆಗಿ 
ಎಂದೆಂದಿಗೂ ಧರ್ಮಾಧರ್ಮಗಳನ್ನು ಮಾಡುತ್ತಾ ಅವುಗಳ ಫಲವನ್ನು 
ಅನುಭವಿಸುವದಕ್ಕಾಗಿ ಸತ್ತುಸತ್ತುಹೊಸ ಹೊಸ ಶರೀರಗಳನ್ನು ಧರಿಸುತ್ತಾ ಇರುವ 
ಸ್ವಭಾವದವನೊ ಅಥವಾ ಧಮಾ "ಧರ್ಮಗಳನ್ನು ಮಾರಿರುವ ಸಭಾವದವನೊ?- 
ಎಂದು ಕೇಳಿದ ಪ್ರಶ್ನೆಗೆ ಯಮನು ಬಗೆಬಗೆಯ "ಯುಕ ಕ್ಯನುಭವ ಗಳಿಂದ ಅವನಿಗೆ 
ಧರ್ಮಾಧರ್ಮಾತೀತವಾದ ಅಮೃತ ಸ್ವಭಾವವೇ ಮನು: ಸ್ಥನದೆಂದೂ ಅಜ್ಞಾನದಿಂದ 
ಮಾತ್ರವೇ ಅವನಿಗೆ | ಗಂಟುಬಿದ್ದಿರುವದೆಂದೂ 
ಮನಗಾಣಿಸಿಕೊಟ್ಟಿರುತ್ತಾನೆ. ಎಂದಿಗೆ ಅವಿದ್ಯಾಗೃಂಥಿಗಳು ಬಿಚ್ಚಿಕೊಳ್ಳುವವೋ 
ಅಂದಿನಿಂದ ಮತ್ತ ನು ಕಾಮಗಳ ವಶದಲ್ಲಿ ನಿಲ್ಲುವ ದಿಲ್ಲ; ನಿಜವಾದ ತಿಳಿವಳಿಕೆಯು 
ಬಂದಕೂಡಲೆ ಮತ್ಯ ೯ನು ಅಮೃತನಾಗುವನು - ಎಂದು ಸ್ಪಷ್ಟವಾಗಿ ಹೇಳಿರುತಾನೆ. 

ಈಗ ಉಪ ಪನಿಷತಿನ ಉಪದೇಶದ ಸಾರವೇನೆಂದಾಯಿತು ?- ಎಂಬುದನ್ನು 
ನಿಷ್ಕರ್ಷಿಸುವದು ಅವಶ್ಯ ವಾಗಿರುತದೆ. ಏಕೆಂದರೆ ನಚಿಕೇತನು ಕೇಳಿದ ಎರಡನೆಯ 
ವರದಲ್ಲಿ ನಚಿಕೇತಾಗ್ಗಿಯ ಚಯನ ವೂ ಉಪಾಸನೆಯೂ ವಿವಕ್ಕಿತವಾಗಿವೆ. ಆ ಅಗ್ನಿ 
ವಿದ್ಯೆಯ ಫಲವುಶ ಶಾಶ್ವತವಾದ ಪ್ರಜಾ ೨ಪತಿಲೋಕವನ್ನು ಪಡೆಯುವದು - ಎಂದಾ ಗಿದೆ” 
ಆ ಫಲವನ್ನೂ ಶುತಿಯು ಅಮೃತತ್ವವಂದೇ ಕರೆದಿರುತ್ತದೆ. ಅದನ್ನು ಲಕ್ಷ್ಯದಲ್ಲಿಟ್ಟು 
ವಿಚಾರ ಮಾಡಿದರೆ ಕರ್ಮೋಪಾಸನೆಗಳೆಂಬ ಸಾಧನವನ್ನು ಮಾಡಿ, 
ಸುಷುಮ್ನಾನಾಡಿಯ ದ್ವಾರದಿಂದ ॥ ಬ್ರಹ್ಮಲೋಕವನ್ನು ಪಡೆಯುವದೇ "ಅಮ್ಮತಿ 
ಸಾಧನವೆಂದು ಎರ್ಪಡುತದೆ. ಆದರೆ ಮೂರನೆಯ ವರದ ವಿವರಣೆಯನ್ನು 
ನೋಡಿದರೆ ಬ್ರಹ್ಮವನ್ನು ಇಲ್ಲಿಯೇ ಪಡೆದುಕೊಂಡು ಅಮೃತರಾಗಬಹುದೆಂದು 
ತೋರುತಿದೆ. ಈ ಎರಡರಲ್ಲಿ ಶ್ರುತಿಗೆ ಯಾವದು ವಿವಕ್ಷಿತ? ಸಾಧನವನ್ನುಮಾಡಿಯೇ 
ಅಮೃತರಾಗುವದೇ ನಿಜ ಎಂದಾದರೆ, ಉಪನಿಸತಿನಲ್ಲಿ ಹೇಳಿರುವ ಜ್ಞಾನವೆಲ್ಲ ಆ 


೨೬೮ ಉಪನಿಷದುಪದೇಶದ ಸಾರವೂ ಫಲಶ್ರುತಿಯೂ 


ಸಾಧನಕ್ಕಾಗಿಯೇ ಎಂದು ಏರ್ಪಡುತದೆ. ಜ್ಞಾನಮಾತ್ರದಿಂದಲೇ 
ಅಮೃತರಾಗಬಹುದೆಂದಾದರೆ, ಆ ಜ್ಞಾನಕ್ಕಾಗಿಯೇ ಹಿಂದೆ ಹೇಳಿರುವ 
ಕರ್ಮೊಪಾಸನೆಗಳನ್ನು ತಿಳಿಸಿದೆ ಎಂದಾಗುತ್ತದೆ. ಉಪನಿಷತಿನಲ್ಲಿ ಹೇಳಿರುವ 
ಅಧ್ಯಾತ್ಮಯೋಗವು ಕೂಡ ಒಂದು ಬಗೆಯ ಉಪಾಸನೆಯೇ ಆಗಿರುವದರಿಂದ ಅದೂ 
ಜ್ಞಾನಕ್ಕೆ ಸಾಧನವೇ ಎಂದು ಏರ್ಪಡುತದೆ. ಈ ಎರಡರಲ್ಲಿ ಯಾವದು ಸಿದ್ಧಾಂತ? 
ಕರ್ಮಕ್ಕಾಗಿ ಜ್ಞಾನವೆ, ಜ್ಞಾನಕ್ಕಾಗಿ ಕರ್ಮವೆ? ಈ ಬಿಕ್ಕಟ್ಟಿನ ಪ್ರಶ್ನೆಗೆ 
ಉಪನಿಷತ್ತಿನಲ್ಲಿ ನಿಜವಾಗಿ ಯಾವ ಉತ್ತರವನ್ನು ಕೊಟ್ಟಿದೆ ೪ ಎಂಬದನ್ನು ನಾವು 
ನಿಶ್ಚಯಿಸಬೇಕಾಗಿದೆ. 

ಮೊಟ್ಟಮೊದಲು ಜ್ಞಾನಕ್ಕಾಗಿ ಕರ್ಮವೆ, ಕರ್ಮಕ್ಕಾಗಿ ಜ್ಞಾನವೆ? - ಎಂಬ 
ಪ್ರಶ್ನೆಯನ್ನು ಲೋಕದೃಷ್ಟಿಯಿಂದ ಬಿಡಿಸುವದಕ್ಕೆ ಪ್ರಯತ್ನಿಸೋಣ, ವ್ಯವಹಾರದಲ್ಲಿ 
ಕೆಲವು ಕಾರ್ಯಗಳಲ್ಲಿನಾವು ತೊಡಗಿ ಅವು ಆದಮೇಲೆ "ಹಾಗೆ ಮಾಡಬಾರದಿತು'- 
ಎಂಬ ತಿಳಿವಳಿಕೆಯುಂಟಾಗುತದೆ. ಆದರೆ ಆ ತಪ್ಪನ್ನು ಮಾತ್ರ ಸರಿಪಡಿಸಿಕೊಳ್ಳುವದು 
ಆಗುವಂತಿರುವದಿಲ್ಲ ಉದಾಹರಣೆಗೆ "ಹುಡುಗತನದಲ್ಲಿ ನಾನು ಹಾಗೆ 
ಮಾಡಬಾರದಿತು' ಎಂಬ ಪಶ್ನಾತಾಪವುಂಟಾದವನು ಮತ್ತೆ ಹುಡುಗನಾಗಿ ಆ ತಪ್ಪನ್ನು 
ತಿದ್ದಿಕೊಳ್ಳುವುದಕ್ಕೆ ಆಗುವದಿಲ್ಲ ಜನ್ಮಾಂತರದಲ್ಲಿನಂಬಿಕೆಯಿರುವವರಿಗೆ ಮತ್ತೊಂದು 
ಸಲ ಹುಡುಗರಾಗುವ ಸಂಭವವೂ ಬಂದೊದಗಬಹುದು ; ಆದರೆ ಆಗ ಅವರಿಗೆ 
ಹೇಗೆ ನಡೆದುಕೊಳ್ಳಬೇಕೆಂಬ ತಿಳಿವಳಿಕೆಯು ಇರುವದೋ ಇಲ್ಲವೋ ಅದನ್ನು ಈಗ 
ನಿಶ್ಚಯಿಸುವುದಕ್ಕೆ ಬರುವದಿಲ್ಲ ಹೀಗಿರುವದರಿಂದ ಎಲ್ಲಾ ಜ್ಞಾನವು ನಮಗೆ ಮುಂದೆ 
ಕರ್ಮಕ್ಕೆ ಸಾಧನವಾಗುತ್ತದೆ ಎಂದು ಹೇಳುವುದಕ್ಕೆ ಆಗುವದಿಲ್ಲ ಇದೂ ಅಲ್ಲದೆ 
ಲೋಕದಲ್ಲಿ ಒಬ್ಬನಿಗೆ ತನ್ನ ಕೆಲಸವನ್ನು ಹೇಗೆ ಮಾಡಬೇಕೆಂಬ ತಿಳಿವಳಿಕೆಯಿರುವದಿಲ್ಲ 
ಮತ್ತೊಬ್ಬನಿಗೆ ಆ ತಿಳಿವಳಿಕೆಯಿರಬಹುದಾದರೂ ಈ ಕಲಸವನ್ನು ಮಾಡುವ 
ಅವಕಾಶವೇ ಇಲ್ಲದಿರಬಹುದು. ಇದನ್ನು ನೋಡಿದರೆ ಕಲಸಕ್ಕಾಗಿಯೇ ಎಲ್ಲಾ 
ಜ್ಞಾನವೂ ಉಂಟಾಗುತದೆ - ಎಂದು ಹೇಳುವದು ಲೋಕದಲ್ಲಿಯೂ 
ಸರಿಹೋಗುವದಿಲ್ಲವೆನ್ನಬೇಕಾಗುವದು. ಇಷ್ಟು ಮಾತ್ರದಿಂದ ನಮಗೆ ಉಂಟಾಗುವ 
ಅಂಥ ತಿಳಿವಳಿಕೆಯು ವೃರ್ಥವೆನ್ನೋಣವೆ ? ಅದು ಸರಿಯಲ್ಲ ಏಕೆಂದರೆ ನಮ್ಮ 
ಬಿಡಿಬಿಡಿಯ ಅನುಭವಗಳೆಲ್ಲ ಸೇರಿ, ನಮ್ಮ ಬುದ್ದಿಗೆ ಒಂದಾನೊಂದು 
ಸಂಸ್ಕಾರವನ್ನುಂಟುಮಾಡುತವೆ. ಆಸಂಸ್ಕಾರವು ನಮಗೆ ಮತ್ತೆಯಾದದಾದರೊಂದು 
ಬೇರೆಯ ಕೆಲಸಕ್ಕೆ ಅಥವಾ ಜ್ಞಾನದ ಸಂಪಾದನೆಗೆ ಉಪಯೊ:ಗವಾಗಬಹುದಾಗಿದೆ. 
ಇದು ಲೌ&ಕವ್ಯವಹಾರದ ಸಮಾಲೋಚನೆಯಿಂದ ನಮಗೆ ಸಿಕ್ಕುವ ತೀರ್ಮಾನ. 


ಕಾಶಕೋಪನಾ ಸಮಂಜರ ೨೬೯ 


ಇನ್ನು ಶ್ರುತಿ ಪ್ರಮಾಣವನ್ನು ಹಿಡಿದು ಮಾತನಾಡಿದರೂ ಈ ಸಿದ್ಧಾಂತವೇ 
ಬಲಪಡುತದೆ. ಏಕೆಂದರೆ "ಇಂಧಿಂಥ ಫಲವಾಗಬೇಕು' ಎಂದು ಬಯಸುವ 
ಆಸಿಕರಾದ "ಕಾಮಿಗಳಿಗೆ ಕಾಮೃಕರ್ಮವನ್ನು ವೇದದಲ್ಲಿ ವಿಧಿಸಿದೆ. ಆದರೆ ನಿತ್ಯ 
ಕರ್ಮಗಳಿಗೆ ಅಂಥ ಫಲವಿಲದ ಕಡ ಅವುಗಳನ್ನು ಆಯಾ ವ ರ್ಣಾಶ್ರಮದವರು 
ಅವಶ್ಯವಾಗಿ ಚಾಡಿದ ದುರಿತಕ 'ಯವಾಗುವದರಿಂದ ಅನಿಷ್ಟ 
ಫಲವನ್ನನುಭವಿಸುವ ದುತಪ್ಪುವದು. ಮುಮುಕ್ತುಗಳು ಅ ವನ್ನುಮಾಡಿದರೆ ಚಿತ್ತ ಶುದ್ಧಿ 


kak 
ಜ್‌ ಸಂಸ್ಕಾ ಈತ ತದೆ. " ಆತ್ಮ *ಉಾಜಿಯು ಸೂರೆ 
ನುಆಃ 
೬ 


ಇ 
i 


wal) 
ಹೆಚ್ಚಿನವನು' ಎಂಬ ಹಾ ಹ್ಮಣವಾಕ್ಕ ಮ ಆಚಾರ್ಯರು ಅಲ್ಲಲ್ಲ ) ಉದಾಹರಿಸಿ 


ದ 
ಕರ್ಮವು ಚಿತಶುದ್ಧಿಯ ಮೂಲಕ ಆಡ್ಚಚ್ಲಾನಕ್ಕೆ ಕಾರಣವಾಗುವದೆಂದು ಹೇಳಿಯೂ 


ಇರುತ್ತಾರೆ. ಈ ದೃಷ್ಟಿಯಿ ಂದ ನೋಡಿದಾಗ ಎರಡನೆಯ ಬರಕ್ಕೆ ಸಂಬಂಧಪಟ್ಟಿರುವ 
ಜ್ಞಾನದಿಂದ ಆಗುವ ಸಾಧ್ಯ ರೂಪದಾದ ಅ ಅಮೃತ ತವು ಜ್ಞಾನ ಮಾತ್ರದಿಂದ ದೊರಕುವ 
ಅಮೃತತಿಂತ ಬೆ ಜೇರೆ ಎಂದು ನಿಶ್ಚಯ ಸಸಬೇಕಾಗುತದೆ. 

ಈಗ ಇನ್ನೊಂದು ಪ್ರಶ್ನೆ: ಕರ್ಮ, ಉಪಾಸನೆ - ಇವೆರಡೂ ಜ್ಞಾನಕ್ಕೇ 
ಎಂದಾದರೆ ಅವೂ ಅಜ್ಞಾನದ ಕೇತಕ್ಕೆ ಸೇರಿದವುಗಳೆಂದಾಗುವದಿಲ್ಲನೆ ) ಶಾಸ್ತ್ರದಲ್ಲಿ 
ವಿಧಿಸಿರುವ ಕರ್ಮವನ್ನೂ ಉಹಾಸನೆಯನ್ನೂ ಅವಿದ್ಯೆಯನ್ನಬಹುದೆ? ಈ ಪ್ರಶ್ನೆಯು 
ನೋಡುವುದಕ್ಕೆ ಗಡುಚಾಗಿದ್ದರೂ ಇದಕ್ಕೆ ಉತರವು ಶ್ರುತಿಯಲ್ಲಿಯೇ ಸಿಕ್ಕುತದೆ. 
ಹೇಗೆಂದರೆ ಯಮನು ನಚಿಕೇತನಿಗೆ ಎರಡನೆಯ ವರವನ್ನುಕೊಟ್ಟಬಳಿಕ ಮೂರನೆಯ 
ವರದ ವಿವರಕ್ಕೆ ಪ್ರಾರಂಭಿಸುವ ಮೊದಲು, "ಆತ್ಮಣ್ಗಾ ನವು ದೇವತೆಗಳಿಗೂ ಕೂಡ 
ಸಿಕ್ಕುವದು ಕಷ್ಟ; ಆತ್ಮನ ಪರಮಾರ್ಥ ಸ್ವರೂಪವನ್ನು ಕುರಿತು ಅವರಿಗೂ 
ಸಂಶೆಯವಾಗಿರುತನೆ : ಆದ್ದರಿಂದ ಆ ವಿಷಯವನ್ನು ಕೇಳುವದಕ್ಕೆ ಹೋಗಬೇಡ'- 
ಎಂದು ಆತ್ಮಜ್ಞಾನದ ಕಷ್ಟ ಸಾಧ್ಯತ್ಸವನ್ನು ನಚಿಕೇತನ ಮುಂದೆ ಇಟ್ಟಿರುತ್ತಾನೆ. 
ದೇವತೆಗಳೆಂದರೆ ಸಾಮಾನ್ಯರಲ್ಲ; ಅವರು ಸ್ವಯಂ ಭಾತವೇದರು, ಎಂದರೆ ಅವರಿಗೆ 
ಅಧ್ಯಯನದ ಕ್ಲೇಶವಿಲ್ಲದೆ ವೇದವು ತಾನೇ ಸ್ಫುರಿಸುವದಂತೆ. ದೇವತ್ವವನ್ನು 
ಸ ಯುವಕ. ಉತ್ತಮವಾದ ಕರ್ಮವನ್ನೂ ಉಪಾಸನೆಯನ್ನೂ ಮಾಡಿದ 
ಮೇಲೆಯೇ ಸಾಧ್ಯವೇ ಹೊರತು ಸಾಮಾನ್ಯರಿಗೆ "ಅದು ದಕ್ಕುವದಲ್ಲ ಹೀಗಿದ್ದರೂ 
ಅವರಲ್ಲಿಯೂ ಎಲ್ಲರಿಗೂ ಆತ್ಮ ಚ್ಞಾನವು ಸಿಕ್ಕಿಲ್ಲಎಂದು ಯಮನು ಹೇಳಿರುವದರಿಂದ 
ಅವರಲ್ಲಿರುವ ತಿಳಿವಳಿಕೆಯೂ ಸಿದ್ಧಿಯೂ ಶಾಸ್ತ್ರೀಯವಾದರೂ ಆತ್ಮಜ್ಞಾನಕ್ಕೆ 
ಹೋಲಿಸಿದರೆ ಅದೂ ಅಜ್ಞಾನವೇ ಎಂದು ಹೇಳಿದಂತೆ ಆಯಿತು. ಹೀಗೆ ನಾವು 
ಸುಮ್ಮನೆ ಕಲ್ಪನೆ ಮಾಡಬೇಕಾದದ್ದೇನೂ ಇಲ್ಲ; ಏಕೆಂದರೆ ಯಮನೇ ಆತ್ಮ ಜ್ಞಾನದ 


೨೭೦ ಉಪನಿಷದುಪದೇಶದ ಸಾರವೂ ಫಲಶ್ರುತಿಯೂ 


ಪೀಠಿಕೆಯಾಗಿ ಕರ್ಮಮಾರ್ಗದ ಕಾಮಿಗಳನ್ನೂ ಉಪಾಸನೆಯಿಂದ ದೇವತ್ವವನ್ನು 
ಪಡೆದಿರುವವರನ್ನೂ "ಅವಿದ್ಯಾವಂತರು' ಎಂದು ನಿಂದಿಸಿರುತಾನೆ. 
"ಅವಿದ್ಯಾಯಾಮನರೇ ವರ್ತಮಾನಾಃ ಸ್ವಯಂ ಧೀರಾಃ ಪಣ್ಣಿತಂ ಮನ್ಯಮಾನಾಃ 
ಅವರೆಲ್ಲರೂ ಅವಿದ್ಯೆಯೊಳಗೇ ಇರುತಿದ್ದರೂ ತಾವೇ ಪಂಡಿತರೆಂದು 
ತಿಳಿದುಕೊಂಡಿರುತಾರೆ - ಎಂದು ಅವನು ಬಾಯಿಬಿಟ್ಟು ಹೇಳಿರುತಾನೆ. 
ದೇವರಾಜನಾದ ಇಂದ್ರನು ಕೂಡ ಪ್ರಜಾಪತಿಯ ಬಳಿಗೆ ಹೋಗಿ ಆತೃ್ಮಚ್ಞಾನಕ್ಕಾಗಿ 
ಶಿಷ್ಯವತಿಯನ್ನು ಮಾಡಿದನು - ಎಂದು ಛಾಂದೋಗ್ಯತ್ರುತಿಯಲ್ಲಿದೆ. ಇದರಿಂದಲೂ 
ದೇವತ್ತಪ್ರಾಪಿಯಾದ ಮೇಲೂ ಅವಿದ್ಯೆ ಇರಬಹುದು ಎಂದಾಗುತ್ತದೆ. 

ಹಾಗಾದರೆ ಮ್ಯಂಥವರಿಗಿರುವ ಅಜ್ಞಾನಕ್ಕೂ 
ಕರ್ಮೋಪಾಸನಾಜ್ಞಾನಿಗಳಿಗಿರುವ ಅವಿದ್ಯೆಗೂ ಹೆಚ್ಚು ಕಡಿಮೆ ಏನು 9 ಶಾಸ 
ಜ್ಞಾನವೂ ಅವಿದ್ಯೆ ಎಂದಾದರೆ ಅದು ವ್ಯರ್ಥವೆಂದೇ ಆಯಿತಲ್ಲ [- ಎಂದು 
ಯಾರಾದರೂ ಆಕ್ಷೇಪಿಸಬಹುದು. ಇದಕ್ಕೆ ವೇದಾಂತಿಗಳು ಕೊಟ್ಟಿರುವ 
ಉತ್ಪರವೇನೆಂದರೆ : "ಅವಿದ್ಯೆ' ತಪ್ಪು ತಿಳಿವಳಿಕೆ ಎಂಬ ಶಬ್ಧಕ್ಕೆ ಬೇರೆ ಬೇರೆಯ 
ಅರ್ಥಗಳಿವೆ ; ವ್ಯವಹಾರಕ್ಕೆ ಉಪಯೋಗವಾಗುವ ತಿಳಿವಳಿಕೆಯಿಲ್ಲದವರು 
ಅವಿದ್ಯಾವಂತರು ಎಂದರೆ ಅವರು ವ್ಯವಹಾರಜ್ಜಾನವಿಲ್ಲದವರು ಎಂದರ್ಥ. ಆದರೆ 
ಶಾಸ್ತ್ರೀಯಕರ್ಮದ ಮತ್ತು ಉಪಾಸನೆಯ ತಿಳಿವಳಿಕೆಯನ್ನು ವಿದ್ಯೆ ಎಂದು ಕರೆದರೆ, 
ಆ ದೃಷ್ಟಿಯಿಂದ ವ್ಯವಹಾರದ ಜ್ಞಾನವಿದ್ದರೂ ಅವಿದ್ಯಾವಂತರೇ ; ಏಕೆಂದರೆ ಅವರಿಗೆ 
ಜನ್ಮಾಂತರ ಲೋಕಾಂತರಗಳಲ್ಲಿ ಕರ್ಮಕ್ಕೆ ಆಗುವ ಫಲದ ಅರಿವು ಇರುವದಿಲ್ಲ, ಇನ್ನು 
ಆತ್ಮ ಜ್ಞಾನವೆಂದು ಸರಿಯಾದ ತಿಳಿವಳಿಕೆಗೆ ಹೋಲಿಸಿದರೆ ಈ ಶಾಸ್ತ್ರೀಯ ಜ್ಞಾನವೂ 
ಅವಿದ್ಯೆಯೇ ಆಗುವದು. ಇಲ್ಲಿ ಅವಿದ್ಯೆ ಎಂದರೆ ಏನೂ ತಿಳಿಯದಿರುವಿಕೆ 
ಎಂದರ್ಥವಲ್ಲ; ಆತ್ಮನ ನಿಜವಾದ ಸ್ವರೂಪವನ್ನು ಅರಿಯದೆ "ನಾನು ಕರ್ತೃಭೋಕ್ನ' 
ಎಂದು ತಪ್ಪಾಗಿ ತಿಳಿದಿರುವುದೇ ಅವಿದ್ಯೆ, ಆದ್ದರಿಂದ ಶಾಸ್ತ್ರೀಯ ಕರ್ಮೋಶಪಾಸನೆಗಳ 
ಜ್ಞಾನವು ವ್ಯರ್ಥವಲ್ಲ; ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿರುವ ಫಲವು ಇದೇ ಇದೆ. ಆದರೆ 
ಆತ್ಮನು ಶಬ್ದ ಸ್ಫರ್ಶರೂಪರಸಗಂಧಗಳ ಸಂಬಂಧವಿಲ್ಲದವನು, ನಿತ್ಯಮುದ್ಧಬುದಮುಕ್ತ 
ಸ್ಚಭಾವದವನು - ಎಂಬ ಸರಿಯಾದ ತಿಳಿವಳಿಕೆಯಿಲ್ಲದ ರಿಂದ ಆ ಶಾಸ್ತ್ರೀಯ 
ಜ್ಞಾನವಿದ್ದವರನ್ನೂ ಅವಿದ್ಯಾವಂತರು ಎಂದು ಕರೆದರೆ ತಿಪಾಗುದದಿಲ್ಲ 

ಈಗ ಇನ್ನೊಂದು ಪ್ರಶ್ನೆಗೆ ಉತ್ತರವನ್ನುಕಂಡುಕೊಳ್ಳುವದು ಉಳಿದಿದೆ. ಆತ್ಮನು 
ಕರ್ತೃಭೋಕೃವೆಂದು ತಿಳಿಯುವದು ಅವಿದ್ಯೆಯೇ - ಎಂಬುದನ್ನು ಹೇಗೆ 
ನಿಶ್ಚಯಿಸುವದು ? ಈ ಪ್ರಶ್ನೆಗೆ ಉತ್ತರವನ್ನು ಹೇಳುದದೇ ಯಮನು ಕೊಟ್ಟ 


ಕ 
ಕಾಶಕೋಪನಾಸಮಂಜರಿ ೨೭೧ 


ಮೂರನೆಯವರವಾಗಿರುತದೆ. ಆಧ್ಯಾತ್ಮಕವಾಗಿ ನಮ್ಮೊಳಗೆ ಇರುವ ಶರೀರೇಂದ್ರಿಯ 
ವ ನಮ ಆತನೇ ಒಳ 


ಮನಸುಗಳ ಸಾಕಿಯಾಗಿರುವ ನಮ ಆ 
~ ಟು ಟಿ ಟ್ರಿ a 
ರೂಪದಿಂದ ಬೆಳಗುತಿರುತಾ 


ಗ 
ಆ 
ತ 
fl 
y 
© £ 
ಬ್ರ 
CL 
ಸಾಸ 
ಕ್ಕ 
ಹಡ 


ಮತೇನಾದೀತು ? ಸಪ್ಲಾವಸಿಯನ್ನೂ ಚಾಗರಿತಾವಸ್ಥೆಯನ್ನೂ ಯಾವ ವಿಭುವಾದ 
ಆತ್ಮನು ಬೆಳಗುತ್ತಿರುವನೋ ಆತನು ನಿತ್ಯಶುದ್ಧಬುದ್ಧಮುಕ್ತಸಭಾವನಲ್ಲದೆ ಮತೇನೆಂದು 
ಹೇಳಬಹುದು ? ಈ ಸಾರ್ವತ್ರಿಕಾನುಭವವನ್ನು ಯಮನು ಮತ್ತೆ ಮತ್ತೆ 
ನಚಿಕೇತನಿಗೆ ಬಗೆಬಗೆಯ ಅನುಭದಾನುಸಾರಿಯುಕಿಗಳಿಂದ ಮನಗಾಣಿಸಿ 
ಕೊಟ್ಟಿರುತ್ತಾನೆ. 

ಹೀಗಿರುವದರಿಂದ ಈ ಉಪನಿಷತ್ತಿನ ಒಟ್ಟು ಸಾರವು ಏನೆಂದಾಯಿತು ? 


ಎಲ್ಲೆಲ್ಲಿಯೂ ಪೂರ್ಣನಾಗಿರುವವನೇ - ಆಗಿರುತ್ತಾನೆ. ಆದರೂ ಅವನು ನಮ್ಮ 
ಹೃದಯದಲ್ಲಿದ್ದುಕೊಂಡಿರುವಂತೆಯೂ ದರ್ಶನ ಶ್ರವಣಮನನಾದಿಕರ್ಮ 
ಯುಕನಾಗಿರುವಂತೆಯೂ ಕಾಣಬರುತಿದಾನೆ. ಈ ಕಾರಣದಿಂದ ಸಾಮಾನ್ಯ ಜನರು 
"ನಾನು ಅಂಗುಷ್ಠ ಮಾತ್ರನು, ಪರಿಚ್ಚಿನ್ನ ರೂಪನು, ಈ ಶರೀರದಲ್ಲಿರುವ ಹೃದಯಕ್ಕೆ 
ಕಟ್ಟುಬಿದ್ದವನು' ಎಂದು ತಿಳಿಯುತಿರುತಾರೆ. ಯಮನ ಉಪದೇಶವನ್ನು ಅನುಸರಿಸಿ 
ನಚಿಕೇಶನಂತೆ ಯಾರು ಈ ಆತ್ಮನನ್ನು ಶರೀರಾದಿಗಳ ಗುಂಪಿನಿಂದ - ನೊಸೆಹುಲ್ಲಿನಿಂದ 
ಅದರ ದಂಟನ್ನು ಬೇರ್ಪಡಿಸುವಂತೆ - ವಿವೇಚನೆ ಮಾಡಿ ಅರಿತುಕೊಳ್ಳುವರೋ 
ಅವರೇ ತತ್ತ್ವ ಜ್ಞಾನಿಗಳು. ಹೀಗೆ ನಚಿಕೇತನ ವಿಚಾರ ಕ್ರಮವನ್ನೇ ಅನುಸರಿಸಿ 
ವಿವೇಕದಿಂದ ನಮ್ಮ ನಿಜವಾದ ಆತ್ಮ ಸ್ವರೂಪವನ್ನು ಕಾರ್ಯಕರಣಸಂಘಾತದಿಂದ 
ಬೇರ್ಪಡಿಸಿಕೊಂಡು ಆ ಸ್ವರೂಪದಲ್ಲಿಯೇ ನೆಲೆನಿಲ್ಲಬೇಕು. ಈ ಜ್ಞಾನ ದೃಷ್ಟಿಯಿಂದ 
ನೋಡಿದರೆ 'ನಮ್ಮೆಲ್ಲರಿಗೂ ಒಬ್ಬನೇ ಒಬ್ಬನು ಆತ್ಮನಾಗಿರುತ್ತಾನೆ ; ಅವನು 
ನಿತ್ಯಶುದ್ಧಬುದ್ಧಮುಕ್ತ ಸ್ವರೂಪನಾಗಿರುತ್ತಾನೆ ; ಅವನು ಮರ್ತ್ಯನಲ್ಲ, ಅಮೃತ 
ಸ್ವರೂಪವಾದ ಬೃಹ್ಮವೇ' ಎಂಬುದು ಸ್ಫುಟವಾಗಿ ಅನುಭವದಲ್ಲಿ ಮಿಂಚುತ್ತದೆ. ಅದೇ 
ಬ್ರಹ್ಮವಿಬೈೆ ಈಗ ಮರ್ತ್ಯರಾಗಿರುವ ನಾವು ಆ ವಿದ್ಯೆಯಿಂದ ಇಲ್ಲಿಯೇ 
ಅಮೃತರಾಗಬಹುದಾಗಿದೆ. 

ಇಲ್ಲಿಯವರೆಗೆ ಉಪನಿಷತಿನ ಸಾರವನ್ನು ಹೇಳುವ ಮೊದಲನೆಯ ಮಂತ್ರದ 
ಅರ್ಥವನ್ನು ತಿಳಿದುಕೊಂಡಂತೆ ಆಯಿತು. ಈಗ ಉಪನಿಷತಿನಲ್ಲಿ ತಿಳಿಸಿರುವ ವಿದ್ಯೆಯ ' 
ಫಲಶ್ಶುತಿಯಾಗಿರುವ ಎರಡನೆಯ ಮಂತ್ರದ ಅಭಿಪ್ರಾಯವನ್ನು ತಿಳಿದುಕೊಳ್ಳುವದಕ್ಕೆ 


೨೩೨ ಉಪನಿಷದುಪದೇಶದ ಸಾರವೂ ಫಲಶ್ರುತಿಯೂ 


ಯತ್ನಿಸಬಹುದಾಗಿದೆ. ಪ ಬ್ರಹ್ಮವಿದ್ಯೆಯನ್ನು ಮೃತ್ಯುದೇವನಾದ ಯಮನೇ 
ಹೇಳಿರುತಾನೆ. ಮೃತ್ಯುವಿಗೂ ಪರಮಾತ್ಮನ ಅಂಜಿಕೆಯಿದೆ ಎಂದು ಈ 
ಉಪನಿಷತಿನಲ್ಲಿಯೇ ಹೇಳಿದೆ; ಆದರೆ ಯಮನು ಈ ಉಪನಿಷತಿನ ಸಾರವನ್ನುತಾನು 
ಅನುಭವಕ್ಕೆ ತಂದುಕೊಂಡೇ ನಚಿಕೇತನಿಗೆ ಉಪದೇಶಿಸಿರುವನಾದರಿಂದ ಅವನಿಗೆ 
ಪರಮಾತ್ಮನ ಅಂಜಿಕೆಯಿರಲಿಲ್ಲವೆಂದಾಯಿತು. "ನಾನು ಮೃತ್ಯುದೇವ ' ಎಂಬ ತಿಳಿವು 
ಇದ್ದವನು ದೇವತೆಯಾದರೂ ಮೃತ್ಕುಂಜಯನಾದ ಪರಮೇಶ್ಚರನಿಂದ ಅವನಿಗೂ 
ಅಂಜಿಕೆಯಿದ್ದೇತೀರುತ್ತದೆ. ಆದರೆ "ವಾಯು, ಸೂರ್ಯ, ಅಗ್ನಿ, ಇಂದ್ರ, ಮೃತ್ಯು - 
ಮುಂತಾದ ದೇವತೆಗಳಲ್ಲಿ ಪರಮಾತ್ಮನ ಭಯವುಂಟು, ಆದರೆ, 
ಬ್ರಹ್ಮಾದಿಸಕಲಭೂತಗಳಿಗೂ ಅಂತರಾತ್ಮನಾಗಿರುವ ಪರಮಪುರುಷನಿಗೂ ನನ್ನ 
ಆತ್ಮನಿಗೂ ಯಾವ ಭೇದವೂ ಇರುವದಿಲ್ಲ' ಎಂಬ ಅರಿವು ವೇದಾಂತಾಚಾರ್ಯನಾದ 
ಯಮನಂತೆ ಯಾವನಿಗಿರುವದೋ ಆ ಅದ್ದಿಶೀಯಾತ್ಮ ಸರೂಪನಾದವನಿಗೆ 
ಯಾರಿಂದ ಹೇಗೆ ತಾನೆ ಭಯವು ಬಂದೊದಗೀತು ? ಇನ್ನು ಯಮನಿಂದ 
ಬ್ರಹ್ಮವಿದ್ಯೆಯನ್ನು ಕೇಳಿ ತಿಳಿದ ನಚಿಕೇತನೂ ಮಹಾತ್ಮನೇ ; ಏಕೆಂದರೆ, ಅವನು 
"ಯಜ್ಞದಲ್ಲಿ ಮಗನನ್ನು ಮೃತ್ಯುವಿಗೆ ಕೊಟ್ಟಿದೇನೆ' ಎಂದು ಹೇಳಿದ ಮೇಲೆ ಎಚ್ಚರತಪ್ಪಿ 
ತಾನಾಡಿದ ಮಾತಿಗೆ ತಾನೇ ಪಶ್ಚಾತಾಪ ಪಡುತಿದ್ದ ತನ್ನ ತಂದೆಯನ್ನು ಕುರಿತು "ಅಪ್ಪ, 
ಹುಲ್ಲು ಹುಟ್ಟಿ ಒಣಗುವಂತೆ ಮನುಷ್ಯನು ಹುಟ್ಟಿ ಹುಟ್ಟಿ ಸಾಯುತಿರುತಾನೆ ; 
ಅಲ್ಟಾಯುಷ್ಕರಾದ ನಾವು ಅಸತ್ಯವನ್ನಾಡಿ ಗಳಿಸತಕ್ಕದ್ದಾದರೂ ಏನಿದೆ ? ಆದ್ದರಿಂದ 
ನಮ್ಮ ವಂಶಕ್ಕೆ ಅಪಕೀರ್ತಿಯನ್ನು ತರುವಂತೆ ಸುಳ್ಳಾಡಬೇಡ, ಯಮನಲ್ಲಿಗೆ ನನ್ನನ್ನು 
ಕಳುಹಿಸಿಕೊಡು ಎಂದು ತಿಳಿವಳಿಕೆ ಹೇಳಿದ ಸತ್ಯಪ್ರಿಯನು : ಯಮನು ಎಷ್ಟು 
ಬಗೆಬಗೆಯಪ್ರಲೋಭನೆಗಳನ್ನು ಮಾಡಿದರೂ ಯಾವದಕ್ಕೂ ಮನಸನ್ನು 
ಜೋಲುಬಿಡದೆ "ಪರಮಾರ್ಥ ಸತ್ಯವನ್ನೇ ನನಗೆ ಹೇಳಿಕೊಡು ; 
ಧರ್ಮಾಧರ್ಮಗಳನ್ನು ಮಾರಿರುವ, ಕಾರ್ಯಕಾರಣಭಾವಕ್ಕೆ ಸಿಕ್ಕದೆ ಇರುವ, 
ಕಾಲಾತೀತವಾದ ಪರಮಾರ್ಥವೇ ನನಗೆ ಬೇಕು' ಎಂದು ಮೃತ್ಯುದೇವತೆಯನ್ನೇ 
ಕೇಳಿದ ಧೀರನು. ಆ ಇಬ್ಬರು ಆಚಾರ್ಯರನ್ನು ಸ್ಮರಿಸಿಕೊಂಡು ಈ ಸಂವಾದವನ್ನು 
ಕೇಳಿದವರಿಗೆ ಯಾರಿಗೆತಾನೆ ಈ ಬ್ರಹ್ಮ ವಿದ್ಯೆಯ ಮರ್ಮವು ತಿಳಿಯದೆ ಇದ್ದೀತು? 
ಯಮನ ಉಪದೇಶಮಾತ್ರದಿಂದಲೇ ನಚಿಕೇತನು ಧರ್ಮಾಧರ್ಮಗಳ 
ಕಲ್ಪಷವಿಲ್ಲದವನಾದನು, ಅವಿದ್ಯಾಕಾಮಗಳೆಂಬ ಮೃತ್ಯುವನ್ನುದಾಟಿಬಿಟ್ಟನು. ಇದರಂತೆ 
ಅಲವೀರ್ಯರೆಂದು ಕಾಣುತಿರುವ ಈಗಿನವರೂ ಸರಿಯಾದ ಆಚಾರ್ಯನು 


ಕಾಠಕೋಪನ್ನಾಸಮಂಜರಿ ವಿಸಿ 


ಉಪದೇಶಿಸಿದರೆ, ತಾವೂ ಸರಿಯಾದ ಶಿಷ್ಟ ಗುಣವುಳ್ಳ ವರಾಗಿದ್ದರೆ ಸಾಕು, 
ಅವಶ್ಯವಾಗಿ ಈ ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡುಬಿಡತಾರೆ - ಎಂದು ಶ್ರುತಿಯು 
ಸ ಭೂರೀ ಗ್ಗ ಆದರಿಂದ ಶ್ರು ತಿವಾಕ್ಕದಲ್ಲಿ ಶ್ರ ದೈಯಿರುವವರೆಲ್ಲರೂ 
ಅವಶ್ಯವಾಗಿ ಶ್ರವಣಕ್ಕೆ ತಕ್ಕ ಯೋಗ್ಯ ತೆಯನ್ನು ಸಂಪಾದಿಸಿಕೊಂಡು ಸದ್ಯುರುವಿನ 
ಉಪದೇಶವನ್ನು ಹೊಂದಿ ತಕ್ಕ ರಾಗುವುದಕ್ಕೆ. ಪ್ರಯತ್ನಿಸಬೇಕು. 

ಈಗ ಈ ವಿಮಶೆ ಕ EE ದಲ್ಲಿ ತೆಗೆದಿದ್ದ ಮತ್ತೊಂದು ಸಂಶಯಕ್ಕೂ 
ಪರಿಹಾರವನ್ನು ನಾವು ಕಂಡುಕೊಂಡಂತೆ ಆಗಿರುತದೆ. “ಅದೇನಂದರೆ ನಚಿಕೇತನಿಗೆ 
ಯಮನು ಉಪದೇಶಿದ ಅಧ್ಯಾತ್ಮ ಯೋಗವು ಜ್ಞಾನವಾದ ಮೇಲೆ ಮಾಡತಕ್ಕದ್ವೊ 
ಅಥವಾ ಅದಕ್ಕಿ ಂತ ಪೂರ್ವದಲ್ಲಿಯೊ? ವ ತ್ರ ದಲ್ಲಿ ಹೇಳಿರುವ ಕ್ರಮದಲ್ಲಿ 
ನಚಿಕೇತನು "ಎದೆ ಯನ್ನೂ ಯೋಗವಿಧಿಯನ್ನೂ' "ಪಡೆದುಕೊಂಡನು ಎ 
ಎಂದಿರುವದರಿಂದ ಆತ್ಮ ವಿದ್ಯೆಯು ಮೊದಲು ಬರಬೇಕು; ಆಮೇಲೆ ಯೋಗವನ್ನು 
ಮಾಡತಕ್ಕದ್ದು ಉಳಿದಿರುವದು - ಎಂದೇ ತೋರುತದೆ. ಹಾಗೆಂದು ಕೆಲವರು 
ವೇದಾಂತಿಗಳು ಅಭಿಪ್ರಾಯ ಪಡುತಲೂ ಇರುವರು. ಅವರು ಹೇಳುವದೇನೆಂದರೆ 
ಬರಿಯ ಆತ್ಮಜ್ಞಾನವಾದರೆ ಅದು ಪರೋಕ್ಷವಾಗಿ ಮಾತ್ರ ಇರುತದೆ ; ಯೋಗದಿಂದ 
ಅದನ್ನು ಸಾಕ್ಟಾತ್ಕಾರಗೊಳಿಸುವದು ಅವಶ್ಯ ; ಆದ್ದರಿಂದಲೇ ಯಮನು ಅಧ್ಯಾತ್ಮ 
ವಿದ್ಯೆಯನ್ನು ಹೇಳಿದ ಮೇಲೂ ಯೋಗವನ್ನು ತಿಳಿಸಿಕೊಟ್ಟಿರುತಾನೆ. ಈ ಮತವನ್ನು 
ಅನುಸರಿಸುವ ಅನೇಕರು ವೇದಾಂತ ವಿಚಾರಕ್ಕೆ ಪಾತಂಜಲಯೋಗದ ನೆರವಿಲ್ಲದೆ 
ಆಗುವದಿಲ್ಲವೆಂದೂ ನಿರ್ವಿಕಲಸಮಾಧಿಯಲ್ಲಿಯೇ ಆತ್ಮನ ಸಾಕ್ಷಾತ್ಕಾರವನ್ನು 
ಪಡೆದುಕೊಳ್ಳಬೇಕಾಗಿದೆಯೆಂದೂ ವಾದಿಸುತಿರುತಾರೆ. 

ಆದರೆ ಆತ್ಮಜ್ಞಾನದ ಸ್ವರೂಪವೇನೆಂಬುದನ್ನು ಮನದಂದರೆ ಈ ವಾದವು 
ಸರಿಯಲ್ಲವೆಂದೇ ಹೇಳಬೇಕಾಗುತದೆ. ಏಕೆಂದರೆ ನಮ್ಮಗಳ ಆತ್ಮನು ಜನ್ಮ 
ಮರಣಾದಿವಿಕಾರಗಳು ಯಾವವೂ ಇಲ್ಲದ ಶಬ್ಧ ಸರ್ಶಾದಿಧರ್ಮಗಳಲ್ಲಿ 
ಯಾವದೊಂದೂ ಇಲ್ಲದ ಅವಸ್ಥಾತ್ರಯಕ್ಕೂ ಸಾಕ್ಷಿಯಾಗಿ ಅವೆಲ್ಲವನ್ನೂ 
ವ್ಯಾಪಿಸಿಕೊಂಡಿರುವ ನಿತ್ಯ ಚೈತನ್ಯಸ್ವರೂಪನು - ಎಂಬತಿಳಿವಳಿಕೆಯೇ ಆತ್ಮಜ್ಞಾನವು ದ 
ಹೀಗೆಂದು ಶಾಸ್ತ್ರದಲ್ಲಿ ಹೇಳಿದೆ ಎಂದು ತಿಳಿದ ಮಾತ್ರದಿಂದ ಯಾರೂ 
ಆತ್ಮಜ್ಞಾನಿಗಳೆನಿಸಿಕೊಳ್ಳುವಹಾಗಿಲ್ಲ ಆತ್ಮನೆಂಬುದು ನಮ್ಮ ನಿಜವಾದ ಸ್ವರೂಪ. 
ಅದನ್ನು ಒಳಹೊಕ್ಕು ನೋಡಿಕೊಂಡ ಹೊರತು ಯಾರಿಗೂ ಆತ್ಮಜ್ಞಾನವು ಲಭಿಸುವ 
ಹಾಗೆ ಇಲ್ಲವೆಂಬುದು ಸ್ಪಷ್ಟ ಯಾರ ಅಂತಃಕರಣವು ಪರಿಶುದ್ಧವಾಗಿ ಬಿಟ್ಟಿರುವದೋ, 
ಯಾರ ಬುದ್ದಿಯನ್ನು ಹೊರಗಿನ ವಿಷಯಗಳು ತಮ್ಮತ್ತ ಸೆಳಿದುಕೊಳ್ಳಲಾರದೆ 


ಸ] 


೨೬೪ ಉಪನಿಷದುಪದೇಶದ ಸಾರವೂ ಫಲಶ್ರುತಿಯೂ 


ಇರುವವೋ ಅಂಥ ಮಹಾತ್ಮರಿಗೆ ಯಮನಂಥ ಉತಮ ಆಚಾರ್ಯನು "ನೀನು 
ದೇಹಾದಿಗಳ ಗುಂಪಲ್ಲ, i. ಸಾಕ್ಷಿಯಾದ ಚೈತನ್ಯ ಸ್ವರೂಪನು' - ಎಂದು 
ಒಂದು ಸಲ ಹೇಳಿದರೆ ಸ ಸಾಕು, " ನಿನ್ನ ಮೂಗಿನ ಕೆಳಗೆ ಬಾಯಿಯಿದೆ' - ಎಂಬ 
ವಾಕ್ಯದಷ್ಟು ಸ್ಥುಟಾರ್ಥಬೋಧಕವಾದ ಆ ವಾಕ್ಯದ ಉಚ್ಛಾರಣೆಯಿಂದಲೇ ಈ 
ಆತ್ಮಿಜ್ಞಾನವು ಆಗಿಬಿಡಬಹುದು. ಅಂಥವರಿಗೆ ಜ್ಞಾನವುಂಟಾದ ಮೇಲೆ 
ಮಾಡತಕ್ಕದ್ದೇನೂ ಇರುವದೇ ಇಲ್ಲವೆಂಬುದು ಸ್ಪಷ್ಟ ಆದರೆ ಯಾರಿಗೆ ಇಂಥ 
ಮೇಲುಮಟ್ಟದ ಬುದ್ಧಿಯಿರುವದಿಲ್ಲವೋ, ಯಾರು ಪ್ರತ್ಯಗಾತ್ಮನ ಕಡೆಗೇ 
ತಿರುಗಿನೋಡುವ ಕೌಶಲವನ್ನು ಸ್ವಭಾವದಿಂದ ಅರಿತಿರುವದಿಲ್ಲವೋ, ಅವರಿಗೆ 
ದೇಹಾದಿಗಳು ತಾವಲ್ಲವೆಂಬುದಕ್ಕೆ ಯುಕಿಯೂ ಬೇಕಾಗುವದು ; ದೇಹ, ಪ್ರಾಣ, 
ಮನಸ್ಸು, ಬುದ್ಧಿ - ಮುಂತಾದವುಗಳೆಲ್ಲಕ್ಕಿಂತಲೂ ಒಳಗಿರುವ ಪ್ರತ್ಯಗಾತ್ಮನನ್ನು 
ಸೇರುವದಕ್ಕೆ ದೇಹಾದಿವಿಷಯಕವಾಗಿರುವ ಬುದ್ಧಿಯನ್ನು ಸೂಕ್ಷ್ಮಃ ವಾಗಿಸಿಕೊಳ್ಳುವ 
ಪ್ರಯತ್ನವೂ ಬೇಕಾಗಿರುವದು. ಅತ್ಯಂತ ಸೂಕ್ಷ್ಮನಾಗಿರುವ ಆತ್ಮನನ್ನು ಅರಿಯುವದಕ್ಕೆ 
ಬುದ್ಧಿಯನ್ನು ಅತ್ಯಂತವಾಗಿ ಸೂಕ್ಷ್ಮಗೊಳಿಸುವ ಈ ಕ್ರಮವೇ ಅಧ್ಯಾತ್ಮ 
ಯೋಗವೆನಿಸುತದೆ. 

ಇಂಥ ಜ್ಞಾನವನ್ನು ಸಂಪಾದಿಸುವ ವದಕ್ಕೆ ಶಿಷ್ಯನೂ ಗುರವೂ ತಮ್ಮ ತಮ್ಮ 
ಕೆಲವನ್ನು ನೆರವೇರಿಸುವುದಕ್ಕೆ ತಕ್ಕವರಾಗಿರಬೇಕಂಬುದು ಸ್ವಪ್ನ ಸ್ಟ. ಗುರುವಾದವನು 
ಪರಮಾತ್ಮ ಸ್ಮರೂಪದಲ್ಲಿಯೇ ನಿ್ಠನಾಗಿದ್ದು ತತ್ತ್ವವನ್ನು ಬೋಧಿಸುವ ವಿಶಿಷ್ಟ 
ಪದ್ಧತಿಯಾದ. ಆಗಮವನ್ನರಿತವನಾಗಿರಬೇಕು. ಶಿಷ್ಯನು ವೈರಾಗ್ಯಶವ ಮದಮಾದಿ 
ಗುಣಯುಕ್ತನಾಗಿರಬೇಕು ; "ಪರಮೇಶ್ವರನನ್ನು ಶ್ರ ಶ್ರದಾ ಭಕ್ಷಗಳಿಂದ ನಿತ್ಯವೂ ಆರಾಧಿ 
ಸುತ್ತಬೇಕು. "ದೇವ, ನಿನ ಅನುಗ್ರಹದಿಂದ ಗುರುಗಳು ಪ್ರಸನ ನ್ಹರಾಗಿದುಕೊಂಡು ನನ 
ಜೋದಿಸಲಿ | ಅವರ ಬೋಧನೆಯಲ್ಲಿ ಪರಮಾರ್ಥ ಜ್ಞಾನವೇ ಬೆಳಗುವಂತೆ 
ಅನುಗ್ರಹಿಸು ! ನನಗೆ ಅವರ ಬೋಧನಯಲ್ಲಿ ಅರ್ಥ *4ಯಾಕಾರಿಯಾಗಿ ನನ್ನ 
ಅವಿದ್ಯೆಯ ಕತ್ತಲನ್ನು ನೀಗಿಸುವಂತೆ ಅನುಗ್ರಹಿಸು ! ನನಗೆ ಗುರುಗಳಲ್ಲಿ ಸದಾ 
ಭಕ್ತಿಯಿರಲಿ | ಗುರುಗಳಿಗೆ ನನ್ನಲ್ಲಿ ನಿತ್ಯವೂ ಪ್ರೇಮವಿರಲಿ | ನಿ ನಿನ್ನ ಅನುಗೃ ಹದಿಂದ 
ಆತ್ಮ ವಿದ್ಯೆಯು ನನ್ನ ವಶವಾಗಿ ನೀರ್ಯವತ್ತಾಗಿ ನಿಲ್ಲಲಿ !' ಎಂದು ನಿತ್ಯವೂ ಆ 
ದಯಾಘನನನ್ನು ಪ್ರಾರ್ಥಿಸುತಿರಬೇಕು. 


|| ಓಂ ತತತ್‌ 1| 


ಮುಖ್ಯೋಪದೇಶಗಳನ್ನು ಸಂಗೃಹಿಸಿ ಬರೆದಿದ್ದ ೮ ಲೇಖನಗಳನು )ಿ ಒಟ್ಟುಗೂಡಿಸಿ ಗ್ರಂಥವಾಗಿ 
ಇರಿವಶಿನಸಿ ಮಂಜರಿಗಳ ಮಾಲೆಯಲ್ಲಿ ಈಗ ಪೃಕಟಸಲಾಗಿ ಡೆ.” ಪುಟ ೧ ರಿಂದ ೨6ರವರೆಗೆ 
ಶ್ರೀಕಿ ಶ್ರೀಗಳವರೇ ಬರೆದಿಟ್ಟಿದ್ದ ಕೈಬ ಬರಹದ ಕರಡುಪ ತಿಯನ್ನು ಯಥಾವತ್ತಾಗಿ ಅಳವಡಿಸಿ ಅಲ್ಲಿಂದ 
ಮರಕ್ಕೆ ಲೇಖಕರೇ ವಿವರಣೆಯನು ಸ್ನ ಬರೆದರು ರುತ್ತಾರೆ. 

(ಪ್ರಥಮ ಮುದ್ರಣ: ೨೦೦೦ ಪು. ಡೆಮ್ಮಿ ೪೪೭೯) 
೮. ಛಾಂದೋಗ್ಯೋಪನ್ಯಾಸಮಂಜರಿ: ೧೯೮೧ನೇಸೆಪ್ಟೆ ೈಬರ್‌ನಿಂದರ೯೮೭ನೇ ಅಗಸ್‌ ಪೂರಾ 


ಅಧ್ಯಾತ್ಮ ಪ್ರಕಾಶ ಮಾಸಪ್ರು ಕೆಯಲ್ಲ ಸಂಪಾದಕರು ಈ ಉಪನಿಷತ್ತಿನ ಮುಖ್ಯೋಪದೇಶಗಳನ್ನು 
ಸಂಗ್ರಹಿಸಿ ಬರೆದಿದ್ದ ಲೇಖನಗಳನ್ನು ಒಂದುಗೂಡಿಸಿ ಗೃಂಥರೂಪವಾಗಿ ಮಾರ್ಪಡಿಸಿ ಮಂಜರಿ 
ಗಳ "ಮರೆಯಲ್ಲಿ "ಪ್ರಕಟಿಸಲಾಗಿದೆ. ಖಷಯಗಳಲ್ಲವೂ ಶ್ರೀಶಾಂಕರ ಭಾಷ್ಯಾನುಗುಣವಾಗಿವೆ. 
ಪ್ರತಿಪಾದನ ಸರಣಿಯು ಸರಳವಾಗಿದ್ದು ವೇದಾಂತಸಿದಾ ) ೦ತದಲ್ಲಿನ ಉಪಾಸನೆ ಹಾಗೂ 
ತತ ಜ್ಞಾನಗಳ ತಿರುಳನ್ನು ಒಳಗೊಂಡಿದೆ. ಜಿಜ್ಞಾ ್ಲಿಸುಗಳು ಈ ಗ ಗಂಧವನ್ನು 
ಪಠನಮಾಡುವದರಿಂದ ಛಾಂದೋಗ್ಯೊ (ಪನಿಷತ್ತಿನ ಸಾರೆವನ್ನು ಅನುಸಂಧಾನ ಮಾಡಿ 
ಕೃತಾರ್ಥರಾಗಬಹುದಾಗಿದೆ. "(ಪ್ರ ಥಮ 'ಮುದ್ರಣ: ೧೯೯ ಪುಟಗಳು ಡೆಮಿ ೮೬೩೩೦) 
೯ ರ ಗಾ“ OLR ನೇ ಪಂಬರ್‌ನಿಂದರ೯೮೨ ನೇ ಆಗಸ್ಟ್‌ ಪೂರ 
ಅಧ್ಯಾತ್ಮಪ್ರಕಾಶ ಮಾಸಪತ್ರಿಕೆಯಲ್ಲಿ ಸಂಪಾದಕರು ಈ ಉಪನಿಷತ್ತಿನ ) ಮುಖ್ಯೋಪೇಶಗಳನ್ನು 
ಸಂಗ ಹಿಸಿ ಬರೆದಿದ್ದ ಲೇಖನಗಳನ್ನು ಒಟ್ಟುಗೂಡಿಸಿ ಗಂಥ ರೂಪ ಪವಾಗಿ ಪರಿವರ್ತಿಸಿಮಂಜರಿಗಳ 
ಮಾಲೆಯಲ್ಲಿ ಈಗ ಪ್ರಕಟಸಲಾ ಗಿದೆ. ಉಪನಿಷ ಷತ್ತುಗಳಲ್ಲೆಲ್ಲ ದೊಡ್ಡದಾದ ಬೃಹದಾರಣ್ಯಕದ 
ಕಾಂಕರಭಾಷ್ಕವೂ ವಿಸ್ತಾರವಾಗಿಯೇ ಇದೆ. ಅದರ ಸಾರಸಂಗ್ರ ಹವೇ ಈ ಗ್ರಂಥವಾಗಿದೆ. 
ಜಿಜ್ಞಾ; ಸುಗಳು ಅತ್ಯವಶ್ಯವಾಗಿ ಅಧ್ಯಯನಮಾಡಿ ಅನುಸಂಧಾನಮಾಡಜೀಕಾರ ಗ್ರಂಥವಿದು. 
(ಪ್ರಥಮ ಮುದ್ರಣ: ೧೯೯೯ ಪುಟಗಳು ತಮಿ ೮4೩31) 
೧೦. ಶ್ವೇತಾಶ್ವಶರೋಪನ್ನಾ ಮಂಜರಿ:೧೯೬೧ನೇ ಸೆಪೆ ಂಬರ್‌ನಿಂದರ್ಗ೯೮೭ನೇ ಮಾರ್ಜ್‌ಪೂರ 
ಅಧಾ ತೃಪ್ರ ಕಾಶ ಮಾಸಪತ್ರಿಕೆಯಲ್ಲಿ ಸಂಪಾದಕರು ಈ 'ಉಪನಿಷತ್ತಿನ ಮುಖ್ಯೊ ೇಪದೇಶಗಳನ್ನು 
ಸಂಗ್ರಹಿಸಿ ಬರೆದಿದ್ದ ಲೇಖನಗಳನು ಒಟ್ಟುಗೂಡಿಸಿ ಗ 'ಂಥರೂಪವಾಗಿ ಪರಿವರ್ಶಿಸಿ ಮಂಜರಿಗಳ 
ಮಾರೆಯಲ್ಲಿ ಈಗ ಪ್ರಕಟಿಸಲಾ ಗಿದೆ. ಶಂಕರಾಚಾರ್ಯರು ದಶೋಪನಿಷತ್ತುಗಳಿಗೆ 
ಭಾಷ್ಯಗಳನ್ನು ರಚಿಸಿದಂತೆ ಶ್ರೇತಾಶ್ಚ ತರೋಪನಿಷತ್ತಿಗೆ ಭಾಷ್ಕರಚಿಸದಿದ್ದರೂ ಈ ಉಪನಿಷತ್ತಿನ 
ಅನೇಕ ಮಂತ್ರಗಳನ್ನು ತಮ್ಮ ಗ್ಗ 'ಿಥದಲ್ಲಿ ಪ್ರಮಾಣವಚನಗಳಾಗಿ ಉದಾಹರಿಸಿರುತ್ತಾರೆ. 
ಜಿಜ್ಞಾಸುಗಳ ಅನ ನುಕೂಲಕ್ಕಾ 1 ಮಂತ್ರ ಗಳನ್ನೆಲ್ಲ ಒಟ್ಟುಗೂಡಿಸಿ ಕೊನೆಯಲ್ಲಿ ಮುದ್ರಿ ಸಲಾಗಿದೆ. 
ಜಿಜ್ಞಾಸುಗಳು ಅತ್ಯ ವಶ್ಯ ಕರಗಿ ಅಧ್ಯ ಯನಮಾಡಿ ಅನುಸಂಧಾನಮಾಡಬೇಕಾದ ಗೈ ಗ ಂಥವಿದು 
(ಪ್ರಥಮ ಮುದ್ರಣ: ೧೯೯೯ ಪು. ಜಮ್ಮಿರ* ೩೪೬) 


೧೧. ಐತರೇಯೋಪನ್ಯಾಸಮಂಜರಿ : ಅಧ್ಯಾತ್ಮಪ್ರಕಾಶ ಮಾಸಪತ್ರಿ ಕೆಯಲ್ಲಿ ೨೦೦೦ನೇ 
ಜೂನ್‌ನಿಂದ ಆಗಸ್ಟ್‌ರ ಪೂರ ಸಂಪಾದಕರು ದಾರಾವಾಹಿಯಾಗಿ ಬರೆದಿದ್ದ ಲೇಖನಗಳನ್ನು 
ಒಟ್ಟುಗೂಡಿಸಿ ಗ ಂಥವಾಗಿ ಪರಿವರ್ತಿಸಿ ಮಂಜರಿಗಳ ಮಾಲೆಯಲ್ಲಿ ಕೊಳೆಯದಾಗಿ ಈಗ 
ಪ್ರ ಕಟಿಸಲಾಗಿದೆ. ದಿಷಯಗಳಿಲ್ಲವೂ ಶಿ ್ರೀಶಾಂಕರಭಾಷ್ಯಾನುಗುಣವಾಗಿವೆ. ಜಿಜ್ಞಾಸುಗಳ 
ಅನುಕೂಲಕ್ಕಾ ಗಿ ಮಂತ್ರಗಳನ್ನೆಲ್ಲ ಒಟ್ಟು ಗೂಡಿಸಿ ಗ ಗ್ರಂಥದ" ಪ್ರಾರಂಭದಲ್ಲಿ ಮುದ್ರಿಸಲಾಗಿದೆ. 


ಜಿಜ್ಞಾಸುಗಳು ಅನುಸಂದಾನಮಾಡಬೇಕಾದ ಗ ಂಥವಿದು. 
ಪ್ರಥಮ ಮುದ್ರಣ: ೨೦೦೦, ಪು. ಡೆಮ್ಮಿ ೬* ೩೦) 


